ಸಾಕುಪ್ರಾಣಿಗಳ ಶರೀರ 
ಪ್ರಿಯಾಶಾಸ್ತ್ರ 


ಭಾಗ-1 


ಸಾ| ನಿ ರವಿವರ್ಮ ಹೆಗ್ಡೆ 





ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-24 


ಸಟ ಟ್‌ ು್ಟ?' 






೨ ಎ ದದ 


ರ CF AGRICULTURAL ೫೫ಟಿ 
0111786111 CF 15100170೩೬೩ 85 
Ne DEV LIPMENT ₹॥01:07 LIBRARY. 

NIVERSITYEMPAMIRICULT 

NCES 


UNIVERSITY LIBRARY 
BANGALORE-24 






This book should be returned on oz before 
the date mentioned below; or else the 
Borrower will be liable for overdue charges 


as per rules from the DUE DATE. 


Cl. No. Ad $78 





ಹಟ್‌ bad ನ MORE | 
SAKU 9ನೆಯ ಕ 151774 
(Physiology of Domestic Animals) 
{ PART -1) 
BY 
Dr. V, RAVIVARMA HEGDE 


Professor of Veterinary Physiology, 
University of Agricultural Sciences, Bangalorc. 


Published by University of Agricultural Sciences, Bangalore 
under the Centrally Sponsored Scheme of Production of Books 
and Literature in Regional] Languages at the Uniyersity Level, 
of Government of India in the Ministry of Education and. 
Social Welfare. 


Paces: Demi-OcTAvo 175 Price Rs. 5 


Copyright, U. A. ಠಿ. Bangalore-24 
First Edition: 1972 
Copies - 2,000 


Publishers: Secretary, Publication Council 
University of Agricultural Sciences 
Bangalore-24. 


ಮೊದಲನೆಯ ಮುದ್ರಣ ಇ 1972 | 


ಪ್ರತಿಗಳು 2,000 
ಎಲ್ಲ ಹಕ್ಕುಗಳೂ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿವೆ. 


ಬೆಲೆ ರೂ. ಕ 


ಪ್ರಕಾಶಕರು: 
ಕಾರ್ಯದರ್ಶಿ, ಪ್ರಕಟಣಾಸಮಿತಿ 
ಕೃ ಸಿ ವಿಶ್ವನಿದಾ ನಿಲಯ, ಚಿಂಗಳೊರು- ೦24. 


ಮುದ್ರಕರು: 
ರಾಜಾ ಪವರ್‌ ಪ್ರೆಸ್‌, ನಂ. 5, 14 ನೇ ಕ್ರಾಸ್‌, ಮಲ್ಲೇಶ್ವರಂ, ಬೆಂಗಳೂರು-33, 


ಮುನ್ನುಡಿ 
ಭಾರತದಲ್ಲಿ ಬೇಸಾಯ ಇದುವರೆವಿಗೂ ರೈತನಿಗೆ ತಲೆಮಾರಿನಿಂದ ಅನೂಜಾನ 
ವಾಗಿ ಬಂದ ಕಸುಬಾಗಿಯೇ ಉಳಿದಿತ್ತು. ಇತ್ತೀಚಿನ ಒಂದೆರಡು ವರ್ಷಗಳಲ್ಲಿ ಈ 
ದಿಕ್ಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ. ವಿಜ್ಞಾನ ಮತ್ತು ತಾಂತ್ರಿಕತೆಗಳ 
ಬಳಕೆಯಿಂದ ಕೃಷಿ ಲಾಭದಾಯಕ ಉದ್ಯಮವಾಗಬಲ್ಲದು ಎಂಬ ಅಂಶ ಎಲ್ಲರಿಗೂ 


ಮನವರಿಕೆಯಾಗಿದೆ. ಈಗಿನ ರೈತ, ಅವನ ಪೂರ್ವಜರಂತಲ್ಲದೆ, ವ್ಯವಸಾಯ ತಜ್ಞರ 
ಸಹಾಯದಿಂದ ತನ್ನ ಉದ್ಯಮದಲ್ಲಿ ದಕ್ಷತೆಯನ್ನು ಪಡೆಯಲು ಕಾತರನಾಗಿದ್ದಾನೆ. 


ನವಂ್ಮ ಕೃಷಿ ವಿಶ್ವವಿದ್ಯಾನಿಲಯ ರಾಜ್ಯದ ಬೇಸಾಯ ಪ್ರಗತಿಗೆ ದ್ಯೋತಕ. 
ಸಂಶೋಧನೆಯಿಂದ ಹೊರಬಂದ ಮಾಹಿತಿಗಳನ್ನು, ಹಸ್ತಪತ್ಪಿಕ್ಕೆ ಕೈಪಿಡಿ, ವೃತ್ತಪತ್ರಿಕೆ 
ಲೇಖನ, ಹೊಲಮನೆ ಭೇಟಿ ಮತ್ತು ಕ್ಷೇತ್ರೋತ್ಸವಗಳೇ ಮೊದಲಾದ ಚಟುವಟಿಕೆಗಳ 
ಮೂಲಕ ಮುಟ್ಟಿಸಿ ಅವನ ಬೇಸಾಯ ಕ್ರವಾಗಳನ್ನು ಸುಧಾರಿಸುವ ಪ್ರಯತ್ನ ಸತತ 
ವಾಗಿ ನಡೆದಿದೆ. 


ಕಳೆದ ಕೆಲವು ವರ್ಷಗಳಲ್ಲಿ ರೈತರ ಅಕ್ಷರ ಜ್ಞಾನ ಗಣನೀಯ ಪ್ರಮಾಣದಲ್ಲಿ ಬೆಳೆದಿದೆ. 
ಅಲ್ಲದೆ, ಬೇಸಾಯವನ್ನು ಕಸುಬಾಗಿ ಸ್ವೀಕರಿಸಿ ಹಳ್ಳಿಗಾಡಿನಲ್ಲಿ ನೆಲೆಸಿರುವ ವಿದ್ಯಾ 
ವಂತರ ಸಂಖ್ಯೆ ಕ್ರಮೇಣ ಬೆಳೆಯುತ್ತ ಬಂದಿದೆ. ಈ ಸಂದರ್ಭದಲ್ಲಿ ಪ್ರಾಯೋಗಿಕ 
ವಿಜ್ಞಾನ ವಿಷಯವಷ್ಟೇ ಅಲ್ಲದೆ, ಮೂಲಭೂತ ವಿಜ್ಞಾನ ಸಾಹಿತ್ಯವನ್ನು ಕನ್ನಡದಲ್ಲಿ 
ಒದಗಿಸುವುದು ಅವಶ್ಯಕವಾಗುತ್ತದೆ. ' ಇದನ್ನು ಮನಗಂಡ ಭಾರತ ಸರ್ಕಾರ, ಪ್ರತಿ 
ಯೊಂದು ರಾಜ್ಯದಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆಗಳಲ್ಲಿ ವಿಜ್ಞಾನ ಸಾಹಿತ್ಯ ವಿಪುಲವಾಗಿ 
ಬೆಳೆಯಂವುದಕ್ಕೆ ಪ್ರೋತ್ಸಾಹ ಕೊಡಲು ಮುಂದೆ ಬಂದಿದೆ. ಪಠ್ಯ ಮತ್ತು ಪೋಷಕ 
ಸಾಹಿತ್ಯ ನಿರ್ಮಾಣಕ್ಕೆ ಒಂದು ಯೋಜನೆ ಅಂಗೀಕರಿಸಲ್ಪಟ್ಟಿದೆ; ಮತ್ತು ಎಲ್ಲ ರಾಜ್ಯ 
ಗಳಲ್ಲೂ ಕಾರ್ಯಗತವಾಗಿದೆ. ಉತ್ತಮ ಮಟ್ಟದ ಸಾಹಿತ್ಯ ಬೆಳೆದು ಸರಸ್ಪತೀ ಭಂಡಾರ 
ವೃದ್ಧಿಯಾದಾಗ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಶಿಕ್ಷಣಮಾಧ್ಯಮ, ಇಂಗ್ಲೀಷಿನಿಂದ 
ಪ್ರಾದೇಶಿಕ ಭಾಷೆಗೆ ಬದಲಾವಣೆ ಸಾಧ್ಯವಾಗಬಹುದಂ. ಈ ಯೋಜನೆಯ ಅಂಗವಾಗಿ 
ಕೃಷಿ ವಿಜ್ಞಾನದ ಎಲ್ಲ ಪಠ್ಯ ಹಾಗೂ ಪೋಷಕ ವಿಷಯಗಳಲ್ಲಿ ಸಾಹಿತ್ಯ ನಿರ್ಮಾಣದ 
ಹೊಣೆಯನ್ನು ನಮ್ಮ ವಿಶ್ವವಿದ್ಯಾನಿಲಯ ಒಪ್ಪಿಕೊಂಡಿದೆ. ಮೂಲಗ್ರಂಥ ಬರವಣಿಗೆ 
ಮತ್ತು ಇಂಗ್ಲಿಷ್‌ ಮತ್ತಿತರ ಭಾಷೆಗಳಿಂದ ಅನುವಾದ ಇವೆರಡೂ ಮಗಳಿಂದ 
ಸಾಹಿತ್ಯಾಭಿವೈದ್ಧಿ ಕಾರ್ಯಕ್ರಮ ಪ್ಲಾ ಓರಂಭವಾಗಿದ್ದೆ 


4 


ಈ ಪ್ರಕಟಣೆಗಳು ರೈತಬಾಂಧವರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವ್ಯವಸಾಯದಲ್ಲಿ 
-ಆಸಕ್ತಿಯುಳ್ಳೆ ಇತರರಿಗೆ ಉಪಯೋಗವಾಗುವುದೆಂದಂ ಆಶಿಸಲಾಗಿದೆ, 


ಕೃಷಿ ವಿಶ್ವವಿದ್ಯಾನಿಲಯ ಹೆ, ಸಿ ನಾಯಕ್‌ 
ಬೆಂಗಳೊರು ಉಪ ಕುಲಪತಿ; 


ತಾ॥ 25-4-1972 


ಕೃಷಿ ನಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ' 
ಪ್ರಕಟವಾಗುವ ಕೃಷಿ ನಿಜ್ಞಾನ 
ಪುಸ್ತಕಗಳನ್ನು ಕುರಿತು 


ಸಾವಿರದ ಒಂಭತ್ತು ನೂರ ನಲವತ್ತೇಳನೆಯ ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 
ಬಂದುದು ಎಲ್ಲರಿಗೂ ತಿಳಿದಿರುವ ವಿಷಯ. ನೂರಾರು ವರ್ಷ ಪರಕೀಯರ, ಪ್ರಭಾವಕ್ಕೆ 
ಒಳಗಾದ ನಾಡು ನಾನಾವಿಧದಲ್ಲಿ ಜರ್ಶುರಿತವಾಗಿತ್ತು. ಅಜ್ಞಾನ, ಬಡತನ, 
ಆಲಸ್ಯಗಳು ತಾಂಡವವಾಡುತ್ತಿದ್ದವು. ಜನತೆ ಕಂಗೆಟ್ಟಿತ್ತು. ನಾಡಿನ ಸರ್ವಾಂಗ 
ಸುಂದರ ಅಭಿವೃದ್ಧಿ ಕಾರ್ಯವನ್ನು ಸ್ವತಂತ್ರ ಸರಕಾರವು ಪ್ರಪ್ರಥಮ ಕರ್ತವ್ಯವೆಂದು 
ಕೈಗೆತ್ತಿಕೊಂಡಿತು. ಅದರಲ್ಲಿ ಭಾಷೆ ಹಾಗೂ ಸಾಹಿತ್ಯಗಳ ಬೆಳವಣಿಗೆಯೂ ಒಂದಾಗಿತ್ತು. 


ಮೂರು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ದೇಶದ ಅಭಿವೃದ್ಧಿ 
ಕಾರ್ಯವು ಮುಂದುವರೆಯಿತು, ಇಡೀ ದೇಶಕ್ಕೆ ಒಂದು ಶಿಕ್ಷಣ ಧೋರಣೆ ಇರ 
ಬೇಕಾದುದು ಅವಶ್ಯವೆಂದಂ ಮನಗಂಡು ಸಾವಿರದ ಒಂಭತ್ತುನೂರಅರವತ್ನಾಲ್ಕ 
ರಲ್ಲಿ ರಾಷ್ಟ್ರದಲ್ಲಿ ಒಂದು ಶಿಕ್ಷಣ ಆಯೋಗದ ಸ್ಥಾಪನೆಯಾಯ್ತು. ಅದು ಎರಡು 
ವರ್ಷಗಳ ದೀರ್ಫ ಪ್ರಯತ್ನಪಟ್ಟು ರಾಷ್ಟ್ರೀಯ ಶಿಕ್ಷಣ ಧೋರಣೆಯನ್ನು ರೂಪಿಸಿತು. 


ರಾಷ್ಟ್ರೀಯ ಶಿಕ್ಷಣ ಧೋರಣೆ: 


ಭಾರತದಲ್ಲಿ ಭಾಷೆಗಳ ಹಾಗೂ ಸಾಹಿತ್ಯುಗಳ ಚೇತನಾನೃದ್ಧಿಯು ಶಿಕ್ಷಣ ಮತ್ತು 
ಸಂಸ್ಕೃತಿಗಳ ಬೆಳವಣಿಗೆಯನ್ನು ಅವಲಂಬಿಸಿದೆ, ಇವು ಕೈ ಗೂಡಿ ಬರದಹೊರತು, 
ಜನತೆಯ ಸೃಜನಾತ್ಮಕ ಚೇತನವು ಕುದುರಲಾರದು; ದೇಶದಲ್ಲಿಯ ಶಿಕ್ಷಣ 
ಮಟ್ಟವು ಸಂಧಾರಿಸಲಾರದು; ಜನತೆಯಲ್ಲಿ ಜ್ಞಾನ ಪ್ರಸಾರ ಕಾರ್ಯ ನಡೆಯ 
ಲಾರದು ; ಬುದ್ಧಿವಂತರು ಹಾಗೂ ಸಾಮಾನ್ಯರ ನಡುವಣ ಅಂತರ ಹಾಗೆಯೇ 
ಉಳಿಯುವುದು, 


ಸಂಸತ್ತಿನ ಎರಡೂ ಮನೆಗಳಲ್ಲಿ ಕೂಲಂಕಷವಾಗಿ ಚರ್ಚೆ ನಡೆದು. ಭಾರತ 
' ಸರಕಾರವು. ಸಾವಿರದಒಂಭತು,ನೂರಅರವತ್ತೆಂಟರಲ್ಲಿ ಮೇಲಿನ ರಾಷ್ಟ್ರೀಯ ಶಿಕ್ಷಣ 
ಧೋರಣೆಯನ್ನು ಅಂಗೀಕರಿಸಿತು, 


ಭಾರತದಲ್ಲಿ ಹದಿನಾಲ್ಕು ಮುಖ್ಯ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಯು 
ಹಿಂದಿಯ ಬೆಳವಣಿಗೆಯೊಂದಿಗೇ ನಡೆಯಬೇಕಂ; ಆಗ ನಿಜವಾದ ರಾಷ್ಟ್ರದ ಶಿಕ್ಷಣ 
ಹಾಗೂ ಸಂಸ್ಕೃತಿಗಳ ಮುನ್ನಡೆಗೆ ಒಂದು ಚಾಲನೆ ದೊರೆಯುತ್ತದೆ ; ಈ ರಾಜ್ಯ ಭಾಷಿ 
ಗಳೆಲ್ಲವೂ ಸಂಪದ್ಭರಿತವಾಗಿ ಬೆಳೆದು ಆಧುನಿಕ ಕಾಲದ ಜ್ಞಾ, ನಪ್ಪಸಾರ ಸಾಧನಗಳಾಗು 
ವಂತೆ ಕೇಂದ್ರ ಸರಕಾರವು ರಾಜ್ಯ ಸರಕಾರಗಳ ಸಹಯೋಗದೊಂದಿಗೆ ಸಂಯೋಜಿತ 
ಯಂತ್ಮ ನಡೆಯಿಸಬೇಕು. 


ಇದು ಸಂಸತ್ತು ಕೈಕೊಂಡ ನಿರ್ಧಾರ, 


ಈ ನಿರ್ಧಾರದೊಂದಿಗೆ ನಾಡಿನಲ್ಲಿ ಕಾರ್ಯವು ಪ್ರಾರಂಭವಾಗಿದೆ. ಭಾರಶ 
ಸರಕಾರದಲ್ಲಿ ಶಿಕ್ಷಣ ಹಾಗೂ ಯುವಜನ ಸಚಿವಾಲಯ ವಂತ್ತು ರಾಜ್ಯ ಸರಕಾರಗಳಲ್ಲಿ 
ಶಿಕ್ಷಣ ಇಲಾಖೆಗಳು ಈ ಮಹಾನ್‌ ಕಾರ್ಯದ ಹೊಣೆ ಹೆಗಲಿಗೇರಿಸಿಕೊಂಡಿವೆ. ಈ 
ಕಾರ್ಯಕ್ಕಾಗಿ ಕೇಂದ್ರವು, ಒಂದೊಂದಂ ರಾಜ್ಯಕ್ಕೆ ನಾಲ್ಕನೆಯ ಪಂಚವಾರ್ಷಿಕ 
ಯೋಜನಾವಧಿ ಪೂರ್ತಿಗೊಳ್ಳುವ ಅವಧಿಯಲ್ಲಿ ವೆಚ್ಚಕ್ಕೆಂದು ಒಂದು ಕೋಟಿ 
ರೂಪಾಯಿಗಳ ಮೊತ್ತವನ್ನು ಕೊಡುತ್ತದೆ. 


ದೇಶದಲ್ಲಿ ಆಂಗ್ಲರಾಳ್ಗಿಕೆ ಇದ್ದಾಗ ಆಡಳಿತ ಭಾಷೆ ಹಾಗೂ ಶಿಕ್ಷಣ ಮಾಧ್ಯಮ 
ಗಳು ಇಂಗ್ಲೀಷ್‌ ಭಾಷೆಯಲ್ಲಿ ನಡೆಯಲು ಅವಕಾಶ ಕಲ್ಪಿಸಿಕೊಡಲಾಯಿತು. ಹೀಗೆ 
ಮಾಡುವಲ್ಲಿ ದೇಶದ ಹಾಗೂ ದೇಶಿಗರ ಹಿತಸಾಧನೆಗೆ ಎಳ್ಳಷ್ಟೂ ಆದ್ಯತೆ ಕೊಡಲಿಲ್ಲ. 
ಪರಕೀಯರಾದ ಆಡಳಿತಗಾರರು ತಮ್ಮ ಆಡಳಿತವನ್ನು ಸರಾಗವಾಗಿ ನಡೆಯಿಸಿಕೊಂಡಂ 
ಹೋಗಲು ಅಳ್ಳಿಕೆಯ ಬೇರುಗಳನ್ನು ಭದ್ರಗೊಳಿಸಲು ಹಾಗೂ ಆಳ್ವಿಕೆಗೆ ಬೇಕಾದ 


7 


ಸಿಬ್ಬಂದಿಯನ್ನು ಸಿದ್ಧಗೊಳಿಸಲು ಯೋಚನೆ ಮಾಡಿದರೇ ಹೊರತು, ಅದರ ಪರಿ 
ಣಾಮವು ಭಾರತದ ಭಾಷೆ, ಸಂಸ್ಕೃತಿಗಳ ಮೇಲೆ ಏನಾದೀತೆಂಬುದನ್ನು ಗಣನೆಗೆ ತಂದಂ 
ಕೊಳ್ಳಲಿಲ್ಲ. ಇಲ್ಲವೆ ಅವುಗಳನ್ನು ಹತ್ತಿಕ್ಕಿ ತಮ್ಮ ಭಾಷೆ ಹಾಗೂ ಸಂಸ್ಕೃತಿಗಳ ಮುದ್ರೆ 
ಯೊತ್ತುವ ಸಂಚಂಗಾರಿಕೆಯೂ ಆಗಿರಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. 
ಆದರೂ ಇಂಗ್ಲೀಷ್‌ಗೆ ಆಡಳಿತ ಹಾಗೂ ಶಿಕ್ಷಣ ಮಾಧ್ಯಮದ ಸ್ಥಾನ, ಅನೇಕ ಕಡೆಗಳಲ್ಲಿ 
ದೇಶವು ದಾಸ್ಯದಲ್ಲಿರುವಾಗಿನಂತೆಯೇ ಮುಂದುವರೆದಿದೆ. 


ಶಿಕ್ಷಣವು ಜನತೆಯ ತಲೆ, ಕಣ್ಣುಗಳು. ವಿಚಾರಶಕ್ತಿಯ ಬೆಳವಣಿಗೆ ನಡೆದು, 
ಜ್ಞಾನಚಕ್ಷು ಕಾಂತಿಯುತವಾದಾಗ ಯಾವುದೊಂದು ಜನಾಂಗ ಸುಸಂಸ್ಕೃತವೆನ್ನಿಸಿ 
ಕೊಳ್ಳುತ್ತದೆ; ಅಭಿವೃದ್ಧಿಹೊಂದಲು ಅದಕ್ಕೆ ಬಲಸಂಚಯವಾಗುತ್ತದೆ. ಅಂತೆಯೇ 
ಜಾಗೃತನಾಡಿನಲ್ಲಿ ಯೋಗ್ಯ ಶಿಕ್ಷಣದ ಏರ್ಟಾಡಿಗೆ ಅವಕಾಶವಿರುತ್ತದೆ. ಶಿಕ್ಷಣವು 
ಪರಿಣಾಮಕಾರಿಯಾಗಬೇಕಾಗಿದ್ದಲ್ಲಿ ಅದರ ಮೂಧ್ಯಮವು ಪ್ರಾದೇಶಿಕ ಭಾಷೆ ಇಲ್ಲವೆ 
ತಾಯಿ ನುಡಿಯಾಗಿರಬೇಕಾದುದು ಅವಶ್ಯವೆಂದು ಎಲ್ಲ ಶಿಕ್ಷಣತಜ್ಞರು ಅಭಿಪ್ರಾಯ 
ಪಟಿದ್ದಾರೆ. ನೂರಾರು ವರ್ಷಗಳಿಂದ ಉಚ್ಚಮಟ್ಟದಲ್ಲಿ ಶಿಕ್ಷಣ ಮಾಧ್ಯಮವಾಗಿ 
ಸಾಗಿಬಂದ ಇಂಗ್ಲಿಷ್‌ ಭಾಷೆಯ ಪ್ರಭಾವವು ನಮ್ಮ ಶಿಕ್ಷಣದಲ್ಲಿ ಆಳವಾಗಿ ಬೇರು ಬಿಟ್ಟು 
ದನ್ನು ಕಾಣುತ್ತೇವೆ. ವಿಜ್ಞಾನ ವಿಷಯದಲ್ಲಿಯಂತೂ ಈ ಪ್ರಭಾವವು ಭಾರಿ ಎದ್ದು 
ಕಾಣುವಂತಹುದು. ಅಪಾರ ಜ್ಞಾನರಾಶಿಯು ಆಂಗ್ಲಭಾಷೆಯಲ್ಲಿರುವಷ್ಟು ಭಾರತೀಯ 
ಯಾವುದೇ ಭಾಷೆಗಳಲ್ಲಿ ಇಲ್ಲ. ಅಲ್ಲದೆ ವಿಶ್ವದ ಬಹು ಜನರ, ಅದರಲ್ಲಿಯೂ ಮುಂದು 
ವರಿದ ಜನಾಂಗದ ಭಾಷೆ ಇದಾದುದರಿಂದ ದಿನ ದಿನಕ್ಕೂ ಇದು ಬೆಳೆಯುತ್ತಲೇ ಇದೆ, 
ಇದರ ಪ್ರಯೋಜನವನ್ನು ನಾವು ಪಡೆಯಲೇಬೇಕಾಗಿದೆ. 


ದೇಶಭಾಷೆಯಲ್ಲಿ ಬೋಧೆ ನಡೆದಾಗ ಜ್ಞಾನದ ಸ್ಪಷ್ಟ ತಿಳುವಳಿಕೆಯಾಗುತ್ತದೆ 
ಬುದ್ಧಿ ಪುಷ್ಟಿಗೊಳ್ಳುತ್ತದೆ. ಸಾಹಿತ್ಯ, ಸಂಸ್ಕೃತಿ ಹಾಗೂ ವಿಜ್ಞಾನಗಳ ಬೆಳವಣಿಗೆಗೆ 
ರೆಕ್ಕೆ ಮೂಡುತ್ತವೆ. ಇದನ್ನು ಮನಗಂಡಾಗ, ವಿದ್ಯಾಭ್ಯಾಸದ ಎಲ್ಲ ಮಟ್ಟಗಳಲ್ಲಿ 
ದೇಶ ಭಾಷೆಯೇ ಶಿಕ್ಷಣ ಮಾಧ್ಯಮವಾಗುವುದು ಅಗತ್ಯವೆನಿಸುವುದು ; ಅನಿವಾರ್ಯವೂ 
ಆದೀತು, 


ಈ ಬದಲಾವಣೆಯು ಇಂದೇ ನಡೆಯಬೇಕೇ? ಇದಕ್ಕೆ ಸಿದ್ಧತೆಗಳನ್ನೇನಾದರೂ 
ಮಾಡಿಕೊಳ್ಳುವುದಿದೆಯೇ ? ಮಾಡಿಕೊಳ್ಳಬೇಕಾಗಿದ್ದಲ್ಲಿ ಅವು ಯಾವುವು? ಅವುಗಳ 
ಸಾಧನೆಯಲ್ಲಿ ಯಾವ ದಿಶೆಯಲ್ಲಿ ಯತ್ನಗಳು ನಡೆಯಬೇಕು ? 


ಈ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಕೇಂದ್ರ ಹಾಗೂ ರಾಜ್ಯ ಸರಕಾರ 
ಗಳು ಹಲವು ಕಾರ್ಯಗಳನ್ನು ಕೈಗೊಂಡಿವೆ, \ 


8 


ಶಿಕ್ಷಣಮಾಧ್ಯಮವು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕಾಗಿದ್ದಲ್ಲಿ ಹಲಕೆಲವು 
ಸಿದ್ಧತೆಗಳು ಅವಶ್ಯವಿದೆ. ಪಠ್ಯ ಪುಸ್ತಕಗಳು ಪೂರಕ ಪಠ್ಯ ಪುಸ್ತಕಗಳು. ಆಧಾರ 
ಗ್ರಂಥಗಳು, ಸಹಾಯಕ ಗ್ರಂಥಗಳು, ಸಾಮಾನ್ಯ ಜ್ಞಾನ ಪುಸ್ತಕಗಳು, ಪ್ರಾದೇಶಿಕ ಭಾಷೆ 
ಯಲ್ಲಿ ಸಿದ್ಧವಾಗಬೇಕು. ಈ ಕೆಲಸ ಸುಲಭವಲ್ಲ. ಒಂದು ನಾಡನ್ನು ಸುಲಭವಾಗಿ 
ಕಟ್ಟೆಬಿಡಬಹುದು. ಆದರೆ ಒಂದು ನುಡಿ ಅಭಿವ, ದ್ಧಿ ಗೊಳಿಸುವ ಕೆಲಸವು ಅತೀವ 
ಕಷ್ಟ ಸಾಧ್ಯವಾದ ಕಾರ್ಯ ಹಲವಾರು ಜನ ತಂತ್ರಜ್ಞರು, ಶಿಕ್ಷಕರು ಬರಹಗಾರರು 
ಬಹುಕಾಲ ಶ್ರಮಿಸಬೇಕಾಗುವುದು. ಅಪಾರ ಹಣ ವೆಚ್ಚ ವಾಗುವುದು. ಪ್ರಾದೇಶಿಕ 
ಭಾಷೆಯಲ್ಲಿ ಗ್ರಂಥೆರಚನೆಗೆ ತಾಂತ್ರಿಕ ಶಬ್ನಾವಳಿಗಳು ಮೊದಲು ಸಿದ್ಧವಾಗಬೇಕು. 
ಪ್ರಾದೇಶಿಕ ಭಾಷೆಯಲ್ಲಿ ಗ್ರಂಥಗಳು ಲಭ್ಯವಿರುವುದರ ಜೊತೆಗೆ ಶಿಕ್ಷಕರಿಗೆ ಪ್ರಾದೇಶಿಕ 
ಭಾಷೆಯಲ್ಲಿ ಬೋಧನೆ ಮಾಡುವ ಸಾಮರ್ಥ್ಯ ಬಂದಾಗ ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣ 
ಕೊಡುವುದು ಸಾಧ್ಯವಾಗುತ್ತದೆ. ಜೀವಮಾನವೆಲ್ಲ ಒಂದು ಭಾಷೆಯಲ್ಲಿ ಪಳಗಿ, 
ಅದರಲ್ಲಿಯೇ ಬೋಧೆ ಮಾಡುತ್ತಾ ಬಂದವರನ್ನು, ಒಮ್ಮೆಲೇ ಬೇರೊಂದು ಭಾಷೆಯಲ್ಲಿ 
ಬೋಧೆ ಮಾಡೆಂದು ಹೇಳಿದರೆ, ಅದು ಅವರ ತಾಯಿ ನುಡಿಯಾಗಿದ್ದರೂ ಅದರಲ್ಲಿ 
ಬೋಧೆಮಾಡಲು ಅವರಿಗೆ ಕಷ್ಟವಾಗುತ್ತದೆ. ಪ್ರಯತ್ನ ಪೂರ್ವಕವಾಗಿ ಅಂಥವರು 
ಸಾಧನೆಯನ್ನು ಮಾಡಬೇಕಾಗುತ್ತದೆ. ಇವರಿಗೆ ಈ ದಿಶೆಯಲ್ಲಿ ತರಬೇತಿಯೂ 
ಬೇಕಾಗುತ್ತದೆ. ಇದೂ ಕೂಡ ಈ ಯತ್ನದ ಒಂದಂಶವಾಗಿದೆ. 


ಮೂಲಗ್ರಂಥ ರಚನೆ ಮಾಡುವುದೊಂದರಿಂದಲೇ ಗ್ರಂಥ ಭಂಡಾರ ಬೆಳೆಯಂ 
ವುದಿಲ್ಲ. ಬೇರೆ ಬೇರೆ ಭಾಷೆಗಳಲ್ಲಿರುವ ಜ್ಞ್ಯಾನರಾಶಿಯನ್ನು ತರ್ಜುಮೆಗೊಳಿಸಿ 
ಒಳಹಾಕಿಕೊಳ್ಳುವುದರಿಂದ ಪ್ರಾದೇಶಿಕ ಭಾಷಾಭಂಡಾರವನ್ನು ತ್ವರಿತವಾಗಿ, 
ಸಂಪದ್ಭರಿತವಾಗಿ ಬೆಳಯಿಸಬಹುದಾಗಿದೆ. ಅದರಲ್ಲಿಯೂ ಇಂಗ್ಲಿಷ್‌ ಭಾಷೆಯಲ್ಲಿರುವ 
ಅಪಾರವಾದ ಜ್ಞಾನವು ಪ್ರಾದೇಶಿಕ ಭಾಷೆಗಳಿಗೆ ಸಾಗಿ ಬರಬೇಕಾಗಿದೆ. ಈ ಪ್ರಯತ್ನ 
ವನ್ನು ವಿಶ್ವವಿದ್ಯಾನಿಲಯಗಳು, ಸಾಹಿತ್ಯಸಂಸ್ಥೆಗಳು ಹಾಗೂ ಇತರ ಶಿಕ್ಷಣ ಕೇಂದ್ರ 
ಗಳು ಮಾಡಬಲ್ಲವು. 


ಕನ್ನಡದಲ್ಲಿ ಕೃಷಿವಿಜ್ಞಾನ ಸಾಹಿತ್ಯ ನಿರ್ಮಾಣದ ಹೊಣೆಯು ಬೆಂಗಳೂರಿನ 
ಕೃಷಿ ವಿಶ್ವವಿದ್ಯಾನಿಲಯದ್ದಾಗಿದೆ. ಕೃಷಿ ವಿಜ್ಞಾನವು ವ್ಯಾಪಕವಾಗಿದೆ. ಅದರಲ್ಲಿ 
ವ್ಯವಸಾಯ, ಪಶುಸಂಗೋಪನೆ, ತೋಟಗಾರಿಕೆ, ಮತ್ತ್ಯಪರಿಪಾಲನೆ, ವನಸಂಪತ್ತ್ತು 
ಗೃಹವಿಜ್ಞಾನಗಳು ಸಮಾವೇಶವಾಗುತ್ತವೆ. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ 
ಗ್ರಂಥನಿರ್ಮಾಣ ಕಾರ್ಯವು ನಡೆಯುತ್ತದೆ. ಸ್ವತಂತ್ರ ಕೃತಿರಚನೆಯ ಜೊತೆಗೆ ಬೇರೆ 
ಬೇರೆ ಭಾಷೆಗಳಲ್ಲಿಯ ಉಪಯುಕ್ತ ಗ್ರಂಥಗಳ ಭಾಷಾಂತರವನ್ನೂ ಹಮ್ಮಿಕೊಳ್ಳ 
ಲಾಗಿದೆ. ಸ್ಕೂಲವಾಗಿ ಈ ಗ್ರಂಥಗಳನ್ನು ಮೂರು ವಿಧವಾಗಿ ವಿಂಗಡಿಸಬಹಂದು, 


ps 


ಬ 


ಠ್ಯ ಪುಸ್ತಕಗಳು. 
ರಕ ಪಠ್ಯ ಪುಸ್ತಕಗಳು, 


ಹಾಯಕ ಜ್ಞಾನ ಪುಸ್ತಕಗಳು. 
| 


pO 


1. 
9. 
3 


ಘಿ 


ಮೊದಲಿನ ಎರಡು ವಿಧವಾದ ಗ್ರಂಥಗಳು ವ್ಯವಸಾಯ ಶಿಕ್ಷಣದ ವಿದಾ ರ್ಥಿ 
ಗಳಿಗೆ ಉಪಯುಕ್ತವಾದರೆ, ಮೂರನೆಯ ಗುಂಪಿಗೆ ಸೇರಿದ ಪುಸ್ತಕಗಳು ಜನ 
ಸಾಮಾನ್ಯರಿಗೆ ಜ್ಞಾನ ನೀಡುವುದರಲ್ಲಿ ಸಹಕಾರಿಯಾಗುತ್ತವೆ. 


ವ್ಯವಸಾಯವು ನಮ್ಮ ರಾಜ್ಯದ ಬಹು ಜನರ ಉದ್ಯೋಗವಾಗಿದೆ. ಮಾನವನ 
ಜೀವನಾವಶ್ಯಕಗಳಲ್ಲಿ ಪ್ರಾಮುಖ್ಯವಾದ ಅನ್ನ, ವಸ್ತ್ರಗಳ ಪೂರೈಕೆಯು ಈ ಉದ್ಯೋಗ 


ವನ್ನೇ ಅವಲಂಬಿಸಿದೆ. ರಾಜ್ಯದ ಆರ್ಥಿಕ ಭದ್ರತೆಯೂ ಇದರ ಬೆಳವಣಿಗೆಯನ್ನೇ 
ಅವಲಂಬಿಸಿದೆ. 


ವ್ಯವಸಾಯ ವಿಜ್ಞಾನವಿಂದು ಬಹುಬಗೆಯಾಗಿ ಮೈದುಂಬಿ ಬೆಳೆಯುತ್ತ ನಡೆದಿದೆ. 
ವ್ಯವಸಾಯೋತ್ಪಾದನೆಯಲ್ಲಿ ಬೆರಳು ಕಚ್ಚುವ ಹೆಚ್ಚಳವು ಇದರಿಂದ ಸಾಧ್ಯವಾಗಿದೆ. 
ಅನ್ನಾನ್ನಗತಿಕವಾದ ನಾಡನ್ನು ಹಸಿವೆಯಿಂದ ಮುಕ್ತಮಾಡಿದ ಕೀರ್ತಿ ಈ ಬೃಹದಾಕಾರ 
ವಾಗಿ ಬೆಳೆಯುತ್ತಿರುವ ವ್ಯವಸಾಯ ವಿಜ್ಞಾನಕ್ಕೆ ಸಲ್ಲುತ್ತದೆ. ಶಕ್ತಿಗುಂದಿದ, ನಿರ್ವೀರ್ಯ 
ನಾದ ರೈತನಿಂದು ಬಲಿಷ್ಮನಾಗಿ, ಚೇತರಿಸಿಕೊಳ್ಳಲು ಸಹಾಯಕವಾಗಿದೆ. ಹಲವರು 
ಇದನ್ನು ನಾಡಿನಲ್ಲಿ ಒಂದು ಕ್ರಾಂತಿಯೇ ನಡೆದಿದೆಯೆಂದು , ಕೆರೆಯುತ್ತಾರೆ; ಅದೇ 
"ಹಸಿರು ಕ್ರಾಂತಿ? ! ನಿಜಕ್ಕೂ ಎಷ್ಟು ಅರ್ಥಗರ್ಭಿತವಾಗಿದೆ ಈ ನುಡಿ! ಕ್ರಾಂತಿಯ 
ಬಣ್ಣ ಕೆಂಪು; ಹಸಿರು ಬಣ್ಣಕ್ಕೇಕೆ ಈ ನೆಂಟು? ಕ್ರಾಂತಿ ಭಯಾನಕ; ನಾಶ, ಅದರ 
ಕಾರ್ಯ! ಕ್ರಾಂತಿಯ ಬೆನ್ನನ್ನೇರಿ ಬರುವುದು ಶಾಂತಿ ; ಕ್ರಾಂತಿಯ ಛಾಯೆ ಸಂತೃಪ್ತಿ !! 
ಕೆಂಪು .ಬಣ್ಣದ ಕ್ರಾಂತಿಯ ಲಕ್ಷಣಗಳಿವು. ಹಸಿರು ಕ್ರಾಂಶಿ ಆದಾಗ ನಿಸರ್ಗವೆಲ್ಲ 
ರಮಣೀಯವಾಗಿ ತೋರುವುದು. ಧರಿತ್ರಿ ಆಗ ಸಸ್ಯ ಶ್ಯಾಮಲೆ! ಎಲ್ಲೆಲ್ಲಿಯೂ 
ಚೆಲವು! ತೆನೆತೂಗಿನಿಂತ ಬೆಳೆಯ ನಿಲುವಿಗಿಂತ ಹೆಜ್ಜೆ ನ ಚೆಲುವೆಂಟೇ ? ಆ ಚೆಲುವು 
ವಿಶ್ವದ ತುಷ್ಪಿ, ಸಂತುಷ್ಪಿಗಳಿಗೆ ಅಧಾರ; ಶಾಂತಿಗೆ ಇಲೆ! ಕ್ರಾಂತಿಯ ಬಣ್ಣವನ್ನೂ 


ಬದಲಾಯಿಸಿದ ಕೀರ್ತಿ ಕೃಷಿ ವಿಜ್ಞಾನಿಯದು. ಆತನ ಕನಸನ್ನು ನನಸಾಗಿಸಿದ” ಧೀರ, 
ನೇಗಿಲಯೋಗಿ! \ 

ಈ ಹಸಿರು ಕ್ರಾಂತಿಯ ಯಶಸ್ಸಿನ ಗುಟ್ಟು ವ್ಯವಸಾಯದ `ವಿಜ್ಞಾನ ಹಾಗೂ 
ತಾಂತ್ರಿಕತೆಗಳನ್ನು ತಿಳಿದು ಬೆಳೆಸಿಕೊಳ್ಳುವುದರಲ್ಲಿ ಅಡಗಿದೆ. ಜನರಿಗೆ ಅರ್ಥವಾಗುವ 
ಸರಳ ನುಡಿಯಲ್ಲಿ ಅದರ ಬೋಧೆ ನಡೆದಾಗ ಇದು ಸಾಧ್ಯ. ಕೃಷಿ ವಿಶ್ವವಿದ್ಯಾನಿಲಯ 
ದಲ್ಲಿ ಕನ್ನಡದಲ್ಲಿ ಕೃಷಿ ಸಾಹಿತ್ಯ ನಿರ್ಮಾಣವಾಗಿ ರುವುದು ಈ "ಮಹಾಸಾಧನೆ 
ಗೋಸುಗವಾಗಿಯೇ" 


10 


ವ್ಯವಸಾಯದ ಉನ್ನತಿಯು ಕೃಷಿ ವಿಶ್ವವಿದ್ಯಾನಿಲಸಖಂದ ಹೊಣೆ. ರೈತನೇ 
ಕೃಷಿ ವಿಶ್ವ ವಿದ್ಯಾನಿಲಯದ ಅಂತಿಮ ಆರಾಧ್ಯ ದೈ ಪ. ಕೃಷಿಯ ನುಡಿ ಕೃ ನ 
ನುಡಿ - ಕನ್ನ ಡ. ಕೃಷಿ ವಿಶ್ವವಿದ್ಯಾನಿಲಯದ ಸಕಲ ಸಾಧನಗಳ ವಿವರ ಕನ್ನ ಡದಲ್ಲಿ 
ಮೂಡಿ ಬಂದಾಗ ಅದಕ್ಕೊಂದು ಅರ್ಥ ! ಅದರ ಅಸ್ತಿತ್ವಕ್ಕೊಂದು ಸ ಸಾರ್ಥಕತೆ [| 


ಈ ಕೆಲವು ಉದೆ ಬೇಶ ಸಾಧನೆಗಾಗಿ ಕೃಷಿವಿಶ್ವವಿದ್ಯಾನಿಲಯವು ಕನ್ನಡದಲ್ಲಿ 


ಗ್ರಂಥ ಪ್ರಕಟನೆಯನ್ನು ಕೈ ಗೆತ್ತಿ ಕೊಂಡಿದೆ. ಕೃ ೩ಯ ವಿಎಧ ರಂಗಗಳಲ್ಲಿ ಹಲವಾರು 
ಗ್ರಂಥೆಗಳು ಮೂಡಿಬಂದಾಗ ಕನ್ನಡ ಸಾಹಿತ್ಯ “ಶಾರದೆಯ ಹೊನ್ನ ಕಿರೀಟಕ್ಕೆ ಕುಂದಣ 


ವಿಟ್ಟಂತಾದೀತು! ಕನ್ನಡ ಭೂದೇವಿ, ಶ್ರೀದೇವಿಯಾಗಿ ನಲಿಯುವಳು. ಕನ್ನಡ ರೈತರ 
ಬಾಳು ಸುಖ, ಸಮೃದ್ಧಿ, ಸಂತಸಗಳ ಸಂಗಮವಾಗುವುದು !!! 


ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಗ್ರಂಥ ರಚನೆಯ ಕಾರ್ಯ, ಕನ್ನಡ ಆಭಿವೃದ್ಧಿ 
ಸನಿತಿಯೆ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಅದರ ಸಂಘಟನೆ ಇಂತಿದೆ, 


1. ಡೀನ್‌ ಕಾರ್ಯಾಧ್ಯಕ್ಷರು 
9. ಕೃಷಿ ಶಿಕ್ಷಣ ನಿರ್ದೇಶಕರಂ (ಹೆಬ್ಬಾಳ) ಸದಸ್ಯರು 
ಪಶುವೈದ್ಯಕೀಯ ಶಿಕ್ಷಣ ನಿರ್ದೇಶಕರು 

ಕೃಷಿ ಶಿಕ್ಷಣ ನಿರ್ದೇಶಕರು (ಸ್ನಾತ ಕೋತ್ತರ ವಿಭಾಗ) 
ವಿಸ್ತರಣ ನಿರ್ದೇಶಕರು 

ಸಂಶೋಧನಾ ನಿರ್ದೇಶಕರು 
ಹಣಕಾಸು ನಿಯಂತ್ರಕರು 

ಗ್ರಂಥ ಭಂಡಾರಿಗಳು 

ಪ್ರಕಟನಾ ಸಮಿತಿ ಕಾರ್ಯದರ್ಶಿಗಳು 
10. ಕನ್ನಡ ಅಧ್ಯಯನ ವಿಭಾಗ ಪ್ಲಾ 


೨೨ 


9 


ಬಲಲ 


3೨ ' 
ಪ್ರಾಧ್ಯಾಪಕರ ಕಾರ್ಯದರ್ಶಿಗಳು 


ಈ ಕಾರ್ಯಕ್ಕಾಗಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ವಿಭಾಗ 
ಪ್ರಾರಂಭವಾಗಿದೆ. ಅದರ ಸಿಬ್ಬಂದಿ ವರ್ಗ ಇಂತಿದೆ. 


1. ಶ್ರೀ ವಿ. ಸಿ, ಹಿತ್ತಲಮನಿ ಆ ಪ್ರಾಧ್ಯಾಪಕರು 

2. ಶ್ರೀ ಹೆಚ್‌, ಕೆ. ನರಸಿಂಹೇಗೌಡ ,,, ಸಹಪ್ರಾಧ್ಯಾಪಕರು 

8. ಶ್ರೀ ಡಿ. ಮುನಿಸಾ ಮಿ ಸ ಸಹಪ್ರಾಧ್ಯಾಪಕರು 

4. ಶ್ರೀ ಎನ್‌. ಸಿ.ನಂಜುಂಡಪ್ಪ .,, ಕಲಾಕಾರ ಹಾಗೂ 
ಛಾಯಾ ಚಿತ್ರಗಾರರು 


ಮೂರು ಸಂಶೋಧನಾ ಸಹಾಯಕರು ಈ ತಂಡಕ್ಕೆ ಸೇರಬೇಕಾಗಿದೆ. 


11 
ಕೃತಜ್ಞತೆಗಳು ; 


ನಮ್ಮ ಉಪಕುಲಪತಿಗಳಾದ ಡಾ| ಕೆ. ಸಿ. ನಾಯಕ್‌ ಅವರು ಕೃಷಿ 
ಸಾಹಿತ್ಯ ನಿರ್ಮಾಣ ಕಾರ್ಯಕ್ಕೆ ಪುರೋಹಿತರಾಗಿದ್ದಾರೆ. ಅವರ ಹಿರಿತನ ಮಾರ್ಗ 
ದರ್ಶನಗಳು ನಮ್ಮ ಕಾರ್ಯದಲ್ಲಿ ದಾರಿ ದೀಪಗಳಾಗಿವೆ. ವಿಶ್ವಾಸದಿಂದಲೂ, ಪ್ರೇಮ 
ದಿಂದಲೂ ಮುನ್ನುಡಿಯನ್ನು ಬರೆದು ಸಾಹಿತ್ಯದೇವಿಯ ರಥ ಮುನ್ನಡೆಯಲೆಂದು 
ಹರಸಿದ್ದಾರೆ. 


ಕೃಷಿ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಲಿ (ಬೋರ್ಡ್‌ ಆಫ್‌ 
ರೀಜೆಂಟ್ಸ್‌) ಯು ಕನ್ನಡದ ಅಭಿಮಾನ ಧನ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ 
ಬೆಳವಣಿಗೆಯಾಗಬೇಕಾದುದಂ ಅವರಿಗೆ ಅತ್ಯಂತ ಪ್ರಿಯವಾಗಿದೆ. ಅವರ ಕನ್ನಡದ 
ಮೇಲಿನ ಉತ್ಕಟವಾದ ಪ್ರೀತ್ಕಾದರಗಳು ನಮ್ಮ ಕಾರ್ಯಕ್ಕೆ ರಕ್ಷೆ. 


ಈಗ ನಿಮ್ಮ ಕೈಯಲ್ಲಿಡುತ್ತಿರುವ « ಸಾಕು ಪ್ರಾಣಿಗಳ ಶರೀರ ಕ್ರಿಯಾ 
ಶಾಸ್ತ್ರ, ಭಾಗ.17 ಪುಸ್ತಕವನ್ನು ನಮ್ಮ ಕೃಷಿವಿಶ್ವವಿದ್ಯಾನಿಲಯದಲ್ಲಿ ಪಶುವೈದ್ಯ 
ಕೀಯ ಶರೀರ ಕ್ರಿಯಾಶಾಸ್ತ್ರ ಪ್ರಾಧ್ಯಾಪಕರಾದ ಡಾ| ನಿ. ರನಿನರ್ಮ ಹೆಗಡೆ 
ಯವರು ಬರೆದಿದ್ದಾರೆ. 


ಈ ಗ್ರಂಥವನ್ನು ತಾಂತ್ರಿಕವಾಗಿ ಪರಿಶೀಲಿಸಿದವರು ಬೆಂಗಳೂರು ಸರಕಾರಿ 
ವೈದ್ಯಕೀಯ ಕಾಲೇಜಿನಲ್ಲಿ ಶರೀರ ಕ್ರಿಯಾಶಾಸ್ತ್ರ ಪ್ರಾಧ್ಯಾಪಕರಾಗಿರುವ 
. ಡಾ|| ಸಿ, ಎಸ್‌, ನಾರಾಯೆಣಶೆಟ್ಟಿ ಯವರು. 


ಈ ಪುಸ್ತಕದ ಪ್ರಕಟಣಾಹೊರೆಯನ್ನು ಕೃಷಿ ವಿಶ್ವವಿದ್ಯಾನಿಲಯದ 
ಪ್ರಕಟಣಾನಿಭಾಗೆ ಹೊತ್ತಿದೆ. 


ಈ ಪುಸ್ತಕದ (ಪ್ರಾಥಮಿಕ ಪರಿಶೀಲನೆ ನಡೆಸಿದವರು ಕನ್ನಡ ವಿಭಾಗದ 
ಸಹಪ್ರಾಧ್ಯಾಪಕರಾದ ಶ್ರೀ ಡಿ. ಮುಂನಿಸ್ವಾನಿಂ ಅವರು. 


ಈ ಪುಸ್ತಕದ ಕರಡಚ್ಚು ತಿದ್ದುವುದು, ಪಾರಿಭಾಷಿಕ ಶಬ್ದಕೋಶ ತಯಾರಿಕೆ, 
ಭಾಷಾಸಂಪಾದನೆಯ ಕಾರ್ಯ ಮೊದಲಾದುವುಗಳನ್ನು ನೆರವೇರಿಸಿದವರಾ ಸಹ 
ಪ್ರಾಧ್ಯಾಪಕರಾದ ಶ್ರೀ ಹೆಚ್‌. ಸೆ. ನರಸಿಂಹೇಗೌಡ ಅವರು. 


ಈ ಪುಸ್ತಕದಲ್ಲಿಯ ರೇಖಾ ಚಿತ್ರಗಳನ್ನು ಚಿತ್ರಿಸಿದವರು ಕೃಷಿ ವಿಶ್ವವಿದ್ಯಾ 
ನಿಲಯದ ಕಲಾವಿದರಾದ ಶ್ರೀಯುತ ರಘುರಾಮ ಪಿಳ್ಳೆ ಯವರು. 


J 


12 


ಈ ಪುಸ್ತಕವನ್ನು ಬೆಂಗಳೂರಿನ ರಾಜಾ ಪನರ್‌ ಪ್ರೆಸ್‌ನ ಆಡಳಿತಗಾರರು 
ಅಂದವಾಗಿ ಮುದ್ರಿಸಿಕೊಟ್ಟಿದ್ದಾರೆ. 


ಈ ಪುಸ್ತಕ ಹೊರ ಬರಲು ಸಹಕರಿಸಿದ ಈ ಎಲ್ಲ ಮಹನೀಯರುಗಳನ್ನು 
ಕೃತಜ್ಞತೆಯಿಂದ ಸ್ಮರಿಸುವೆ. 


ನಿ, ಸಿ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 
ಚೈತ್ರ, ಪರೀಧಾವಿ ಸಂವತ್ಸರ ಹಾಗೂ 


ಶಾಲಿವಾಹನ ಶಕ 1894. ಕಾರ್ಯದರ್ಶಿ ಕನ್ನಡ ಅಭಿವೃದ್ಧಿ ಸಮಿತಿ. 


ಅರಿಕೆ 


ಸಾಕು ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರವನ್ನು ತುಲನಾತ್ಮಕವಾಗಿ ಚರ್ಚಿಸಿದ 
ಪುಸ್ತಕಗಳು ಬಹಳ ಕಡಿಮೆ. ಇಂಗ್ಲೀಷಿನಲ್ಲಿ ಒಂದೆರಡು ಇದ್ದರೂ ನಮ್ಮ್ಮ ಕನ್ನಡದಲ್ಲಿ 
ಇದೇ ಮೊದಲನೆಯಂ ಪ್ರಯತ್ನ. ಪ್ರಾಂತೀಯ ಭಾಷೆಗಳ ಅಭಿವೃದ್ಧಿ ನಡೆಯುತ್ತಿರುವ 
ಈ ಸಮಯದಲ್ಲಿ ಇಂತಹ ಪ್ರಯತ್ನಗಳು ಅಗತ್ಯವೆನಿಸಿದುದರಿಂದ ಈ ಕೆಲಸಕ್ಕೆ 
ಕೈಹಾಕಿದ್ದೇನೆ. 


ಪೌಷ್ಟಿಕ ಆಹಾರ ಕೊರತೆ ನಮ್ಮ ದೇಶದ ಒಂದು ಜ್ವಲಂತ ಸಮಸ್ಯೆ. ಈ 
ದೃಷ್ಟಿಯಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ. ದಿನೇ ದಿನೇ ನಾಡಿನ ಜನಸಂಖ್ಯೆ 
ಸಿಡಿಯುತ್ತಲೇ ಇದೆ. ಪರಿಣಾಮವಾಗಿ ಆಹಾರದ ಕೊರತೆ ಮತ್ತಷ್ಟೂ ಭೀಕರವಾಗುವ 
ಸಂಭವ ಇಲ್ಲದಿಲ್ಲ. ಈಗೀಗ ಸಸ್ಯಾಹಾರದ ಸಮಸ್ಯೆಯು ಸ್ವಲ್ಪಮಟ್ಟಿಗೆ ಸಂಧಾರಿಸಿ 
ದಂತಿದ್ದರೂ ಪ್ರ್ರಾಣಿವೂಲ ಸಸಾರಜನಕ ಪೌಷ್ಟಿಕ ಆಹಾರದ ಕೊರತೆಯು ಎಂದಿನಂತೆ 
ಹಾಗೆಯೇ ಮುಂದುವರಿದಿದೆ. ಇದನ್ನು ನಿವಾರಿಸಲು ಎಷ್ಟೊ ಶೀ ಪ್ರಯತ್ನಗಳು 
ನಡೆಯುತ್ತಿವೆ. ಇಂತಹ ಪ್ರಯತ್ನಗಳಲ್ಲಿ ಪಶುವೈದ್ಯರು, ಸಂಗೋಪನೆಗಾರರು, 
ಹೈನಾಗಾರದವರು ಮತ್ತು ಪೋಷಣೆ ಆಹಾರ ಸಂಶೋಧಕರು ತವ್ಮ್ಮ ಕೈಲಾದಷ್ಟು 
ಪ್ರಯತ್ನಗಳನ್ನು ನಡೆಸಿ ತಮ್ಮ ಕೊಡಿಗೆ ಸಲ್ಲಿಸುತ್ತಿದ್ದಾರೆ. ಇವರೆಲ್ಲರಿಗೂ ಉಪಯೋಗ 
ವಾಗುವಂತೆ ಸಾಕುಪ್ರಾಣಿಗಳಾದ ದನ, ಎಮ್ಮ ಕುರಿ ಮೇಕೆ, ನಾಯ್ಕಿ ಬೆಕ್ಕು, ಹಂದಿ, 
ಮತ್ತು ಕೋಳಿಗಳ ಶರೀರ ಕ್ರಿಯಾಶಾಸ್ತ್ರವನ್ನು ತುಲನಾತ್ಮಕವಾಗಿ ಈ ಪುಸ್ತಕದಲ್ಲಿ 
ಚರ್ಚಿಸಲಾಗಿದೆ. ಇವರೆಲ್ಲರಿಗೂ ಈ ಪುಸ್ತಕದಿಂದ ಉಪಯೋಗ ದೊರೆಯುವುದಾದರೂ 
' ಪ್ರಾಣಿಶಾಸ್ತ್ರವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ಹೆಚ್ಚಾಗ 
ಬಹಂದಾಗಿದೆ. ಸಾಕು ಪ್ರಾಣಿಗಳೆಲ್ಲವನ್ನೂ ಮನುಷ್ಯ ಕ್ರಿಯೂಶಾಸ್ತ್ರದೊಟ್ಟೆಗೆ 
' ಹೋಲಿಸಿ ತೋರಿಸಿರುವುದರಿಂದ ಇದರ ಸಹಾಯವು ವೆ ಓದೃಶಾಸ್ತ್ರ ಹಾಗೂ ಮೆಡಿಕಲ್‌ 
ಕಾಲೇಜಿನ ವಿದ್ಯಾರ್ಥಿಗಳಿಗೂ ಪ್ರಾಣಿಶಾಸ್ತ್ರಾಭ್ಯಾಸಿಗಳಿಗೂ ಆಗುವುದರಲ್ಲಿ ಸಂದೇಹವಿಲ್ಲ. 
ಸೂಕ್ತವಾದೆಡೆಗಳಲ್ಲಿ ಶರೀರ ಕ್ರಿಯೆಯಂ ಬದಲಾವಣೆಗೊಂಡು ಹೇಗೆ ಅಸ್ಪ ಸ್ಥಗಳಂ 
ಉದ್ಭವಿಸುವುವೆಂಬಂದನ್ನು ವಿವರಿಸಿರುವುದಂ, ಪಶುವೈದ್ಯವೃತ್ತಿಯಲ್ಲಿರಂವವರಿಗೂ ಈ 
ಗ್ರಂಥದ ಅವಲೋಕನಕ್ಕಾಗಿ ಎಡೆಮಾಡಿಕೊಟ್ಟಿದೆ. | 


ಶರೀರ ಕ್ರಿಯಾಶಾಸ್ತ್ರವು, ದೇಹದ ಸಮಸ್ತ ಉತಕಗಳ ಮತ್ತು ಅಂಗಾಂಗಗಳ 
ಕ್ರಿಯಾವೆೆ ೈವಿಧ್ಯತೆಯನ್ನು ತೋರಿಸಿ ಅವು ಒಟ್ಟಿನಲ್ಲಿ ದೇಹವನ್ನು ಸವಂತೋಲನೆಯಲ್ಲಿ 
ಹೇಗಿರಿಸುತ್ತವೆಂಬುದನ್ನು ತೋರಿಸುತ್ತದೆ. ಈ ಪ್ರಯತ್ನದಲ್ಲಿ ಶರೀರ ಕ್ರಿಯಾಶಾಸ್ತ್ರ 
ವನ್ನು ನಾಲ್ಕು ವಿಭಾಗಗಳನ್ನಾಗಿ ಮಾಡಲಾಗಿದೆ. ಮೊದಲನೆಯ ಭಾಗೆದಲ್ಲಿ ರಕ್ತ 
ರಕ್ತಸಂಚಲನೆ, ಹೃದಯಂ ಕ್ರಿಯಾಶಾಸ್ತ್ರ ಮತ್ತು ಉಸಿರಾಡುವಿಕೆಯ ವಿಷಯವೂ, 
ಎರಡನೆಯ ಭಾಗದಲ್ಲಿ ನಿರ್ನಾಳಗ್ರಂಥಿಗಳು ಸಂತಾನೋತ್ಪಾದನೆಯ ಕಾ ಮತ್ತು 


14 


ಹಾಲಿನುತ್ಪಾದನೆಯ ಕ್ರಮಗಳ ವಿವರಗಳೂ, ಮೂರನೆಯ ಭಾಗದಲ್ಲಿ ಪಚನಶಾಸ್ತ್ರ, 
ವಿಸರ್ಜನೆಯ ಕ್ರಮ, ಸ್ನಾಯುಗಳ ಕ್ರಿಯೆಗಳೂ ಮತ್ತು ನಾಲ್ಕನೆಯ ಭಾಗದ 
ಮಿದುಳು ಹಾಗೂ ನರಗಳ ಶಾಸ್ತ್ರ ಸಂಗತಿಗಳೂ ಸಮಾವೇಶಗೊಳ್ಳುತ್ತವೆ. ಈ ಪುಸ್ತಕ, 
ಮೊದಲನೆಯ ಭಾಗ, ಇದು ಕೃಷಿ ವಿಶ್ವವಿದ್ಯಾನಿಲಯ ಪಶುವೈದ್ಯಕೀಯ ಕಾಲೇಜಿ 
ನಲ್ಲಿನ ಪ್ರಾಣಿ ಶರೀರ ಕ್ರಿಯಾಶಾಸ್ತ್ರದ 102 ಸಂಖ್ಯೆಯ ಪಠ್ಯ ವಿಷೆಯದ ಅಗತ್ಯತೆ 
ಯನ್ನು ಪೂರೈಸುತ್ತದೆ. ಮುಂಬರುವ 2, 3 ಹಾಗೂ 4 ಭಾಗಗಳು ಕ್ರಮವಾಗಿ 
108, 201 ಹಾಗೂ 202 ಸಂಖ್ಯೆಗಳ ಪಠ್ಯ ವಿಷಯಗಳ ಚರ್ಚೆಗಳನ್ನು 
ಒಳೆಗೊಳ್ಳುವುವು. 


ಇದರಲ್ಲಿ ಹಲವಾರು ಶಬ್ದಗಳ ಕನ್ನಡ ಅನುವಾದಗಳು ಬಳಕೆಯಲ್ಲಿಲ್ಲದ ಕಾರಣ 
ಅವನ್ನು ಇಂಗ್ಲೀಷಿನಲ್ಲಿಯೇ ಹೇಳಬೇಕಾಯಿತು. ಈ ಪುಸ್ತಕದಲ್ಲಿ ಸೇರಿರುವ ವಿಷಯ 
ಗಳನ್ನು ಹಲವು ಆಧಾರ ಗ್ರಂಥೆಗಳಿಂದಲ್ಲೂ ನಮ್ಮ ಕಾಲೇಜಿನಲ್ಲಿ ಕಲಿಸುತ್ತಿರುವಾಗ 
ಬಂದಿರುವ ಚರ್ಚೆಗಳಿಂದಲೂ ಸಂಗ್ರಹಿಸಿದ್ದೇನೆ. ಆಧಾರ ಗ್ರಂಥಗಳ ಪಟ್ಟಿಯನ್ನು 
ಪುಸ್ತಕದ ಕೊನೆಯಲ್ಲಿ ಕೊಟ್ಟಿದೆ. ಆ ಗ್ರಂಥಗಳ ಕರ್ತರಿಗೂ, ಪ್ರಕಾಶಕರಿಗೂ ನನ್ನ 
ಕ್ತ ಕೃತಜ್ಞತೆಗಳು, 


ಪುಸ್ತಕ ಬರೆಯುವ ಕೆಲಸಕ್ಕೆ ಕೈ ಹಾಕಲು ಪ್ರಾರಂಭದಲ್ಲಿ ನನಗೊಂದು ತೆರನಾದ 
ಹಿಂದೇಟಿನ ಮನೋಭಾವವಿತ್ತು. ಅದನ್ನು ನಿವಾರಿಸಿ ಈ ಕೆಲಸಕ್ಕೆ ಸ್ಫೂರ್ತಿ ಕೊಟ್ಟ ವರು 
ನಮ್ಮ ವಿಶ್ವವಿದ್ಯಾನಿಲಯದ ಪಶುವೈದ್ಯಕೀಯ ಶಾಸ್ತ್ರ ಬೋಧನೆ ನಿರ್ದೇಶಕರಾದ 
ಡಾ. ಆರ್‌. ಡಿ. ನಂಜಯ್ಯ ಅವರು. ಬರೆದು ಮರಗಿಸಿದನಂತರ ತುಂಬಾ ಶ್ರಮ ತೆಗೆದು 
ಕೊಂಡು ಪ್ರಕಟನೆಗೆ ಯೋಗ್ಯವಾಗುವಂತೆ ಸರಿಪಡಿಸಿದವರು, ಕೃಷಿ ವಿಶ್ವವಿದ್ಯಾನಿಲಯದ 
ಕನ್ನಡ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಶ್ರೀ ವೀ, ಚ, ಹಿತ್ತಲಮನಿಯವರು. 
ಇವರಿಗೆ ನನ್ನ ಹೃತ್ಟೂರ್ವಕ ಕೃತಜ್ಞತೆಗಳು. ಕನ್ನಡ ಅಧ್ಯಯನ ವಿಭಾಗದಲ್ಲಿ ಸಹ 
, ಪ್ರಾಧ್ಯಾಪಕರಾಗಿರುವ ಶ್ರೀ ಎಚ್‌. ಕೆ. ನರಸಿಂಹೇಗೌಡರೂ ಈ ಕೆಲಸದಲ್ಲಿ ಬಹುವಾಗಿ 
ನೆರವಾಗಿದ್ದಾರೆ, ಪ್ರಕಟಣಾವಿಭಾಗದಲ್ಲಿ ಕಲಾವಿದರಾಗಿರಂವ ಶ್ರೀ ರಘುರಾವ್‌ ಒಳ್ಳೆ 
ಯವರು ಚಿತ್ರಗಳನ್ನು ಬರೆದಂ ಕೊಡಂವುದರಲ್ಲಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ 
ನಾನು ತುಂಬಾ ಆಭಾರಿಯಾಗಿದ್ದೇನೆ. 


ಪಶು ವೈದ್ಯಕೀಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗ . 
ಕೃಷಿ ನಿಶ್ಚ ವಿದ್ಯಾನಿಲಯ, 
ಬೆಂಗಳೂರು-24. ವಿ. ರವಿವರ್ಮ ಹೆಗಡೆ 
ತಾ॥ 25-4-1972 ' °°: ಪ್ರಾಧ್ಯಾಪಕ 


ಪರಿವಿಡಿ 


(1) ಮುನ್ನುಡಿ 
(2) ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಪ್ರಕಟವಾಗುವ 
ಪುಸ್ತಕಗಳನ್ನು ಕುರಿತು 


(3) ಅರಿಕೆ 


(4) ಪರಿವಿಡಿ 


ಅಧ್ಯಾಯ 1. 


ಅಧ್ಯಾಯೆ 92. 


ಅಧ್ಯಾಯ 3. 


ಶರೀರ ಕ್ರಿಯಾಶಾಸ್ತ್ರ ಪರಿಚಯ 


ಸಜೀವಿಗಳ ಲಕ್ಷಣಗಳು 
ಕೋಶಿಕೆಗಳು 


` ಕೋಶಿಕೆಗಳ ಶರೀರ ಕ್ರಿಯಾಶಾಸ್ತ್ರ 


ಕೋಶಿಕೆಗಳಲ್ಲಿನ ವ್ಯವಸ್ಥೆ 
ರಕ್ತ ಹಾಗೂ ರಕ್ತಕಣಗಳು 


ರಕ್ಷೆ 


ರಕ್ತಕಣ, ರಕ್ತದ್ರವ ಮತ್ತು ರಕ್ತನೀರಂ 
ರಕ್ತದ ವಿಶಿಷ್ಟ ಗುರುತ್ವ 

ಕೆಂಪುಕಣಗಳು ಮಡ್ಡಿಕಟ್ಟುವ ವೇಗ 
ರಕ್ತದ ಪ್ರತಿಕ್ರಿಯೆ 

ಕೆಂಪು ರಕ್ತಕಣಗಳು 


. ರಕ್ತೋತ್ಪನ್ನ 


ಕೆಂಪು ಕಣಗಳ ಸಂಮ್ಮರ್ಧನ ಕ್ರಿಯೆ --. 
ಕೆಂಪು ರಕ್ತಕಣಗಳ ಜೀವ ಕಾಲ 
ರಕ್ತವರ್ಣ ಜನಕ 

ರೇಣು ಕಣಗಳು 

ರಕ್ತದ್ರವ 


"ರಕ್ತ ಹೆಚ್ಚಿ ಗಟ್ಟುವಿಕೆ 
'ದೇಹೆದ ರಕ್ತ ಪರಿಮಾಣ 


ರಕ್ತ ಗಂಂಪುಗಳಂ 


ದೇಹದ ದ್ರನಗಳು 

ಲಿಂಫ್‌ ಮತ್ತು ಉತಕಾಂತರ ದ್ರವ 

ಮಿದುಳಂ ಕಶೇರಂಕಾ ದ್ರವ 

ರಕ್ತಕ್ಕೂ ವಿಂದಂಳಿಗಣ ನಡುವೆ ಇರುವ ಆತಂಕ 


18 
15 
17 


28 


52 


ಮಿದುಳು ಕಶೇರುಕಾದ್ರವಕ್ಕೂ ಮಿದುಳಿಗುಂ ಕಡುವ ಆ 


ಅಧ್ಯಾಯ 4. 


ಧ್ಯಾಯ 5. 


ಅಧ್ಯಾಯ 6. 


ಅಧ್ಯಾಯ 7. 


16 


ಹೃದಯ ಮತ್ತು ಅದರ ಕಿ ಕ್ರಿಯೆಗಳು 59 


ಹೆ: ದಯ 

ರಕ್ತ ಸಂಚಲನ ಮಾರ್ಗ 

ಹೃದಯದ ಲಯಬದ್ಧ ಮಿಡಿತ 

ಹ ಓದಯವು ಮಿಡಿಯರಿದವಾಗ ಆಗುವ ವಿದ್ಯುತ್ತಿನ ಬದಲಾವಣೆಗಳು 
ಉದ್ದಿ €ಪಕ ಕಾಲುಚಕ್ರ 

ಹ ದಯ ಶಬ್ದ ಗಳು 

ಹೆ [ದಯ ಹೆಔರಸೂಸುವಿಕೆ 

ಹೃ “ದಯದ ಕಾರ್ಯವನ್ನು ರೂಪಾಂತರಿಸುವ ಕಾರಣಗಳು 
ಹ ದಯದಲ್ಲಿನ ರಕ್ತಸಂಚಲನೆ 

ಹೃದಯ ಕೋಶ 

ಹೃದಯ ಮಿಡಿತ 

ಹೃತ್ಸ್ನಾಯುಗಳು ಹಾಗೂ ಲಕ್ಷಣಗಳು 
ಹೃದಯನರಗಳ ನಿಯಂತ್ರಣ 

ಹೃದಯದ ವಿಂಡುಕುವೇಗ 

ಹ ೈತ್ಯುಕ್ಷಿ ನಡುಕೆಗಳು 


ರಕ್ತನಾಳೆಗಳು ಮತ್ತು ರಕ್ತಸಂಚಲನೆ 89 


ರಕ್ತ ನಾಳಗಳು- 

ರಕ್ತ ಸಂಚಲನ 

ರಕ್ತದ ಒತ್ತಡ 

ಶ್ವಾಸಕೋಶದ ರಕ್ತಸಂಚಲನೆ 

ನಾಡಿ ಮತ್ತು ಅದರ ಲಕ್ಷಣ 
ರಕ್ತ: ನಾಳಗಳಲ್ಲಿನ ನರಗಳ ವ್ಯ ವಸ್ಥೆ - 

ರಸಾಯನಿಕ ವಸ್ತು ಗಳಿಂದ ಹೃ ದಯದ ನಿಯಂತ್ರಣ - 


ಶಾ ಸೋಚ್ಛಾ aಸೆ 107 


ಶಾ ಸೋಚ bo ಅಂಗಾಂಗಗಳು 
ಶಾ ್ಯಿಸೋಚ್ಛ್ಯಾ ಸದ ರೂಪಾಂತರಗಳಂ 
ಉಸಿರಾಡುವ ಸಯ ಪರಿಮಾಣಗಳಂ 


ಅನಿಲಗಳ ಸಾಗಾಣಿಕೆ ಮತ್ತು ನಿಶಿಮಯ 128 


ರಕ್ತ ಅನಿಲಗಳೆ ಪರಿಚಯ 
ರಕ್ತದಲ್ಲಿನ ಅನಿಲಗಳ ಸಾಗಾಟ 
ಶ್ಯಾಸೋಚ್ಛ್ಯಾಸದ ನಿಯಂತ್ರಣ 


ಪಾರಿಭಾಷಿಕ ಶಬ್ದಕೋಶ 137 


]. ಇಂಗ್ಲಿಷ್‌-ಕನ್ನಡ 
2. ಕನ್ನಡ-ಇಂಗ್ಲಿಷ್‌ 


ಆಧಾರ ಗ್ರಂಥೆಗಳು ._, 178 


. ಕೆ 


ಶರೀರ ಶಾಸ್ತ್ರವು ಸಜೀವ ಪ್ರಾಣಿಗಳ ದೇಹದಲ್ಲಾಗುವ ಲಕ್ಷಣಗಳನ್ನೂ, 


~ 

ವ್ಯವಹಾರಗಳನ್ನೂ ವಿವರಿಸುವ ಶಾಸ್ತ್ರ. ಅಂದರೆ ಜೀವದ ಉತ್ಪತ್ತಿ, ಬೆಳವಣಿಗೆ ಮತ್ತು 
ಪ್ರಗತಿಗಳಿಗೆ ಬೇಕಾದ ಪ್ರಾಕೃತಿಕ ಮತ್ತು ರಾಸಾಯನಿಕ ಕಾರಣಗಳನ್ನೂ, ಅವುಗಳ 
ಕಾರ್ಯಕಲಾಪಗಳನ್ನೂ, ವಿವರಿಸುವ ವಿಜ್ಞಾನ. ಪ್ರತಿಯೊಂದಂ ಜೀವದಲ್ಲಿಯೂ, 
ಅಂದರೆ, ಏಕಕೋಶಿಕಾ ಜೀವಿಗಳಿಂದ ಹಿಡಿದು ಅಸುಖಾ ಯತ ಕೋಪಶಿಕೆಗಳಿಂದ ಕೂಡಿರುವ 
ದೊಡ್ಡ ಗಿಡ ಮರ ಅಥವ ಹಲವಾರು ಸಂಕೀರ್ಣ ದೈವಸ್ಥೆ ಗಳಿಂದ ಕೂಡಿದ ಸಸ್ತನಿಗಳ 
ಶರೀರ ಇವುಗಳಲ್ಲಿ ಆಯಾ ವರ್ಗಗಳಿಗೆ ಸಂಬಂಧ ಪಟ್ಟಂತೆ ಕಾರ್ಯಗಳು ಬೇರೆಯಾಗ 
ಬಹುದು. ಹೀಗಾಗಿ ಶರೀರಕ್ರಿಯಾ ಶಾಸ್ತ್ರವು ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ 
ಯಾಗಿ, ಕೋಶಿಕೆಗಳ ಕ್ರಿಯಾ ಶಾಸ್ತ್ರ, ವನಸ್ಪತಿ ಶರೀರಕ್ರಿಯಾ ಶಾಸ್ತ್ರ, ಮಾನವ ಶರೀರ 
ಕ್ರಿಯಾ ಶಾಸ್ತ್ರ. ಪ್ರಾಣಿಗಳ ಶರೀಿರಕ್ರಿಯಾ ಶಾಸ್ತ್ರಗಳೆಂದು ಅಭಿದಾನ ಪಡೆದಿದೆ. ಸಾಕು 
ಪ್ರಾಣಿಗಳ ಶರೀರಕ್ರಿಯಾ ಶಾಸ್ತ್ರ ಮತ್ತು ಮಾನವ ಶರೀರಕ್ರಿಯಾ ಶಾಸ್ತ್ರಗಳ ನಡುವೆ 
ನಿಕಟವಾದ ಹೋಲಿಕೆಯಿದೆ. ಸಾಕು ಪ್ರಾಣಿಗಳು ಸಜೀವ ಪ್ರಾಣಿಗಳು. ಸಜೀವಿಗಳು 
ನಿರ್ಜೀವಿಗಳಿಗಿಂತ ಭಿನ್ನವಾಗಿವೆ. 

ಸಜೀವಿಗಳನ್ನು ನಿರ್ಜೀವಿಗಳಿಂದ ಬೇರ್ಪಡಿಸುವ ಲಕ್ಷಣಗಳು ಈ ರೀತಿಯಾಗಿವೆ. 


ಸಜೀವಿಗಳ ಲಕ್ಷಣಗಳು: | 


1. ಸಜೀವಿಗಳು ಹೊರಗಿನ ಪರಿಸರದಿಂದ ಆಹಾರವನ್ನು ಪಡೆದು, ಅದರಿಂದ 
Ke ತಮಗೆ ಬೇಕಾದ ಶಕ್ತಿಯನ್ನೂ, ಉಷ್ಣ ತೆಯನ್ನೂ ' ಹಾಗೂ ತಮ್ಮ; 
ಜೀವನಕ್ಕೆ ಬೇಕಾದ ಕೋಶಿಕೆಗಳನ್ನೂ "ಉಂಟುಮಾಡುವ ಶಕ್ತಿಯನ್ನು 
ಪಡೆದಿರುತ್ತವೆ. 


2. ಸಜೀವಿಗಳು ತಮ್ಮ ಜೀವವನ್ನು ಬೆಳೆಸುವಂತಹ ಶಕ್ತಿ ಪಡೆದಿರುತ್ತವೆ. 


ಬಲ ಇ. ಸಜೀವಿಗಳು ತಮ್ಮಂತೆಯೇ ಇರಂವ ಇತರ ಜೀವಿಗಳನ್ನು ಉಂಟ:ಮಾಡು 


ತ್ತವೆ. | 


| BHIVERSUTY 07 10100072೩೬ 61 ರ್ತ 
೯11101 DEVELOPAENT Rudi LigRARY, | 1078 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 18 


4. ಸಜೀವಿಗಳು ತಮ್ಮ ಒಳೆಗೂ, ಹೊರಗೂ ಆಗುವ ಬದಲಾವಣೆಗಳಿಗೆ 
ಮತ್ತು ಉದ್ದೀಪನೆಗಳಿಗೆ ಹೊಂದಿಕೊಂಡು ಅವಕ್ಕೆ ತಕ್ಕಂತೆ ಬೇಕಾದ 
ಒಳಗಿನ ವಾತಾವರಣವನ್ನು ಉಂಟುಮಾಡತಕ್ಕ ಸಾಮರ್ಥ್ಯ ಪಡೆದಿರು 
ತ್ತವೆ. 


ಸಜೀವ ಪ್ರಾಣಿಗಳು ಅಸಂಖ್ಯಾತ ಕೋಶಿಕೆಗಳಿಂದ ಕೂಡಿರುತ್ತವೆ. 


ಕೋಶಿಕೆಗಳು : ಮನುಷ್ಯನಲ್ಲಿ ಪ್ರತಿಯೊಂದು ಅಂಗಾಂಗಗಳೂ ಒಂದೊಂದು 
ತೆರನಾದ ಕೋಶಿಕೆಗಳಿಂದ ಕೂಡಿದವುಗಳಾಗಿದ್ದು ಒಟ್ಟು ಸುಮಾರು 100 'ಟ್ರಿಲ್ಲಿಯನ್‌' 
ಕೋಶಿಕೆಗಳಿರಂತ್ತವೆಂದೂ ಅವುಗಳಲ್ಲಿ 25 "ಟ್ರಿಲ್ಲಿಯನ್‌' ರಕ್ತ ಕೋಶಿಕೆಗಳ್ಕೂ 75 
“ಟ್ರಿಲ್ಲಿಯನ್‌' ಸ್ನಾಯು ಕೋಶಿಕೆಗಳ್ಳೂ ಎಲುಬು ಕೋಶಿಕೆಗಳ್ಕೂ ನರ ಕೋಶಿಕೆಗಳ್ಳೂ 
ಯಕೃತ್‌ ಕೋಶಿಕೆಗಳೇ ಮೊದಲಾದವುಗಳೆಂದೂ ಅಂದಾಜು ಮಾಡಲಾಗಿದೆ. ಸಾಕು 
ಪ್ರಾಣಿಗಳಲ್ಲೂ ಇದೇ ರೀತಿ ಇರುತ್ತದೆ. ಪ್ರಾಣಿ ಶರೀರದಲ್ಲಿ ಸುಮಾರು ಶೇಕಡ 55 ಭಾಗ 
ದ್ರವ ಪದಾರ್ಥವು ಸೇರಿದ್ದೂ, ಇದು ಕೋಶಿಕೆಗಳ ಒಳಗೂ ಹೊರೆಗೂ ಇರುತ್ತದೆ. 
ಕೋಶಿಕೆಗಳ ಹೊರಗಿರುವ ದ್ರವವು ಸದಾ ಕೋಶಿಕೆಗಳನ್ನು ಆಶ್ರಯಿಸಿಕೊಂಡು ಅವುಗಳ 
ಕಾರ್ಯಗಳಿಗೆ ಬೇಕಾದ ಆಮ್ಲಜನಕವನ್ನು ಇನ್ನಿತರ ಆಹಾರ ಸಾಮಗ್ರಿಗಳನ್ನೂ ಒದಗಿಸಿ 
ಕೊಡುತ್ತದೆ. 


ಕೋಶಿಕೆಗಳ ಶರೀರಕ್ರಿಯಾ ಶಾಸ್ತ್ರ : ಪ್ರಾಣಿಗಳ ಶರೀರಕ್ರಿಯಾ 
ಶಾಸ್ತ್ರದ ಕಾರ್ಯಕಲಾಪಗಳನ್ನು ತಿಳಿಯುವ ಮೊದಲು ಏಕಕೋಶಿಕಾ ಜೀವಿಗಳಲ್ಲಾ 
ಗುವ ಸ್ಥಿತ್ಯಂತರಗಳನ್ನು ತಿಳಿಯುವುದು ಅವಶ್ಯವಿದೆ. ಎಲ್ಲ ಕೋಶಿಕೆಗಳ್ಳ, ತಮ್ಮ 
ಜೀವಿತವನ್ನು ಮುಂದುವರಿಸಲು ಕೆಲವು ರೆಸಾಯನಿಕ ವಸ್ತುಗಳನ್ನು ಹೊರಗಿನಿಂದ 
ಹೀರಿಕೊಳ್ಳುತ್ತವೆ. ಆಹಾರ ಸಾಮಗ್ರಿಗಳಲ್ಲಿ ಕೆಲವು ಕೋಶಿಕೆಗಳ ವೃದ್ಧಿ ಹಾಗೂ ಬೆಳ 
ವಣಿಗೆಗೆ ಸಹಾಯವಾಗುತ್ತವೆ. ಇನ್ನು ಕೆಲವು ಸಂತಾನಾಭಿವೃದ್ಧಿ ಹಾಗೂ ಇತರ 
ಚಟುವಟಿಕೆಗಳಿಗೆ ಬೇಕಾದ ಶಕ್ತಿಯನ್ನೀಯುತ್ತವೆ. ಈ ಆಹಾರ ಪದಾರ್ಥ 
ಗಳಲ್ಲಿ ಶರ್ಕರ ಪಿಷ್ಟ, ಸಸಾರಜನಕ ಮತ್ತು ಕೊಬ್ಬಿನ ವಸ್ತುಗಳು ಇರಂವು 
ದಲ್ಲದೆ, ಜೀವಸತ್ವಗಳೂ, ಖನಿಜ ವಸ್ತುಗಳೂ ನೀರಿನೊಂದಿಗೆ ಮಿಶ್ರಿತವಾಗಿರು 
ತ್ತವೆ, ಇವುಗಳನ್ನು ಉಪಯೋಗಿಸಿಕೊಂಡು ಜೀವಿತವನ್ನಿ ಹೇಗೆ ಮುಂದಂವರಿಸಂ 
ತ್ತವೆಂಬ:ದನ್ನು ಅರಿತುಕೊಳ್ಳಲು ಕೋಶಿಕೆಗಳೊಳಗಿರುವ ವ್ಯವಸ್ಥೆ ಯನ್ನು ತಿಳಿಯಂವುದಂ 
ಅವಶ್ಯಕವಾಗಿದೆ. 


ಶರೀರ ಕ್ರಿಯಾಶಾಸ್ತ್ರ ಪರಿಚಯ 19 


ಕೋಶಿಕೆಗಳಲ್ಲಿನ ವ್ಯವಸ್ಥೆ ; ಪ್ರತಿಯೊಂದು ಕೋಶಿಕೆಯಲ್ಲಿ ಎರಡು 
ಮುಖ್ಯ ವಿಭಾಗಗಳಿವೆ, ಕೇಂದ್ರಕ ಮತ್ತು ಕೋಶಿಕಾ ದ್ರವ. ಒಳಗಿನ 
ಕೋಶಿಕಾ ದ್ರವದಲ್ಲಿ ಕೇಂದ್ರಕದ್ರವ ತುಂಬಿದ್ದು, ಅದರ ಸಂತ್ತಲೂ 
ಕೇಂದ್ರಕಪೊರೆಯಂ  ಹೊರಕವಚವಾಗಿ ಮುಚ್ಚಿರುತ್ತದೆ. ಕೇಂದ್ರಕದ ಸಂತ್ತಲೂ 
ಇರುವ ಕೋಶಿಕಾ ದ್ರವವನ್ನು ಹೊರಗಿನ ಕವಚ ಅಂದರೆ ಕೋಶಿಕೆಗಳ 


” ೩0 





1 
ತ 2 
ತೆ 
ಕೀ 
5 
8 
6 
। \ 4 
\. 
| 
1. ಕೇಂದ್ರಕ 6. ಎಂಡೋಪ್ಲಾಸ್ಕೆಕ್‌ ರೆಟಿಕ್ಯುಲವ 
ಇ. ಕೇಂದ್ರಕ ಪೊರೆ 7. ಮೈಟೋಕೊಂಡ್ರಿಯಾ 
3. ಕೇಂದ್ರಕ ಬಿಂದು ನ. ಲೈಸೊಸೋಮ್‌ 
4. ಕೇಂದ್ರಕ ದ್ರವ 9. ಗೋಲ್ಲಿ ವಸ್ತು 
5. ಕೋಶಿಕೆ 10. ಸೈಟೊಪ್ಲಾಸಂ 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 20 


ಪೊರೆಯು ಮುಚ್ಚಿರುತ್ತದೆ. ಈ ಕೋಶಿಕೆಗಳ ದ್ರವವನ್ನು ಜೀವದ್ರವ ಎನ್ನುತ್ತಾರೆ. 
ಇದು ಮುಖ್ಯವಾಗಿ ನೀರು, ವಿದ್ಯುದ್ದಿ ಶ್ಲೇಷಕ, ಸಸಾರಜನಕ, ಶರ್ಕರ ಪಿಷ್ಟ ಮತ್ತು 
ಕೊಬ್ಬುಗಳಿಂದ ಕೂಡಿರುತ್ತದೆ. ಈ ಪದಾರ್ಥಗಳು ನೀರಿನಲ್ಲಿ ಅಡಕವಾಗಿದ್ದು. ನೀರಿ 
ನೊಂದಿಗೆ ಎಲ್ಲ ಕಡೆಗೂ ಅಂದರೆ ಕೋಶಿಕೆಗಳ ಒಳಗೂ, ಪೊರೆಯ ಹೊರಗೂ ಪಸರಿ 
ಸುವ ಶಕ್ತಿ ಪಡೆದಿರುತ್ತವೆ. ವಿದ್ಯುದ್ವಿಶ್ಲೇಷಕಗಳಲ್ಲಿ ಮುಖ್ಯವಾಗಿ "ಪೊಟ್ಯಾಸಿಯಮ್‌? 
"ಮೆಗ್ನೇಸಿಯಮ್‌,' “ಫಾಸ್ಟೇಟ್‌' `ಸಲ್ಫೇಟ್ಕ್‌' "ಬೈಕಾರ್ಬೊನೇಟ್ಸ್‌' ಸ್ವಲ್ಪಾಂಶದಲ್ಲಿ 
"ಸೋಡಿಯಂ' ಮತ್ತು “ಕ್ಲೋರೈಡ್‌' ಸೇರಿರುತ್ತವೆ. ಇವೆಲ್ಲವೂ ಕೋಶಿಕೆಗಳ ಒಳಗೆ 
ನಡೆಯುವ ಸಂವರ್ಧನ ಕ್ರಿಯೆಗಳಲ್ಲಿ ನೆರವಾಗುತ್ತವೆ. ಈ ವಿದ್ಯುದ್ದಿ ಶ್ಲೇಷಕಗಳ ಅಂಶ 
ಗಳು ಕೋಶಿಕೆಗಳ ಒಳಗೂ ಹೊರಗೂ ವಿಭಿನ್ನವಾಗಿರುತ್ತವೆ. ಆದುದರಿಂದ ಈ 
ವಿಭಿನ್ನತೆಯಿಂದ ಉಂಟಾದ ಶಕ್ತಿಗಳು, ನರಗಳಲ್ಲಿಯೂ, ಸ್ನಾಯುಗಳಲ್ಲಿಯೂ ಮತ್ತು 
ಇತರ ಉತಕಗಳಲ್ಲಿಯೂ ವಿದ್ಯುತ್‌ ಉತ್ಪಾದನೆಯನ್ನೂ ಹಾಗೂ ಇನ್ನಿತರ ಕಾರ್ಯ 
ಕಲಾಪಗಳನ್ನೂ ಉಂಟುಮಾಡುವ ಸಾಮರ್ಥ್ಯ ಪಡೆದಿರುತ್ತವೆ. 


ಕೋಶಿಕೆಗಳಲ್ಲಿ ನೀರಿನಂಶವು ಸುಮಾರು ಶೇಕಡ 70-85 ಭಾಗವಾಗಿರುತ್ತದೆ, 
ಸಸಾರಜನಕವು ಸುಮಾರು ಶೇಕಡ 10-20 ಭಾಗದವರೆಗೆ ಇರುತ್ತದೆ. ಸಸಾರಜನಕವು 
ಕೋಶಿಕೆಗಳ ಅಸ್ಥಿತ್ವಕ್ಕೂ ಮತ್ತು ವಿವಿಧ ರೀತಿಯ ಸಂವರ್ಧನ ಕ್ರಿಯೆಗೆ ಬೇಕಾದ ಕಿಣ್ವ 
ಗಳಿಗೂ ನೆರವಾಗುತ್ತದೆ. ಕೇಂದ್ರಕ-ಸಸಾರಜನಕಗಳು ಕೇಂದ್ರಕದಲ್ಲಿಯೂ ಇತರ ಜೀವ 
ದ್ರವದಲ್ಲೂ ಸೇರಿದ್ದು ವಂಶವಾಹಿಗಳ ಮುಖಾಂತರ ಆನುವಂಶಿಕ ಲಕ್ಷಣಗಳನ್ನು 
ಶರೀರಕ್ಕೆ ಸಾಗಿಸುತ್ತವೆ. ಕೊಬ್ಬಿನಿಂದ ಕೂಡಿದ ಪದಾರ್ಥಗಳು ಶೇಕಡ 9-8 ಭಾಗದ 
ವರೆಗೆ ಇದ್ದು, ಹೆಚ್ಚಾಗಿ “ಕೊಲಿಸ್ಟಿರೋಲ್‌' ಮತ್ತು "ಫಾಸ್ಫೊಲಿಪಿಡ್ಸ್‌' ಎಂಬ ರೂಪ 
ದಿಂದ ಕೋಶಿಕಾ ಕೇಂದ್ರಕ ಪೊರೆಯಲ್ಲಿಯೂ, ಜೀವದ್ರವದ ಪೊರೆಯಲ್ಲಿಯೂ ಸೇರಿರು 
ತ್ತವೆ; ಅಲ್ಲದೆ ಕೋಶಿಕೆಯ ಒಳಗಿರುವ "ಮೈಟೋ ಕೊಂಡ್ರಿಯ' ಮತ್ತು ಇನ್ನಿತರ 
ಅಲ್ಟಾಂಗಗಳಲ್ಲಿಯೂ ಇರುತ್ತವೆ. ಕೊಬ್ಬಿನಿಂದ ಕೂಡಿದ ಈ ಪದಾರ್ಥಗಳು ನೀರಿನಲ್ಲಿ 
ಮಿಶ್ರಿತವಾಗಿರುವುದರಿಂದ ಕೋಶಿಕಾ ಪೊರೆಗಳಲ್ಲಿ ಪದಾರ್ಥಗಳನ್ನು ಒಳಗೂ ಹೊರಗೂ 
ಸಾಗಿಸುವ ವೃವಸ್ಥೆಯಲ್ಲಿ ಭಾಗವಹಿಸುತ್ತವೆ. ಶರ್ಕರ ಪಿಷ್ಟವು ಕೋಶಿಕೆಯ ಅಸ್ಥಿತ್ವ 
ದಲ್ಲಿ ಹೆಚ್ಚು ಭಾಗವಹಿಸದಿದ್ದರೂ ಕೋಶಿಕೆಯ ಶಕ್ತಿಗೆ ಬೇಕಾದ ಆಹಾರವನ್ನು 
ಒದಗಿಸುವುದರಲ್ಲಿ ನೆರವಾಗುತ್ತದೆ. ಈ ಆಹಾರ ಪದಾರ್ಥವು ಹೆಚ್ಚಾಗಿ "ಗ್ಲೂಕೋಸ್‌ 
ರೂಪದಲ್ಲಿದ್ದು ಕೆಲವಂಶವು “ಗ್ಲೈಕೋಜೆನ್‌' ರೂಪದಲ್ಲಿ ಕೋಶಿಕೆಗಳಲ್ಲಿ ಶೇಖರಿಸಲ್ಪ 
ಟ್ವಿರುತ್ತದೆ. ಬೇಕಾದಾಗ 'ಗ್ಲೈಕೋಣಜೆನ್‌' ಮಾರ್ಪಟ್ಟು ಆಹಾರವನ್ನು ಒದಗಿಸು 
ತ್ತದೆ. 


ಶರೀರ ಕ್ರಿ ಯಾಶಾಸ್ತ್ರ ಪರಿಚಯ 91 


` ಕೋಶಿಕೆಗಳ ಹ ಪ್ರಾಕೃತಿಕ ನ್ಯ ನಸ್ಸೆ ; ಕೋಶಿಕೆಗಳೊಳಗಿನ ಂ ಕಾರ್ಯ 
ಕಲಾಪಗಳನ್ನು ಸುಸೂತ್ರವಾಗಿ ನಡೆಸುವುದಕ್ಕೆ ಅವುಗಳಲ್ಲಿ ಕೆಲವು ತೆರನಾದ ಅಲ್ಟಾಂಗ 
ಗಳು ತುಂಬಿರುತ್ತವೆ. ಇವು ರಸಾಯನಿಕ ಶ್ರಯೆಯಲ್ಲೂ ಪ್ರಾಕೃತಿಕ ಕ್ರಿಯೆಗಳಲ್ಲೂ 
ಭಾಗವಹಿಸುತ್ತವೆ. “ಮೈ )ಟೊಕೊಂಡ್ರಿಯೆ? ಕೇಂದ್ರಕ ಮತ್ತು ಜೀವದ್ರವದಪೊರೆಗಳು, 
ಅಂತರ್ಧಾತು ಬಲೆಗಳು, “ಲೈಸೆ ಸೋ ಸೋಮ್ಸ್‌, ೨ “ಗೋಲ್ಲಿ ` ವಸ್ತು ಮುಂತಾವವುಗಳೇ 
ಕೋಶಿಕೆಗಳಲ್ಲಿಯ ಅಲ್ಪಾಂಗಗಳು 


"ಮೈಟೋಕೊಂಡ್ರಿಯೆ? : ಇವು ಒಂದೊಂದು ಕೋಶಿಕೆಯಲ್ಲಿ, ಕೆಲವು 
ನೂರರಿಂದ ಕೆಲವು ಸಾವಿರದವರೆಗೆ ಇರುತ್ತವೆ. ಇವುಗಳ ಗಾತ್ರ ಕೆಲವು ನೂರು 
“ಮಿಲಿ ಮೈಕ್ರೋನ್‌' ನಿಂದ ಐದಾರು "ಮೈಕ್ರೋನ್‌' ವರೆಗೆ, ಇವುಗಳನ್ನು ಕೊಬ್ಬಿ 
ನಿಂದ ಕೂಡಿದ ಸಾಸರಜನಕದ ಪೊರೆಯು ಸುತ್ತಿರುತ್ತದೆ. ಮೈಟೋಕೊಂಡ್ರಿಯ'ಗಳ 
ಒಳಗೆ ಕೋಶಿಕೆಗಳ ರಸಾಯನಿಕ ಕಿ ಕ್ರಿಯೆಗಳಿಗೆ ಬೇಕಾದ ಉತ್ಕರ್ಷಣ ಕಿಣ್ವಗಳು ಇರು 
ತ್ತವೆ. ಈ ಕಿಣ್ವಗಳು ಕೋಶಿಕೆಗಳಿಗೆ ಬೇಕಾದಷ್ಟು "ಎ.ಟಿ.ಪಿ' 'ಎಡೆನೋಸ್ಟಿ ನ್‌ 
ಟ್ರೈ ೈಪೊಸ್ಟೇಟ್‌' ತಯಾರಿಸುತ್ತವೆ. ಅವುಗಳ ಮೂಲಕ ಶಕ್ತಿಯನ್ನೀಯುವ 
ಸಾಮರ್ಥ್ಯ ಪಡೆದಿದೆ. ಈ ಸಿದ್ಧವಾದ "ಎ.ಟಿ.ಪಿ'ಗಳು ಎಲ್ಲೆಡೆಗಳಲ್ಲೂ ಕೂಡಲೇ 


[se] 


ಶಕ್ತಿಯನ್ನೀಯುವ ಬ್ಯಾಟರಿಗಳಂತಿರುವುವು. ಆದುದರಿಂದ ಇವುಗಳನ್ನು ತಯಾರು 
ಮಾಡುವ “ಮೈಟೋಕೊಂಡ್ರಿಯ'ಗಳಿಗ್ಗೆ ಸಗ ಶಕ್ತಿವರ್ಧಕ ಕೇಂದ್ರಗಳೆಂದೂ 
ಹೇಳಬಹುದು. ಗ 


"ಲೈಸೊಸೋನ್‌ು*್‌' : ಇವುಗಳ "ಗಾತ್ರವು 250 ರಿಂದ 750 "ಮಿಲಿ 
ಮೈಕ್ರೊನ” ವಕೆಗೆ ಇದ್ದು "ಮೈ ಬೋಕೊಂಡ್ರಿಯಾ ದಂತ ಕೊಬ್ಬಿನಿಂದ ಕೂಡಿದ 
ಸಸಾರಜನಕದ ಪೊರೆಯು ಇವುಗಳನ ನ ಸು ತ್ತಿರುತ್ತದೆ. ಇವುಗಳಲ್ಲಿ ರೇಣುಗಳಂ ತಿರುವ 


ಕಿಣ್ವಗಳು ತುಂಬಿದ್ದು, ಅವು ಕೊಡಿಕೆಟು ಎಲ್ಲಿಯ ಪಚನದ ವ್ಯವಸ್ಥೆಗೆ ಸ ಸಹಾಯವನ್ನೀ 


ಯುತ್ತವೆ. 


"ಎಂಡೋಹ್ಲೇಸ್ಮಿಕ್‌ ರೆಟಕ್ಕುಲನೆ3 : ಜೀವದ್ರವದೊಳಗೆ ಬಲೆಗಳಂತೆ 
ಹರಡಿರುವ ವಸ್ತುಗಳಿಗೆ "ಎಂಜೋಪ್ಲೇಸ್ಮಿಕ್‌ ಟಿಕ್ಕುಲಮ್‌' ಎನ್ನುತ್ತಾರೆ. ಇದರಲ್ಲಿ 
ಕೆಲವೆಡೆ ಹರಳು ಹರಳಾಗಿರುವ "ಆರ್‌.ಎನ್‌.ಏ' ("ರಿಬೊನ್ಯೂಕ್ಲಿಕ್‌ ಆಸಿಡ್‌')ದ 
ಷ್ರಡಿಗಳು.. ಈ ಬಲೆಗಳಿಗೆ ಅಂಟಿಕೊಂಡಿರುತ್ತದೆ. ಕೆಲವೆಡೆ ಈ ಪುಡಿಗಳು 
ಇರುವುದಿಲ್ಲ, ಈ ಬಲೆಗಳಂತಿರುವ ವ್ಯವಸ್ಥೆಯು ಕೇಂದ್ರದಲ್ಲಿರುವ. ಕೇಂದ್ರಕ 
ಪೊರೆಗೆ ಜೋಡಿಯಾಗಿದ್ದು ಅಲ್ಲಿ ತಯಾರಾದ ಪದಾರ್ಥಗಳನ್ನು ಕೋಶಿಕೆಯ 


ಸಾಕುಪ್ರಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ 92 


ಎಲ್ಲೆಡೆಗೂ ಕೊಂಡೊಯ್ಯುವ ಕೆಲಸವನ್ನು ಮಾಡುತ್ತದೆ. "ಗೋಲ್ಲಿ ಕಾಂಪ್ಲೆಕ್ಸ್‌? 
ಎಂಬುದು. "ಎಂಡೋಪ್ಲೇಸ್ಮಿಕ್‌ ರೆಟಿಕ್ಕುಲಮ್‌'ಗೆ ಓಂದು ಬದಿಯಲ್ಲಿ ಕೂಡಿದ್ದು 
ಕೋಶಿಕೆಗಳಲ್ಲಿ ರಸಾಯನಿಕ ಪದಾರ್ಥಗಳನ್ನು ಪ್ರಸವಿಸುವ ಕಾರ್ಯವನ್ನು ಮಾಡು 
ವುದು, “ಎಂಡೋಪ್ಲೇಸ್ಮಿಕ್‌ ರೆಟಿಕ್ಕುಲಮ್‌' ಎಂಬುದು ನಾನಾರೂಪದಲ್ಲಿದ್ದು 
ಕೋಶಿಕೆಗಳಲ್ಲಿ ಮುಖ್ಯವಾದ ಕಾರ್ಯಗಳನ್ನು ಮಾಡುತ್ತದೆ. ಸಸಾರಜನಕಗಳನ್ನು 
ತಯಾರು ಮಾಡಿ ಹೊರೆಗೆ ಕಳಿಸುವುದು, ಹೊಸರಸಗಳನ್ನು ಪ್ರಸವಿಸುವುದು, ಕೊಬ್ಬಿನ 
ಪದಾರ್ಥಗಳನ್ನು ತಯಾರು ಮಾಡಿ ಹೊರಗೆ ಕಳುಹಿಸುವುದು, "ಗ್ಲೆಕೋಜೆನ್‌” ಭಂಡಾರ 
ಗಳಿಂದ "ಗ್ಲೂಕೋಸ'ನ್ನು ಬಿಡಿಸುವುದು, ಇವೇ ಆ ಮುಖ್ಯವಾದ ಕಾರ್ಯಗಳಾಗಿವೆ. 


ಕೋಶಿಕೆಗಳ ಪೊರೆಗಳು : ಜೀವಕೋಶಿಕೆಗಳಲ್ಲಿರುವ ಎಲ್ಲ ಭಾಗಗಳೂ 
ಪೊರೆಗಳಿಂದ ಕೂಡಿರುತ್ತವೆ. ಇವುಗಳ ರಚನೆಯು ಕೊಬ್ಬು ಮತ್ತು ಸಸಾರಜನಕಗಳಿಂದ 
ಮಾಡಲ್ಪಟ್ಟಿದೆ. ಕೋಶಿಕೆಗಳ ಪೊರೆಗಳು ಕೇಂದ್ರಕ ಪೊರೆ, “ಎಂಡೋಪ್ಲೇಸ್ಮಿಕ್‌ ರಿಟಿ 
ಕ್ಯುಲಮ್‌' ಗಳ ಪೊರೆ, 'ಮೈಟೋಕೊಂಡ್ರಿಯಮ್‌' ಗಳ ಪೊರೆ, "ಲೈಸೋಸೋಮ್‌' 
ಪೊರೆ, “ಗೋಲ್ಲಿ ಕಾಂಪ್ಲೆಕ್ಸ್‌' ಪೊರೆ ಹೀಗೆ ಬೇರೆ ಬೇರೆಯಾಗಿವೆ. ಈ ಪೊರೆಗಳು 
ಬಹಳ ತೆಳುವಾಗಿದ್ದು ಸುಮಾರು 7ರ ರಿಂದ 1008 ("ಅಂಗಸ್ಕಾ ವರ್‌”) ದಪ್ಪ ಇರ 
ಬಹುದೆಂದು ನಂಬಲಾಗಿದೆ. ಇದರ ರಚನೆಯಲ್ಲಿ ಸುಮಾರು 60% ಸಸಾರಜನಕವೂ 
40% ಕೊಬ್ಬೂ ಸೇರಿದೆ. ಪೊರೆಯ ಮದ್ಯದಲ್ಲಿ ಕೊಬ್ಬಿನ ಅಂಶವೂ ಎರಡೂ ಕಡೆ 
ಗಳಲ್ಲಿ ಸಸಾರಜನಕವೂ ಇರುತ್ತದೆ. 


ಕೇಂದ್ರಕ ಅಥವಾ ಕೋಶಿಕಾ ಬೀಜ: ಇದು ಕೋಶಿಕೆಯನ್ನು 
ನಿಯಂತ್ರಿಸುವ ಕೇಂದ್ರ, ಕೋಶಿಕೆಯಲ್ಲಿ ನಡೆಯುವ ಎಲ್ಲ ರಸಾಯನಿಕ ಪ್ರತಿಕ್ರಿಯೆ? 
ಯನ್ನೂ, ಕೋಶಿಕೆಗಳ ಪ್ರನರುಜ್ಜೀವನವನ್ನೂ ಇದು ಹತೋಟಿಯಲ್ಲಿಡುತ್ತದೆ. 
ಕೇಂದ್ರಕದ ತುಂಬ *ಡಿ.ಎನ್‌.ಎ' ("ಡೆಕ್ಸೀರಿಬೊನ್ಕುಕ್ಲಿಯಿಕ್‌') ಆಮ್ಲವು ಇರುತ್ತದೆ. 
ಇದು ಮುಂಚಿನಿಂದಲೂ ವಂಶವಾಹಿ ಎಂಬುದಾಗಿ ತಿಳಿದಿದೆ, ಇದು ಕೋಶಿಕಾದ್ರವದಲ್ಲಿ 
ನಡೆಯುವ ಎಲ್ಲ ಕ್ರಿಯೆಗಳನ್ನೂ ನಡೆಸುತ್ತಿರುತ್ತದೆ. ಕೇಂದ್ರಕದ ಒಂದು ಬದಿಯಲ್ಲಿ 
"ನ್ಯೂಕ್ಲಿಯೋಲಸ್‌' ಎಂಬ ಕೇಂದ್ರಕದ ಮರಿಯಂತಿರಂವ ತುಂಡು ಸೇರಿದೆ. ಇದರಲ್ಲಿ 
ಹೆಚ್ಚಾಗಿ "ಆರ್‌.ಎನ್‌.ಎ.' ಆಮ್ಲವು ಸೇರಿದೆ. ಇದನ್ನು ಕೇಂದ್ರಕದ "ಡಿ.ಎನ್‌.ಎ' 
ಆಮ್ಲಗಳು ತಯಾರಿಸಿ "ನ್ಯೂಕ್ಲಿಯೋಲಸ್‌'ನಲ್ಲಿ ಶೇಖರಿಸುವುದೆಂದು ನಂಬಲಾಗಿದೆ 
ಬೇಕಾದಂತೆ ಈ “ಆರ್‌.ಎನ್‌.ಎ' ಆಮ್ಲಗಳು ಕೋಶಿಕಾ ದ್ರವಕ್ಕೆ ಸೇರಿ ಕಾರ್ಯವನ್ನೂ 
ಮುಂದುವರಿಸುವುವು. 





0. 





23 


ಅಧ್ಯಾಯ 9 
ರಕ್ಷ ಹಾಗೂ ರಕ್ತಕಣಗಳು 


ಪ್ರಾಣಿಗಳ ಶರೀರಕ್ರಿಯೆಯಲ್ಲಿ ಹಲವಾರು ವ್ಯವಸ್ಥೆಗಳ ಜೋಡಣೆ ಇದೆ. 
ಅವೆಲ್ಲವುಗಳ ಒಟ್ಟು ಕ್ರಿಯೆ, ಪ್ರಾಣಿಗಳ ಅಸ್ಲಿತ್ವಕ್ಕೂ, ಬೆಳವಣಿಗೆಗೂ, ಸಂತಾನಾಭಿ 
ವೃದ್ಧಿಗೂ ಹಾಗೂ ಇನ್ನಿತರ ಕಾರ್ಯಗಳಿಗೂ ಕಾರಣವಾಗಿದೆ. ರಕ್ತ ಸಂಚಲನ ಇವು 
ಗಳಲ್ಲಿ ಒಂದು, 


ರಕ್ತ 


ರಕ್ತವು ದೇಹದ ಪ್ರಾಮುಖ್ಯ ದ್ರವ ಪದಾರ್ಥಗಳಲ್ಲೊಂದು. ಇದು ದೇಹದ 
ಎಲ್ಲೆಡೆಗಳಿಗೂ ಚಲಿಸಿ, ಪ್ರತಿಯೊಂದು ಅಂಗಾಂಗದಲ್ಲಿಯ ಕಾರ್ಯಗಳಿಗೆ ಅವಕಾಶ 
ಮಾಡಿಕೊಡುತ್ತದೆ. ರಕ್ತಕ್ರಿಯೆ ಹಲವಾರು ; ಅವುಗಳೆಂದರೆ : 


1) 


-2) 


8) 


ರಕ್ತವು ದೇಹದ ಅಂಗಾಂಗಗಳಿಗೆ ಬೇಕಾದ ಅಹಾರವನ್ನು ಆಹಾರ ನಾಳ 


ದಿಂದ ಹೀರಿಕೊಂಡು ಎಲ್ಲ, ಉತಕಗಳಿಗೂ ಕೋಶಿಕೆಗಳ ಕೂಟಗಳಿಗೂ 
ಸಾಗಿಸಿ ಕೊಡುತ್ತದೆ ; ಹಾಗೂ ಸಂವರ್ಥನ ಕ್ರಿಯೆಯಿಂದುಂಟಾದ 
ಪದಾರ್ಥಗಳನ್ನು ಕೂಡಿಸಿಕೊಂಡು ಎಲ್ಲ ಕಡೆಗಳಿಗೂ ಸಾಗಿಸುತ್ತದೆ. 


ರಕ್ತವು ಅಮ್ಲಜನಕವನ್ನು ' ಶ್ವಾಸಕೋಶದಿಂದ ಉತಕಗಳಿಗೂ, ಇಂಗಾ 
ಲಾಮ್ಲವನ್ನು ಉತಕಗಳಿಂಥ ಶ್ವಾಸಕೋಶಕ್ಕೂ ತೆಗೆದುಕೊಂಡು ಹೋಗಿ, 
ಆಮ್ಲಜನಕವನ್ನು ದೇಹಕ್ಕೆ ಬೇಕಾದಂತೆ ಉಪಯೋಗಿಸುವುದರಲ್ಲೂ, 
ಇಂಗಾಲಾಮ್ಲವನ್ನು ಬೇಡವಾದಂತೆ ಹೊರಹಾಕಂವುದರಲ್ಲೂ ವಿಶೇಷ 
ತೆರನಾದ ವ್ಯವಸ್ಥೆಯನ್ನು ಹೊಂದಿರುತ್ತದೆ. 


ರಕ್ತವು ದೇಹದಲ್ಲಿ ಸಂವರ್ಧನ ಕ್ರಿಯೆಯ ಪರಿಣಾಮವಾಗಿ ಉಂಟಾದ 
ಇನ್ನಿತರ ಸಂವರ್ಧನಾನಷ್ಟ ಪದಾರ್ಥಗಳನ್ನು ಮೂತ್ರಪಿಂಡಕ್ಕೆ ತೆಗೆದು , 
ಕೊಂಡು ಹೋಗಿ ಮೂತ್ರ, ಯಕೃತ್ತುವಿಗೆ ತೆಗೆದುಕೊಂಡು ಹೋಗಿ 
ಪಿತ್ತ ಮತ್ತು ಕರುಳು ಹಾಗೂ ಚರ್ಮಗಳಿಗೆ ಒಯ್ದು ಬೇರೆ ಬೇರೆ ತೆರ 
ನಾದ ಕಶ್ಮಲಗಳನ್ನಾಗಿ ಪರಿವರ್ತಿಸಿ, ಅವುಗಳನ್ನು ಹೊರ ಹಾಕು 
ವುದರಲ್ಲಿ ತುಂಬಾ ಅನುಕೂಲ ಮಾಡಿಕೊಡುತ್ತದೆ. 


4) 


5) 


7) 


8) 


9) 


10) 


ಸಾಕುಪ್ರಾಣಿಗಳ ಶರೀರ ಕಯ್ರಾಶಾಸ್ತ್ರ 24 


ದೇಹದ ನಿಯಮ ಮತ್ತು ರಕ್ಷಣೆಯನ್ನು ಪಾಲಿಸುವುದರಲ್ಲಿ ರಕ್ತವು 
ತನ್ನೊಳಗಿರುವ ರಕ್ತಕೋಶಿಕೆಗಳ ಮೂಲಕ ಸಹಾಯ ಮಾಡುವುದು. 


ದೇಹದ ಬೇರೆ ಬೇರೆ ಕಡೆಗಳಲ್ಲಿ ಉಂಟಾದ ಚೋದಕಗಳನ್ನು ಹಂಚುವುದ 
ರಲ್ಲಿ ರಕ್ತವು ಅನುಕೂಲ ಮಾಡಿಕೊಡುವುದು. 


ದೇಹದಲ್ಲುಂಟಾದ ಅಮ್ಲಗುಣವನ್ನೂ, ಕ್ಲಾರಗ.ಣವನ್ನೂ ಮಿಶ್ರಮಾಡಿ 
ತಟಸ್ಥ ಪಿ.ಹೆಚ್‌ ಕಲ್ಪಿಸಿಕೊಡುವುದರಲ್ಲಿ ರಕ್ತವು ಸಹಾಯವಾಗುವುದು. 


ಕೋಶಿಕೆಗಳ ಮತ್ತು ಉತಕಗಳ ನೀರಿನ ಪಾಲನ್ನು ಸಮತೋಲನಸದಲ್ಲಿರಿಸು 
ವುದಕ್ಕೂ ರಕ್ತವು ಅನುಕೂಲವಾಗುವುದು. 


ಕೋಶಿಕೆಗಳ ಮತ್ತು ಉತಕಗಳ ಚಟುವಟಿಕೆಯಿಂದುಂಟಾದ ದೇಹದ 
ಕಾವನ್ನು ಎಲ್ಲೆಡೆಗೂ ಪಸರಿಸಿ ಉಷ್ಣತೆಯ ನಿಯಂತ್ರಣವನ್ನು 
ಸರಿಮಾಡುತ್ತದೆ. 


ದೇಹವನ್ನು ಪೀಡಿಸುವ ಪರಜೀವಿಗಳನ್ನು ಎದುರಿಸುವುದಕ್ಕೆ ಬೇಕಾದ 
ಪ್ರತಿಜೀವಿಗಳನ್ನು ಸೃಷ್ಟಿಸಿ ರಕ್ತವು ದೇಹವನ್ನು ಕಾಪಾಡುತ್ತದೆ. ' 


ದೇಹದ ಎಲ್ಲ ಕಾರ್ಯಗಳನ್ನು ಕ್ರಮವಾಗಿ ನೆ:ವೇರಿಸುವುದಕ್ಕೆ ಶರೀರದ 
ಒಳಗಿನ ವಾತಾವರಣವು, ಯಾವಾಗಲೂ ಸಮತೋಲಿತವಾಗಿರುವಂತೆ 
ಮಾಡುವ ಕೆಲಸವು ರಕ್ತಕ್ಕೆ ಸೇರಿರುತ್ತದೆ. ಈ ಕಾರ್ಯವನ್ನು ರಕ್ತವು 
ದೇಹದ ಇನ್ನಿತರ ದ್ರವ್ಯಗಳಾದ ಲಿಂಫ್‌, ಕೋಶಿಕಾ ಒಳದ್ರವ ಮತ್ತು 
ಕೋಶಿಕಾ ಹೊರದ್ರವ. ಇವುಗಳೊಡನೆ ಸೇರಿಕೊಂಡು ಒಳಗಿನ ವಾತಾ 
ವರಣವನ್ನು ಸಮತೋಲಿತವಾಗಿರುವಂತೆ ಮಾಡುತ್ತದೆ. ಈ ಕಾರ್ಯಕ್ಕೆ 
“ಹೋಮಿಯೋಸ್ಟೇಸಿಸ್‌' ಅಂದರೆ ಒಳಗಿನ ವಾತಾವರಣವನ್ನು ಸಮ 
ತೋಲನಗೊಳಿಸುವ ಕೆಲಸವೆಂದು ಹೇಳಬಹುದು. 


ರಕ್ತಕಣ್ಯ ರಕ್ತದ್ರನ ಮತ್ತು ರಕ್ತ ನೀರು: ರಕ್ತದಲ್ಲಿ ರಕ್ತ ಕಣಗಳೂ, 
ರಕ್ತದ್ರವವೂ ಸೇರಿದ್ದು ಕಣಗಳು ದ್ರವದಲ್ಲಿ ತೇಲುತ್ತಿರುತ್ತವೆ. ಈ ಕಣಗಳನ್ನು ಅವು 
ಗಳ ಬಣ್ಣದಿಂದ ಕೆಂಪು ಕಣಗಳೆಂದೂ, ಬಿಳಿ ಕಣಗಳೆಂದೂ ವಿಂಗಡಿಸುತ್ತಾರೆ. ಇವಲ್ಲದೆ 
ಇನ್ನೂ ಸಣ್ಣ ಸಣ್ಣ ತುಂಡುಗಳಂತಿರುವ ಕಣಗಳಿಗೆ "ಪ್ಲೇಟ್‌ ಲೆಟ್ಸ್‌' ಅಥವಾ 


ಬ 


"ತ್ಳೊಂಬೋಸೈಟ್ಸ್‌' ಎನ್ನುತ್ತಾರೆ. ಈ ಮೂರು ತೆರನಾದ ಕಣಗಳ ಪೈಕಿ ಕೆಂಪು ಕಣ 


೧9 ರಕ್ತ ಹಾಗೂ ರಕ್ತಕಣಗಳು 25 
ಗಹಿ ಹೆಚ್ಚಾಗಿದ್ದು ಅವುಗಳಿಂದಾಗಿ ರಕ್ತಕ್ಕೆ ಕೆಂಪು ವರ್ಣ ಬಂದಿದೆ. ಈ ರಕ್ತ ಕಣಗಳ 
ವಿಷಯವನ್ನು ವಿವರವಾಗಿ ಮುಂದೆ ಹೇಳಲಾಗುತ್ತದೆ. 


ರಕ್ತದ್ರವದ ಬಣ್ಣ ತಿಳಿ ಹಳದಿ. 'ಬಿಲಿರುಬಿನ್‌' ಮತ್ತು “ಕೆರೋಟಿನ್‌' ಎ೭ಬ 
ಹಳದಿ ಬಣ್ಣದ ಪದಾರ್ಥಗಳಿಂದ ಈ ವರ್ಣ, ರಕ್ತದ್ರವಕ್ಕೆ ಬಂದಿದೆ. ನಾಯಿ ಬೆಕ್ಕು, 
ಕುರಿ' ಮತ್ತು ಆಡುಗಳ ರಕ್ತದ್ರವವು, ದನ ಮತ್ತು ಕುದುರೆಗಳ ರಕ್ತದ್ರವದಷ್ಟು ಹಳದಿ 
ಯಾಗಿಲ್ಲ. ರಕ್ತವು ದೇಹದಿಂದ ಹೊಂತೆಗೆದ ಸ್ವಲ್ಪ ಹೊತ್ತಿ ನಲ್ಲೇ ಹೆಪ್ಪುಗಟ್ಟುವುದು, 
ಮೈಯಲ್ಲಿ ಗಾಯವಾದಾಗಲೆಲ್ಲಾ ರಕ್ತ ಸ್ರವಿಸಿ ತುಸು ಹೊತ್ತಿನಲ್ಲೇ ಹೆಪ್ಪುಗಟ್ಟು 
ವುದು ಎಲ್ಲರಿಗೂ ತಿಳಿದ ವಿಷಯ. ಈ ಗುಣದಿಂದ ಪ್ರಾಣಿಗಳಿಗೆ. ವಿಶೇಷ ಪ್ರಯೋ 
ಜನವಿದೆ. ರಕ್ತಕ್ಕೆ "ಓಗ್ಗ ಲೇಟ್‌,” "ಸಿಟ್ರೇಟ್‌,' "ಹೆಪಾರಿನ್‌' ಮುಂತಾದ ಪದಾರ್ಥ 
ಗಳನ್ನು ಸೇರಿಸಿದರೆ ಹೆಪ್ಪುಗಟ್ಟುವುದನ್ನು ನಿಲ್ಲಿಸಬಹುದು, ಪ್ರೆಯೋಗ ಶಾಲೆಯಲ್ಲಿ 
ರಕ್ತವನ್ನು ಪರೀಕ್ಷಿಸುವಾಗಲೂ, ರಕ್ತವನ್ನು ರಕ್ತ ಬ್ಯಾಂಕಗಳಲ್ಲಿ ಶೇಖರಿಸಿಡುವಾಗಲೂ 
ರಕ್ತ ದಾನ ಮಾಡುವುಗಲೂ ಈ ಪದಾರ್ಥಗಳನ್ನು ಉಪಯೋಗಿಸುವರು. 
ಹೆಪ್ಪು ಗಟ್ಟಿ; ದ ರಕ್ತವನ್ನು ಪ್ರನಾಳದಲ್ಲಿ ಅಲ್ಪಕಾಲ ಇಟ್ಟ ರೆ ಅಥವಾ ಕೇಂದ್ರಾಪಗಮನ 
ಮಾಡಿದರೆ ರಕ್ತಕಣಗಳು ಕೆಂಪಾಗಿ ಕೆಳಗಡೆ ಒಟ್ಟಾಗಿ ಸೇರ”ತ್ತವೆ. ರಕ್ತದ್ರವವು ಸ್ವಲ್ಪ 
ಹಳದಿ ಬಣ್ಣದಿಂದ ಕೂಡಿ ಮೇಲುಗಡೆಯಲ್ಲಿ ತೇಲುತ್ತದೆ. ಇ 
ಗಟ್ಟಿದ ರಕ್ತ; ವನ್ನು ಸ್ವಲ್ಪ ಹೊತ್ತು ಇಟ್ಟರೆ ಅದರಿಂದ ಒಂದು ತೆರನಾದ ತಿಳಿ ನೀರು 
ಹಿಂಡಿ ಬರುತ್ತದೆ. "ಇದಕ್ಕೆ ರಕ್ತನೀರು 'ಎನ್ನುತ್ತಾರೆ. ರಕ್ತದ್ರವದಲ್ಲಿಯ : "ಫೈಬ್ರಿನೋ 
ಜನ್‌' ಎಂಬ ಸಸಾರಜನಕವು ಹೆಪ್ಪುಗಟ್ಟುವಾಗ ರಕ್ತಕಣಗಳೊಡನೆ ಬೆರೆಯುತ್ತದೆ 
ಬರಿಯ ರಕ್ತನೀರು ಮಾತ್ರ ಹೊರಬರುತ್ತದೆ. 


ಹ ಬರಾಕಾ ಸ ಖಿ, 
ದರ ಬದಲಾಗಿ ಹೆಪ್ಪು 


ರೆಕ್ತೆ ರಕ್ತಕಣಗಳು ರಕ್ತದ್ರವ 


ರಕ್ತದ್ರವ--"ಫೈಬ್ರಿನೋಜನ್‌' =ರಕ್ತೆನೀರು. 


ವಾಸಾ 


ರಕ್ತದ ವಿಶಿಷ್ಟ ಗುರುತ್ವ 2 ಸಾಕುವ ಪ್ರಾ ಣಿಗಳ ರಕ್ತದ ವಿಶಿಷ್ಟ ಗುರು 
ಶ್ವವು ಮನುಷ್ಯನ ರಕ್ತದಲ್ಲಿಯಂತೆ ಸಾಮಾನ್ಯವಾಗಿ 1-062 ಆಗಿರುತ್ತದೆ. ಕಣಗಳ 
ವಿಶಿಷ್ಟ ಗುರುತ್ವವು 1.084 ; ರಕ್ಷ ಓಡ್ಯವನ್ನು 1.030. ರಕ್ತದ ವಿಶಿಷ್ಠ ಶೃ ಗುರುತ್ವ ವನ್ನು 
ಕಂಡುಹಿಡಿಯುವ ಕ್ರಮ ಹೀಗಿದೆ. ಕೆಲವು ಪರೀಕ್ಷಾ ನಳಿಕೆಗಳಲ್ಲಿ ಮೂದಲೇ ನಿಗದಿ 
ಯಾದ ಬೇಕೆ ಬೇರೆ ವಿಶಿಷ್ಟ ಗುರುತ್ವದ ಮೈಲು ತುತ್ತ ದ್ರಾವಕಗಳನ್ನು ಹಾಕಿ ಆದಕ್ಕೆ 
ರಕ್ತದ ಬಿಂದುಗಳನ್ನು ಬಿಟ್ಟರೆ: ಯಾವ ನಳಿಕೆಯಲ್ಲಿ ರಕ್ತದ ಬಿಂದುಗಳು ಕೆಳಕ್ಕೆ ಹೋಗದೆ 
ಮಧ್ಮ ದಲ್ಲಿ ತೇಲಾಡುತ್ತ ವೋ ಆ ನಳಿಕೆಯ ವಿಶಿಷ್ಟ ಗುರುತ್ತವೇ, ಕಂಡುಹಿಡಿಯ 


ಬಟ 
ಬೇಕಾಗಿರುವ ರಕ್ತದ ವಿಶಿಷ್ಟ ಗುರುತ್ವವೆಂದು ತಿಳಿಯಬೇಕು, ' 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 26 


ಕೆಂಪು ಕಣಗಳು ಮಡ್ಡಿಕಟ್ಟುವ ವೇಗ : ರಕ್ತ ಕಣಗಳ ಸಾಂದ್ರತೆಯರಿ 
ರಕ್ತದ್ರವದ ಸಾಂದ್ರತೆಗಿಂತ ಸ್ವಲ್ಪ ಹೆಚ್ಚಾಗಿರುವುದರಿಂದ ರಕ್ತವನ್ನು ನಳಿಕೆಗಳಲ್ಲಿ ಹಾಕಿ 
ಅಲುಗಾಡಿಸದೆ ಹಾಗೆಯೇ ಇಟ್ಟರೆ ರಕ್ತಕಣಗಳು ಕ್ರಮೇಣ ನಳಿಕೆಯಲ್ಲಿ ಕೆಳಗೆ ತಂಗು 
ತ್ತವೆ. ಮೇಲ್ಭಾಗದಲ್ಲಿ ಬಣ್ಣವಿಲ್ಲದ ರಕ್ತದ್ರವವು ಉಳಿಯುವುದು. ಈ ರೀತಿಯಲ್ಲಿ 
ರಕ್ತಕಣಗಳು ಕೆಳಗೆ ಕ್ರಮೇಣ ಪಠೀಕ್ಷಾ ನಳಿಕೆಗಳಲ್ಲಿ ತಂಗುವ ವೇಗಕ್ಕೆ ಮಡ್ಡಿಕಟ್ಟುವ 
ವೇಗ ಎನ್ನುವರು. ಈ ವೇಗವು ಬೇರೆ ಬೇರೆ ಜಾತಿಯ ಪ್ರಾಣಿಗಳಿಗೆ ಬೇರೆ ಬೇರೆ 
ಇರುವುದು. ಕುದುರೆಗಳ ರಕ್ತದ ಮಡ್ಡಿಕಟ್ಟುವ ವೇಗ ಇತರ ಪ್ರಾಣಿಗಳ ರಕ್ತ ಮಡ್ಡಿ 
ಕಟ್ಟುವ ವೇಗಕ್ಕಿಂತ ಹೆಚ್ಚು ತ ೈರಿತವಾಗಿರುತ್ತದೆ. ಮೆಲುಕಾಡುವ ಪ್ರಾಣಿಗಳ ರಕ್ತ 
ಮಡ್ಡಿಕಟ್ಮ ವ ವೇಗವು ಬಹು ನಿಧಾನ. 











ಕೋಷ್ಟ್ರಕ.1 
ಕೆಲವು ಸಾಕು ಪ್ರಾಣಿಗಳಲ್ಲಿ ರಕ್ತ ಮಡ್ಡಿಕಟ್ಟುವ ಅವಧಿ ಹಾಗೂ 
ಪರಿಮಾಣ 
ಅನೂ ಪ್ರಾಣಿ ಅವಧಿ ಪರಿಮಾಣ 
1 ಕುದುರೆ ಜಾತಿಯ 10 ನಿಮಿಷ 92 ರಿಂದ 12 ಮಿ, ವೂ. 
ಪ್ರಾಣಿ 20 ೪9 18 ೪ 30 ೨ 
2 ನಾಯಿ ಜಾತಿಯ 30 7? [ಸ ೫ 
ಪ್ರಾಣಿ 60 ” 5” 25 ” 
ಮೆಲುಕಾಡುವ 1 
8 "ಪ್ರಾಣಿ 7 ಘಂಟೆ 2 
30 ನಿಮಿಷ 6. 
4 ಹಂದಿ 60 99 1 ರಿಂದ 14 ೪ 














ಕಣಗಳು ಮಡ್ಡಿಕಟ್ಟುವ ವೇಗವು ಹೆಚ್ಚಾಗಿ ರಕ್ತದ್ರವದಲ್ಲಿರುವ ಸಸಾರಜನಕ 
ಗಳನ್ನು ಅವಲಂಬಿಸಿರುತ್ತದೆ. "ಫೈಬ್ರಿನೋಜನ್‌” ಮತ್ತೂ "ಗ್ಲೊಬ್ಯುಲಿನ್‌'ಗಳು 
ಬಹುಶಃ ಈ ವೇಗವನ್ನು ಹೆಚ್ಚು ಕಡಿಮೆಮಾಡಬಹುದು, ಆದುದರಿಂದ ಕೆಲವು ತರದ 


ರಕ್ತ ಹಾಗೂ ರಕ್ತ ಕಣಗಳು 97 


ರೋಗಗಳಲ್ಲಿ ಈ ಸಸಾರಜನಕವು ಹೆಚ್ಚು ಕಡಿಮೆಯಾಗುವ ಸಂಭವವಿರುವುದರಿಂದ 
ಮಡ್ಡಿಕಟ್ಟುವ ವೇಗವು ಹೆಚ್ಚು ಕಡಿಮೆಯಾಗುವುದು. ಅಲ್ಲದೆ ಈ ತೆರನಾದ ಮಡ್ಡಿ 
ಕಟ್ಟುವ ಲಕ್ಷಣವು ರಕ್ತಕಣಗಳಲ್ಲಿರುವ ಓಂದು ತೆರನಾದ ಅಂಟುವ (ಸಂಶ್ಲೇಷಜನ್ಯ) 
ಗುಣದಿಂದಾಗಿ ಕೂಡಿಬರುತ್ತದೆಂದು ತಿಳಿದಿದ್ದಾರೆ. ಈ ತೆರನಾದ ಪರೀಕ್ಷೆಯನ್ನು 
'ವಿಂಟ್ರೊಬ್‌ಸೆಡಿಮೆಂಟೇಷನ್‌ ಟ್ಯೂಬ್‌' ಅಥವ "ಘೆಸ್ಮರ್‌ಗ್ರೆನ್‌ಸೆಡಿಮೆಂಟೇಷನ್‌ 
ಟ್ಯೂಬ್‌'ಗಳಲ್ಲಿ ನಡೆಸುತ್ತಾರೆ. "ವಿಂಟ್ರೊಬ್‌' ನಳಿಕೆಯಲ್ಲಿ ಇನ್ನೊಂದು ತೆರನಾದ 
ಮುಖ್ಯವಾದ ಪರೀಕ್ಷೆಯನ್ನು ಕೂಡ ನಡೆಯಿಸಬಹುದಂ. ಇಂತಹ ನಳಿಕೆಯಲ್ಲಿ ಹೆಪ್ಪು 
ಗಟ್ಟ ದಂತಹ ರಕ್ತವನ್ನು ತುಂಬಿ ಅರ್ಥ ಘಂಟೆ ಕಾಲ, ಒಂದು ನಿಮಿಷಕ್ಕೆ 3000 ಸುತ್ತು 
ತಿರುಗುವ ಕೇಂದ್ರಾಪಗಮನ ಯಂತ್ರದಲ್ಲಿ ಇಟ್ಟು ತಿರುಗಿಸಿದರೆ ಎಲ್ಲ ರಕ್ತಕಣಗಳು 
ಗಟ್ಟಿಯಾಗಿ ಒಂದನ್ನೊಂದು ಅಪ್ಪಿಕೊಂಡು ನಳಿಕೆಯ ತಳದಲ್ಲಿ ಒಟ್ಟಿಗೆ ಸೇರಿದಂದೂ, 
ಮೇಲೆ ರಕ್ತದ್ರವ ನಿಂಶಿರುವುದೂ ತೋರಿಬರುವುದು. ಇದಕ್ಕೆ "ಹೆಮಟೋಕ್ಪಿಟ್‌' 
ಇಲ್ಲವೆ "ಫಿ.ಸಿ.ವಿ' ಪರೀಕ್ಷೆ ಎನ್ನುತ್ತಾರೆ. ಇದು ಕಣಗಳ ಒಟ್ಟು ಪರಿಮಾಣ 
ತೋರಿಸುತ್ತದೆ. 


ಹೋಷ್ಟಕ-2 
ಸಾಕು ಪ್ರಾಣಿಗಳಲ್ಲಿ ರಕ್ತ ಕಣಗಳ ಒಟ್ಟು ಪರಿಮಾಣ ("ಪ.ಸಿ.ವಿ' 









ನಂ. ಸಾಕುಪ್ರಾಣಿ [ರಕ್ತಕಣಗಳ ಒಟ್ಟು ಪಠಿಮಾಣ “ಹೆಮಟೊಕ್ರಿಟ್‌'(ಪಿ.ಸಿ.ವಿ) 
ಇದಾ ಪ | _% 
ದನ \ 40 
\ 

2 ಕುರಿ el 32 

3 ಮೇಕೆ | 34 

4| ಹಂದಿ ಡೆ 45 

5 ನಾಯಿ p 45 

6 ಬೆಕ್ಕು ಸ 40 ಡಾ 

i ಕ pe 
7. ಕುದುರೆ 3865 ಬ್‌ 
8 ಕೋಳಿ 82. 





ಮನುಷ್ಯನಲ್ಲಿ ಪಿಸಿ.ವಿ. 445% ಸ 


ಸಾಕುಪ್ರಾಣಿಗಳೆ ಶರೀರ ಕ್ರಿಯಾಶಾಸ್ತ್ರ 28 


ಈ ಫಲಿತಾಂಶಗಳು ರಕ್ತಕಣಗಳ ಎಣಿಕೆಗೂ ಸರಿಯಾಗಿ ಹೊಂದಿಕೊಂಡಿರುತ್ತವೆ, 
ಕಣಗಳು ಹೆಚ್ಚಾಗಿದ್ದರೆ ಇದರ ಎಣಿಕೆಯು ಹೆಚ್ಚಾಗಿರುವುದು. ಾಗೆಯೇ ರಕ್ತಹೀನತೆ 
ಯಿಂದ ಕಣಗಳು ಕಡಿಮೆಯಾದರೆ ಇದರ ಫಲಿತಾಂಶವೂ ಕಡಿಮೆಯಾಗುವುದು. ಅದಲ್ಲದೆ 
ನಳಿಕೆಯ ಮೇಲಿನ ಭಾಗದಲ್ಲಿ ನಿಂತ ರಕ್ತದ್ರವದ ಬಣ್ಣದಿಂದಲೂ ಕೆಲವು ತೆರನಾದ 
ರೋಗದ ಚಿನ್ನೆಗಳನ್ನು ಅಂದಾಜು ಮಾಡಲಾಗುವುದು. ಈ ಬಣ್ಣವು ಹೆಚ್ಚಿಗೆ ಹಳದಿ 
ಯಾಗಿದ್ದರೆ. ಪ್ರಾಣಿಯು ಕಾಮಾಲೆ ರೋಗದಿಂದಲ್ಕೂ ಕೆಂಪಾಗಿದ್ದರೆ ರಕ್ತಕಣಗಳಂ 
ಒಡೆದಿರೆಬಹುದೆ:ದೂ ಅಂದಾಜು ಮಾಡಬಹುದು. ಈ ಕಾರಣಗಳಿಂದಾಗಿ ಈ 
ಪರೀಕ್ಷೆಯು ಬಹಳ ಉಪಯುಕ್ತವಾಗಿರುತ್ತದೆ. 


ಹರಜಕಣ 
[7] ಕ್ರ ಥ್ರ 





9 


ಹರಾಹರಿ ಹರಿವಾಣ ಕಡಿಮೆ ಕು ಪತೆ " ಹೆಚುಇಕುಎಕೆ ಶಾ 
ಇ 444 


ಆತ್ರವಿ. ಕತ್ತಕಣಗಳ ಒಟ್ಟು ಪೆರಿವತಾಣ-ನರಾಸಕಿ ಕಡಿವೆಂ ಹಾಗೂಹೆಚ್ಚು ” 


ರಕ್ತದ ಪ್ರತಿಕ್ರಿಯೆ : ರಕ್ತದ ಪ್ರತಿಕ್ರಿಯೆಯು ಪಿ.ಹೆಚ್‌? 7-4 ಆಗಿರುತ್ತದೆ. 
ಶರೀರದಲ್ಲಿ ದೇಹಸಂವರ್ಧನ ಕ್ರಿಯೆಯಿಂದುಂಟಾದ ಬೇರೆ ಬೇರೆ ಅಮ್ಮಗಳು ಅಂದರೆ 
"ಕಾರ್ಬಾನಿಕ್‌' "ಲ್ಯಾಕ್ಸಿಕ್ಸ್‌' "ಪೈರುವಿಕ್ಕ್‌' "ಫಾಸ್ಟಾರಿಕ್‌' "ಸಲ್ಫ್ಯೂರಿಕ್‌? 
"ಯೂರಿಕ್‌' ಇತ್ಯಾದಿಗಳು ಸೇರುವಾಗ "ಪಿ.ಹೆಚ್‌' ಕೆಳಗೆ ಇಳಿಯುವುದು. ಆಗ ರಕ್ತವು 
ಅದನ್ನು ಸರಿಮಾಡಿಕೊಳ್ಳುವ ಅಂಶವನ್ನು ಹಿಂದೆ ವಿವರಿಸಿದೆ. "ಪಿ.ಹೆಜ್‌' ಬೇರೆ 
ಬೇರೆ ಕಾರಣಗಳಿಂದಾಗಿ ಹೆಚ್ಚು ಕಡಿಮೆಯಾಗಿ 7.35 ರಿಂದ 7.55ರ ವರೆಗೂ 
ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಶಾ ಿಸಕೋಶವ್ಯೂ ಮೂತ್ರ ಪಿಂಡವೂ 
"ಪಿ.ಹೆಚ್‌? ಅನ್ನು ಸರಿಪಡಿಸುವುದಕ್ಕೆ ಸಹಾಯಕವಾಗುವುದು. ಅಲ್ಲದೆ ಇಂತಹ 
ಪ್ರತಿಕ್ರಿಯೆ; ಹೆಚ್ಚು ಕಡಿಮೆಯಾದಲ್ಲಿ ರಕ್ತದಲ್ಲಿರುವ "ಬೈಕಾರ್ಜೊನೇಟ್ಸ್‌' ಕೊಡಲೆ 


ರಕ್ತ ಹಾಗೂ ರಕ್ತ ಕಣಗಳು, 29 


ಸರಿಪಡಿಸಿಕೊಳ್ಳುತ್ತದೆ. ಆದುದರಿಂದ ಇದಕ್ಕೆ ರಕ್ತದಲ್ಲಿರುವ "ಕ್ಷ ರದ್ರವಾಶಯ” 
ಎನ್ನುತ್ತಾರೆ. 


ಕೆಂಪು ರಕ್ತಕಣಗಳು : ವಿವಿಧ ಪ್ರಾಣಿಗಳಲ್ಲಿ ಕೆಂಪ್ರೆಕಣಗಳ ಸಂಖ್ಯೆಯು 
ಹೆಚ್ಚು ಕಡಿಮೆಯಾಗುವುದು. ಒಂದೇ ಜಾತಿಯ ಪ್ರಾ ಣಿಗಳಲ್ಲಿ, ಪ್ರಾಣಿಯಿಂದ 
ಪ್ರಾ ದಿಗೆ ಈ ಸಂಖ್ಯೆಯು ಹೆಚ್ಚು ಕಡಿಮೆಯಾಗಬಹುದು, ಇದು ಪ್ಲ ್ರ್ರಣಿಗಳ ಪ್ರಾಯ್ಕ 
ಲಿಂಗ್ಕ ಸುತ್ತಲಿನ ಹ ವ್ಯಾಯಾಮ, ದೇಹದ ಪರಿಸ್ಥಿತಿ ಮತ್ತು ಹೆ ಹವಾಗುಣ 


ಗಳನ್ನು ಅವಲಂಬಿಸಿರುತ್ತದೆ. 


ಖೆ 
ಕೋಷ್ಟ ಣೆ 


ಕೆಲವು ಸಾಕು ಪ್ರಾಣಿಗಳಲ್ಲಿ ಹಾಗೂ ಮನುಷ್ಯ ನಲ್ಲಿಯ ಕೆಂಪು 
ರಕ್ತಕಣಗಳ ಸಂಖ್ಯೆ ನುತ್ತು 








ಆಇ. ಪ್ರಾ ಚ ನ್‌) (ಮಿಲಿಯ 111 
1 ಮೇಕೆ MN 4-1 189 ' 
2 ಕುರಿ 5:0 8-1 
3 ಆ ಜ್‌ | ರರ ; 268 
4| ಕುದುರೆ | 5-6 6-9 
5 ಹಂದಿ 62 7.4 
6] ಚಿಕ್ಕು 65 7.2 
7 ನಾಯಿ 7.3 6-2 
7.5 4 











ರಕ್ತಕಣಗಳನ್ನು ಅವುಗಳ ಬಣ್ಣದಿಂದ ಫಾ ಮತ್ತು ಬಿಳಿ ಕಣಗಳೆಂದಂ. 
ಎಂಗಡಿಸುತ್ತಾರೆ, ಅತ್ಯಂತ ಸೂಕ್ಷ ಸ್ತುಗಳಾದ:ದರಿಂದ ಸೂಕ್ಷ್ಮದರ್ಶಕದ 


ಸಾಕುಪ್ರಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ 30 


ಮೂಲಕ ಅವನ್ನು ನೋಡಬೇಕಾಗುವುದು. ಒಂದೊಂದು ಕೆಂಪು ರಕ್ತ ಕಣವೂ 
1/3200 ಅಂಗುಲ ವ್ಯಾಸದ ಬಿಲ್ಲೆಯಂತಿರುವ ವಸ್ತು. ಈ ಬಿಲ್ಲೆಯ ಮಧ್ಯಭಾಗ 
ಪೊಳ್ಳಾಗಿರುತ್ತದೆ. ಕೆಂಪು ರಕ್ತ ಕಣಗಳು ಹುಟ್ಟುವಾಗ ಅವುಗಳೊಳಗೆ ಬೀಜ ಅಥವಾ 
ಕೇಂದ್ರಕ ಗೋಚರಿಸುತ್ತದಾದರೂ, ಅನಂತರ ಅವುಗಳಲ್ಲಿ ಇದು ಇರುವುದಿಲ್ಲ. ಒಂಟಿ 
ಗಳಲ್ಲಿಯೂ, ಪಕ್ಷಿ ವರ್ಗದಲ್ಲಿಯೂ, ಕಪ್ಪೆಯಂತಹ ಜಲಚರದ ಪ್ರಾಣಿಗಳಲ್ಲಿಯೂ, ರಕ್ತ 
ಕಣದ ಮಧ್ಯೆ ಕೇಂದ್ರಕಗಳಿವೆ. ರಕ್ತಕ್ಕೆ ಕೆಂಪು ಬಣ್ಣವಿರುವುದ ಈ ಕೆಂಪು ಕಣದ 
ದೆಸೆಯಿಂದಲೇ. ಪ್ರಾಣಿಗಳಲ್ಲಿ ಒಂದು ಘನ ಮಿಲಿ ಮಾಟರ್‌ ರಕ್ತದಲ್ಲಿ ಮೇಲಿನ 
ಕೋಷ್ಟಕದಲ್ಲಿ ತೋರಿಸಿದಂತೆ 5 ರಿಂದ ಹಿಡಿದು ]4 ಮಿಲಿಯ ಕಣಗಳವರೆಗೆ 
ಇರಬಹುದು. ಕೃಶರೋಗ ಬೇನೆ ಬಂದವುಗಳಲ್ಲಿ ಅವುಗಳ ಸಂಖ್ಯೆ 1-2 ಕ್ಕೂ ಇಳಿಯ 
ಬಹುದು. ಈ ಕಣಗಳ ಬಣ್ಣಕ್ಕೆ ಕಾರಣವಾದ ಮುಖ್ಯ ವಸ್ತುವನ್ನು “ರಕ್ತವರ್ಣ 
ಜನಕ' ಎಂದು ಕರೆಯುತ್ತಾರೆ. 


ba ಹ 





ಸುರುಳಿ ನುತ್ತಿಡ ರೂಪ 






ಚಿತ್ರ:ತಿ, ತೆಂಪುರಕ್ತಕಣಗಳೆ ಆಕಾರ ಅಳತ ಮತ್ತು ಎಮಾಷತ ವಸ್ತುಗಳು . ps 

ರಕ್ತವರ್ಣಜನಕದಲ್ಲಿನೆ ಕಬ್ಬಿಣದ ಅಂಶೆದಿಂದ ಅದಕ್ಕೆ ಕಂಪು ಬಣ್ಣ ಬರುತ್ತದೆ. 
ರಕ್ತವರ್ಣಜನಕವು ಆಮ್ಲುಜನಕದೊಡನೆ ಸುಲಭವಾಗಿ ಸಂಯೋಗ ಹೊಂದುತ್ತದೆ. 
' ಅಷ್ಟೇ ಸುಲಭದಲ್ಲಿ ಅದು ಆಮ್ಲಜನಕವನ್ನು ಬಿಡಬಲ್ಲದಂ. ಇಂಗಾಲಾಮ್ಲ 
ದೊಡನೆಯೂ ಬೆರೆಯಬಲ್ಲದು. ಈ ಉಭಯ ಗುಣಗಳು ಅದಕ್ಕಿರುವುದರಿಂದಲೇ 
ಶಾ ಿಸಕೋಶಕ್ಕೆ ರಕ್ತ ಹೋದಾಗ, ಅದರೆ ಕಣಗಳು ಆಮ್ಲಜನಕದೊಂದಿಗೆ ಸಂಯೋಗ 
ಹೊಂದುತ್ತವೆ. ದೇಹದ ಕಣ ಕೂಟಗಳಿಗೆ ಸೂಕ್ಷ್ಮರಕ್ತ ನಾಳಗಳಂ ರಕ್ತವನ್ನೊದಗಿಸು 
ವಾಗ ಅವುಗಳಿಗೆ ಆಮ್ಲಜನಕವನ್ನು ಕೊಟ್ಟು ಅವುಗಳಿಂದ ಇಂಗಾಲಾಮ್ಲವನ್ನು 
ಪಡೆಯುತ್ತವೆ. ಕೆಂಪು ರಕ್ತಕಣಗಳಂ “ಸ್ಟಾಂಜ”'ನಂತೆ ಮೃದುವಾಗಿದ್ದು ಸಣ್ಣ ಸೂಕ್ಷ್ಮ 
ರಕ್ತ ನಾಳಗಳಲ್ಲಿ ಕೂಡ ಸುಲಭವಾಗಿ ನುಸುಳಿಕೊಂಡು ಹೋಗಬಲ್ಲವು. "ಸ್ಟಾಂಜ್‌' 
ನಂತಿರಂವ ಕೆಂಪು ಕಣಗಳ ಮಧ್ಯದಲ್ಲಿ ರಕ್ತವರ್ಣಜನಕವು ಇರುತ್ತದೆ. ಸುತ್ತಲೂ 


ರಕ್ತ ಹಾಗೂ ರಕ್ತಕಣಗಳು 31 


ಹೊರ ಕವಚವು ಇರುತ್ತದೆ. ಇದು ಸನಾರಜನಕದಿಂದಲೂ ಕೊಬ್ಬಿನಂಶದಿಂದಲೂ 
ಕೂಡಿರುತ್ತದೆ. 


ಕೆಂಪು ರಕ್ತಕಣಗಳಲ್ಲಿ ಸುಮಾರು ಶೇಕಡ 65 ಭಾಗ ನೀರು ಮತ್ತು 35 ಭಾಗ 
ಘನ ಪದಾರ್ಥಗಳು ಸೇರಿವೆ. ಈ ಘನ ಪದುರ್ಥಗಳಲ್ಲಿ ರಕ್ತವರ್ಣಜನಕದ ಭಾಗ್ಯ 
ಸುಮಾರು ಶೇಕಡ 95 ಉಳಿದ ಸ್ವಲ್ಪಾಂಶದಲ್ಲಿ ಉಪ್ಪು ಸಸಾರಜನಕ ಮತ್ತಾ ಕೊಬ್ಬಿ 
ನಂಶಗಳಾದ "ಲೆಸಿಥಿನ್‌', 'ಕೊಲೆಸ್ಬಿರೋಲ್‌' ಮತ್ತೂ "ಸಿಫೇಲಿನ್‌? ಎಂಬಿವು ಕೂಡಿರಂ 
ತ್ತವೆ. 

ಕೆಂಪು ರಕ್ತಕಣಗಳಂ ಕೆಲವು ಕಾರಣಗಳಿಂದಾಗಿ ಒಡೆದು ಅದರೊಳಗಿನ ರಕ್ತವರ್ಣ 
ಜನಕವು ರಕ್ತದ್ರವದೊಂದಿಗೆ ಬೆರೆತು ಅದಕ್ಕೆ ಕೆಂಪು ಬಣ್ಣ ಕೊಡಬಹಂದು. ಇದಕ್ಕೆ 
ರಕ್ತಛೇದಕ ಎನ್ನುವರು. ಇದು ಕೆಳಗಿನ ವಿಧಾನಗಳಲ್ಲಿ ಸಂಭವಿಸುವುದು. 


1) ಠಕ್ತದ್ರವದ ಅಭಿಸರಣ ಒತ್ತಡವನ್ನು ಕಡಿಮೆ ಮಾಡಿದರೆ ನೀರಿನಂಶವು 
ರಕ್ತಕಣಗಳ ಒಳಗೆ ಎಳೆಯಲ್ಪಟ್ಟು ಅದನ್ನು ಉಬ್ಬಿಸಿ ಒಡೆಯುತ್ತದೆ. 
ರಕ್ತಕ್ಕೆ ನೀರನ್ನು ಸೇರಿಸಿದರೆ ಅಭಿಸರಣ ಒತ್ತಡವು ಕಡಿಮೆಯಾಗಿ ಈ 
ರೀತಿಯಾಗುವುದು. ನೀ ಚಸ್ಥಿತಿಯ ದ್ರಾವಕಗಳು ಈ ರೀತಿ ರಕ್ತವನ್ನು 
ಒಡೆಯುತ್ತವೆ. ಉಚ್ಚಸ್ಥಿತಿಯ ದ್ರಾವಕಗಳ. ಕಣಗಳಿಂದ ನೀರನ್ನು 
ಹೀರಿ ಅಪುಗಳನ್ನು ಕಿರುಗಾತ್ರಕ್ಕಿಳಿಸಿ ವಿದ್ರೂಪಗೊಳಿಸುತ್ತವೆ. ಸವಂ 
ಸ್ಥಿತಿಯ ದ್ರಾವಕಗಳಲ್ಲಿ ಕಣಗಳು ಹೆಚ್ಚು ಕಡಿಮೆಯಾಗಲಾರವು. ಶೇಕಡ 
0:9 ಭಾಗ "ಸೋಡಿಯಂ ಕ್ಲೋರೈಡ್‌' ರಕ್ತಕ್ಕೆ ಸವಂಸ್ಥಿತಿಯ ದ್ರಾವಕ 
ವಾಗಿದ್ದು ಶಾರೀರಿಕ ಕ್ರಿಯೆಯಲ್ಲಿ ಬಹು ಉಪಯೋಗಕ್ಕೆ ಬರುತ್ತದೆ. 


2) ಕೆಲವು ಸಲ ರಕ್ತವನ್ನು ತಣ್ಣಗೆ ಮಾಡಿ ಗಡ್ಡೆ ಕಟ್ಟೆಸುವುದರಿಂದಲೂ 
ಕರಗಿಸುವುದರಿಂದಲೂ ಕಣಗಳ "ಸ್ಟಾಂಜ್‌'ನಂತಿರಂವ ಮೈಯು ಒಡೆದು 
ರಕ್ತವೂ ಒಡೆಯುವುದು. 


3) ಜೋರಾಗಿ ರಕ್ತವನ್ನು ಅಲುಗಾಡಿಸಿದರೆ ಅಥವಾ ಕುಲುಕಿಸಿದರೆ ಕಣಗಳು 
ಒಡೆಯುಂತ್ತವೆ. 


4) ರಕ್ತವನ್ನು 64 (ಸೆ.ಗ್ರೆ ಮೇಲ್ಪಟ್ಟು ಬಿಸಿಮಾಡಿದರೆ ಕಣಗಳಂ 
ಒಡೆಯುತ್ತವೆ, 


5) ಪಾತಳಿ ಎಳೆತ ಕಡಿಮೆ ಮಾಡುವ ಪದಾರ್ಥಗಳು (ಸಾಬಣನಂ, ಪಿತ್ತೆಗಳೆ 
ಉಪ್ಪು) ರಕ್ತವನ್ನು ಒಡೆಯುತ್ತವೆ. 


ಸಾಕುಪ್ರಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ 32 


ರಕ್ತೋತ್ಪನ್ನ : ಭ್ರೂಣವು ಗರ್ಭದಲ್ಲಿರುವಾಗ ಯಕೃತ್ತು, ಪ್ಲೀಹ ಮತ್ತು 

ರ 9 ಹೆಚ್ಚೂ ಗಿ ಸಹಾಯಕವಾಗುತ್ತ ವೆ. ಹುಟ್ಟಿ: ದಾ 

ಸನ್ನು ಛ್‌ ಮಧ್ಯದಲ್ಲಿರುವ ೦ಪ್ರ ತಿರುಳ್ನೆಣ ಮಾಡುತ್ತಿ ರುತ ದೆ. 

ಕಣಗಳು ಶ್ರಮಿಸಿ ದಣಿದಂತೆ, ಆಗಾಗ ಸಾಯುತ್ತವೆ. ನಾಶಗೊಂಡ ಅವುಗಳ 

ದ ಹ್ಲೀಹಗಳಿಗೆ ಹೋಗುತ್ತವೆ. ಅಲ್ಲಿ 

ಹೊ ೧೧೨ 

ಅವು ಒಡೆಯಲ್ಲ ಟ್ಟು, ಅವುಗಳಲ್ಲಿರುವ ರಕ್ತಜನಕಾಂಶಗಳು ಆಲ್ಲಿಯೇ ಶೇಖರಗೊಳ್ಳು 

ತ್ತವೆ. ಡವಾದ ಅಂಶಗಳು ವಿಸರ್ಜನೆಗೊಳ್ಳುತ್ತವೆ. ನಷ್ಟವಾದ ರಕ್ತಕಣಗಳ 

ಸೃಸದಲ್ಲಿ ಐ ಹೊಸ ರಕ್ತಕಣಗಳು ಉಂಟಾಗಲೇಬೇಕು. ಇವು ಮೇಲೆ ಹೇಳಿದಂತೆ ಕೆಲವು 

ುಬುಗಳ ಮಧ್ಯದಲ್ಲಿರುವ ಕೆಂಪು ತಿರುಳ್ಳೆಣ ಸ್ಥಾನದಲ್ಲಿ ಉತ್ಪತ್ತಿಯಾಗುತ್ತವೆ. 
ಥಿ ಣಿ 

₹ ದ್ರಕಗಳಿಂದ ಕೂಡಿದ ವರ್ಣರಹಿತ ಕಣಗಳು ಸದಾ ಉತ್ಸನ್ನೆಗೊಳ್ಳುತ್ತಲೇ 

ಈ ಕಣಗಳು ರಕ್ತವರ್ಣಜನಕವನ್ನು ಪಡೆದ ಒಳಿಕ ಕೆಂಪಾಗುತ್ತವೆ. ಆಗ 

ಕೆಂದ್ರಕೆಗಳು ಮಾಯವಾಗುತ್ತವೆ. ಪ್ರಾಣಿಗಳ ದೇಹದಲ್ಲಿ ಸದಾ ಉಂಟಾಗು 

ಈ ಕಾರ್ಯವು ಹಲವು ಸಂದರ್ಭಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳಬಹುದು. 


ಮಾಗಿ ಶರೀರದಿಂದ ರಕ್ತ ಸೋರಿ ಹೋದರೆ, ಎಲುಬಿನ ಶಿರುಳ್ನೆಣದಲ್ಲಿ ರಕ್ತಕಣ 


ಮೂಲಕ ಯಕೃತ್ತು ಮತ್ತು 


೮% ೯ 


AS L py 
kL 


ಸ 


ತ್ಯ 


೧ 
él 236 


9 
೧ 
(ಟಃ 
el 








| 
-B- 
'ಅಟರಕ್ರ ಕಣಗಳು - 


ಸಿಕ್ಕಿ 


ಚಿತ್ರ: 4. ರಕ್ತೆ ಶಣಗಳ ಉತ್ಪಾಪಣೆಯ ಪ್ರವ: 


ಪೋಸ್ಟೆಟ್ಟಿ  ಶತ್ತೆಚತುಂಡುಕಣಗಳು 


ಣೆ ಬ 
- ಕೆಳಗಡೆ ಇರುವ ಕಣಗಳು ಪ್ರಾಯಕ್ಕೆ ಬಂದು ರಕ್ತ ದಲ್ಲಿ ಸಂಚರಿಸುವ ಕಣಗಳು \ 


ಉ 


ಅಡ್ಡ ಗೀಟಿನ ಮೇಲಿರುವ ಕಣಗಳು ಎಲುಬಿನ ತಿರುಳ್ಲೆ ಣದ ಹುಟಿ ಮಾರ್ಪಡಿಸುವ ಕ್ರಮ 


ರಕ್ತ ಹಾಗೂ ರಕ್ತಕಣಗಳು 33 


ನಿರ್ಮಾಣದ ಚಟುವಟಿಕೆ ಹೆಚ್ಚಾಗುತ್ತದೆ. ಅದರಂತೆಯೇ ನಾವು 15,000 
20,000 ಅಡಿ ಎತ್ತರವಾದೆ ಒಂದು ಬೆಟ್ಟವನ್ನೇರಿದ್ದಾದರೆ ಅಲ್ಲಿಯ ವಿರಳ ಗಾಳಿಯ 
ಸೇವನೆ ಸಾಧ್ಯವಾಗುವಂತೆ, ನಮ್ಮ ಕೆಂಪು ರಕ್ತಕಣಗಳ ಸಂಖ್ಯೆಯು ಹೆಚ್ಚಾಗಬೇಕಾಗು 
ತ್ತದೆ. ಆಗ ಎಲುಬಿನ ತಿರುಳ್ನೆಣವು ರಕ್ತಕಣಗಳನ್ನು ಹೆಚ್ಚು ಹೆಚ್ಚಾಗಿ ಉತ್ಪನ್ನಮಾಡು 
ತ್ತದೆ. ದೇಹ ಎದುರಿಸಬೇಕಾದ ಸ್ಥಿತಿಯನ್ನರಿತು ಇವುಗಳ ನಿರ್ಮಾಣ ನಡೆಯುತ್ತದೆ. 
ನೆಲವು ತೆರನಾದ ಬೇನೆಗಳು ಇರುವಾಗ ಯಕೃತ್ತು, ಪ್ಲೀಹ ಮತ್ತು «ಲಿಂಫ್‌? ಗ್ರಂಥಿ 
ಗಳು ಕೂಡ ಎಲುಬಿನ ತಿರುಳ್ನೆಣ ಮಾಡುವ ರಕ್ತಕಣಗಳ ಉತ್ಪಾದನೆಯನ್ನು ವಹಿಸಿ 
ಕೊಳ್ಳುತ್ತವೆ. 


ರಕ್ತಕಣಗಳ ಉತ್ಪಾದನೆಯ ಪರಿವರ್ತನೆಯು ಚಿತ್ರ 4 ರಲ್ಲಿ ತೋರಿಸಿದಂತಿರು 
ತ್ತದೆ. ಪ್ರಾಣಿಗಳ ರಕ್ತದಲ್ಲಿ ಕೆಲವು ಸಂದರ್ಭದಲ್ಲಿ ಸರಿಯಾಗಿ ಪ್ರಾಯಕ್ಕೆ ಬಾರದ 
ಕೆಂಪು ಕಣಗಳು ಕಂಡುಬರುತ್ತವೆ. ಇವುಗಳಲ್ಲಿ, ಕೇಂದ್ರಕವು ಸರಿಯಾಗಿ ಮಾಯವಾಗದೆ 
ಇನ್ನೂ ಬಲೆಯಂತಹ ರೂಪನ್ನು ಹೊಂದಿಕೊಂಡಿರುತ್ತದೆ. ರಕ್ತಕಣಗಳ ಉತ್ಪಾ 
ದನೆಯು ತೀವ್ರಗೊಳ್ಳುವಾಗ ಇಂತಹ "ರೆಟಿಕ್ಕು ಲೋಸ್ಕೆಟ್ಸ್‌' ಅಂದರೆ ಅಪ್ರಾಯ 
ಜೆಂಪು ಕಣಗಳು ರಕ್ತದಲ್ಲಿ ಕಂಡುಬರುವುವು. 


ಕಣಗಳ ಉತ್ಪಾದನೆಗೆ ಕೆಲವು ಚೋದಕಗಳು ಬೇಕಾಗುತ್ತವೆ, ಆಮ್ಲಜನಕದ 
ಅಭಾವವು ಒಂದು ಮುಖ್ಯವಾದ ಚೋದಕ. ಇದರಿಂದಾಗಿ ಮೂತ್ರಪಿಂಡದಲ್ಲಿಯೂ, 
ಯಕೃತ್ತಿನಲ್ಲಿಯೂ, “ಎರಿತ್ರೆಪೊಯೆಟಿನ್‌್‌ ಎಂಬ ಪದಾರ್ಥವು ಹುಟ್ಟಿ ಅದು ಕಣ 
ಗಳನ್ನು ಎಲುಬಿನ ತಿರುಳ್ನೆಣದಲ್ಲಿ ಹೆಚ್ಚು ಹೆಚ್ಚಾಗಿ ಉತ್ಪಾದನೆಗೊಳ್ಳುವುದಕ್ಕೆ 
`` ಪ್ರೇರೇಪಿಸುತ್ತದೆ. ಎರಡನೆಯದಾಗಿ "ವಿಟಮಿನ್‌ _ಬಿ' ಕಪು ಕಣಗಳ ಬೆಳವಣಿಗೆ 
ಯನ್ನು ಘೋಷಿಸುತ್ತದೆ, ಇದನ್ನು ಆಹಾರದಲ್ಲಿ ಸೇವಿಸಿದರೆ ಹೊಟ್ಟೆಯೊಳಗಿನ ಒಂದು 
ರಸಾಯನಿಕ ಕಿಣ್ವವು "ವಿಟಮಿನ್‌ ಬಿ 12'ನ್ನು ಹೀರಿಕೊಂಡು ಕೆಂಪ್ರಕಣಗಳ 
ಬೆಳವಣಿಗೆಯನ್ನು ವೃದ್ಧಿಗೊಳಿಸುತ್ತದೆ. ಆದುದರಿಂದ ಹೊರಘಟಕ ಅಂದರೆ “ವಿಟ 
ಮಿನ್‌ ಬಿ--12' ಮತ್ತು ಒಳಘಟಕ ಅಂದರೆ ಹೊಟ್ಟೆಯೊಳಗಿನ ಕಿಣ ಶಿವೂ ಒಟ್ಟು ಸೇರಿ 
'ಕಣಿಗಳನ್ನು ವೃದ್ಧಿಗೊಳಿಸಲು ನೆರವಾಗುತ್ತವೆ. 'ಬಿ' ಗುಂಪಿನ "ವಿಟಮಿನ?' ಈ ಕುಪ್ಪ 
ಕ್ಷಣಗಳ ವೃದ್ಧಿಯಲ್ಲಿ ಪಾಲುಗೊಳ್ಳುತ್ತವೆ. "ಫೊಲಿಕ್‌ ಆಮ್ಲ, “ಪೈರಿಡೋಕ್ಸಿನ್‌,' 
“ರಿಬೊಫ್ಲೇವಿನ್‌'ಗಳು, ಮತ್ತು "ಡಿ.ಎನ್‌.ಎ? ಸಂಯೋಗದಲ್ಲಿ ಭಾಗವಹಿಸಿ ಕಣಗಳ 
ಬೆಳವಣಿಗೆಗೆ ಸಹಾಯ ವಾಗುವುದೆಂದು ನಂಬಲಾಗಿದೆ. “ಥೈರೋಕ್ಸಿನ್‌' ಮತ್ತು ಇನ್ನಿತರ 
ಕೆಲವು ಚೋದಕಗಳು ಕೂಡೆ ಕೆಂಪು ಕಣಗಳ ವೃದ್ಧಿಯನ್ನು ಪೋಷಿಸುತ್ತವೆ. ಚೋದಕ 
ಗಳಲ್ಲದೆ ರಕ್ತಕಣಗಳ ರಚನೆಗೆ “ಗ್ಲೋಬಿನ್‌'ನಂತಹ ಸಸಾರಜನಕವೂ, ಕಬ್ಬಿಣದ 
ಅಂಶವೂ ತುಂಬಾ ಅಗತ್ಯ. 


34 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಕೆಂಪು ಕಣಗಳ ಸಂವರ್ಧನ ಕ್ರಿಯೆ: ಎಲುಬಿನ ತಿರುಳ್ನೆಣದಲ್ಲಿ 
ಹುಟ್ಟುವ ಕೇಂದ್ರಕಗಳಿಂದ ರಕ್ತಕಣಗಳು ದೇಹದ ಇನ್ನಿತರ ಕೋಶಿಕೆಗಳಂತೆ ಸಂವರ್ಧನ 
ಕ್ರಿಯೆಯಲ್ಲಿ ನಿರತವಾಗಿರುತ್ತವೆ. ಅಂದರೆ ಇವು "ಡಿ. ಎನ್‌. ಎ... "ಆರ್‌, 
ಎನ್‌.ಎ, ಸಸಾರಜನಕ, ಶರ್ಕರಪಿಷ್ಟ, ಕೊಬ್ಬು ಇತ್ಯಾದಿಗಳ ತಯಾರಿಕೆಯಲ್ಲಿ ಭಾಗ 
ವಹಿಸುತ್ತವೆ, ಈಗ ಇವುಗಳಲ್ಲಿ “ಮೈಟೋಕೊಂಡ್ಡಿ ತ್ರಿಯ'ವಿದ್ದು ಬೇಕಾದ ಸಂವರ್ಧನ 
ಕ್ರಿಯೆಗಳು ನಡೆಯುತ್ತಿರುತ್ತವೆ. ಆದರೆ.ಕಣಗಳು ಪ್ರಾಯಕ್ಕೆ ಬರುತ್ತ ಕೇಂದ್ರಕಗಳು 
ಕ್ಷೀಣವಾಗಿ ಮಾಯವಾಗಂವಾಗ, 'ಮೈಟೋ ಕೊಂಡ್ರಿಯ'ವೂ ಅದರೊಂದಿಗೆ ಸಂವರ್ಧನ 
ಕ್ರಿಯೆಗಳೂ ನಿಂತುಹೋಗುತ್ತವೆ. ಅನಂತರ ಪ್ರಾಯಕ್ಕೆ ಬಂದ ಕೆಂಪುಕಣಗಳಿಗೆ 
ಬೇಕಾದ ಕ್ರಿಯಾ ಶಕ್ತಿಯು "ಗ್ಲಾ ಕೋಸ್‌”ನಿಂದ ಸಿಕ್ಕುತ್ತದೆ, 


 ಸೆಂಪುರಕ್ತ್ಕಕಣಗಳೆ ಜೀವಕಾಲ ; ರಕ್ತಕಣಗಳ ಜೀವಕಾಲವನ್ನು ಕಂಡು 
ಹಿಡಿಯುವ ವಿಧಾನಗಳಲ್ಲಿ ಕಣಗಳಿಗೆ ಗುರುತು ಹಾಕುವ ವಿಧಾನ ಮುಖ್ಯವಾದದ್ದು. 
ಈ ವಿಧಾನದಲ್ಲಿ ವಿಕಿರಣ ಸಮಸ್ಕಾನೀಯಗಳನ್ನು ಉಪಯೋಗಿಸುತ್ತಾರೆ. ಮನುಷ್ಯನ 
ಮತ್ತು ನಾಯಿಗಳ ಕೆಂಪುರಕ್ತಕಣಗಳು ಸುಮಾರು 110 ರಿಂದ 130 ದಿನಗಳವರೆಗೂ 
ಕೋಳಿಗಳ ಕೆಂಪುರಕ್ತಕಣಗಳು 28 ರಿಂದ 35 ದಿನಗಳವರೆಗೂ ಬದುಕುತ್ತವೆ. ಇನ್ನಿತರ 
ಸಾಕುಪ್ರಾಣಿಗಳಲ್ಲಿಯ ಈ ಕಣಗಳು ಸಾಧಾರಣ 60 ರಿಂದ 90 ದಿನಗಳವರೆಗೆ ಬದುಕು 
ತ್ತವೆ. ಒಟ್ಟಿನಲ್ಲಿ ಪ್ರತಿದಿನ ದೇಹದಲ್ಲಿಯ ಕಪುಕಣಗಳಲ್ಲಿ ನೂರರಲ್ಲೊದು ಪಾಲು 
ಕಣಗಳು ಸಾಯುತ್ತವೆ ; ಹಾಗೂ ಅಷ್ಟೇ ಹುಟ್ಟುತ್ತವೆ. ಒಂದು ಕುದುರೆಯ ದೇಹ 
ದಲ್ಲಿ ಸುಮಾರು 300 "ಟ್ರಿ ಕ್ರಿಲ್ಲಿಯ' ಕೆಂಪುಕಣಗಳಿರುತ್ತವೆ, ಅವುಗಳ ಆಯುಷ್ಯವು 
: 100 ದಿನವಿದ್ವಲ್ಲಿ 3 "ಟ್ರಿಲ್ಲಿಯ' ಕಣಗಳು ಪ್ರತಿದಿನ ಸಾಯುತ್ತವೆ. ಅಂದರೆ 
ಪ್ರತಿಯೊಂದು ಸೆಕೆಂಡಿಗೆ 35 "ಮಿಲಿಯ ಕಣಗಳು ನಾಶಗೊಳ್ಳು ತ್ತವೆ, ಇವು ನಾಶ 
ವಾಗುವ ಸ್ಥಳಗಳಿಗೆ "ರೆಟಿಕ್ಕುಲೋ ಎಂಡೋತೀಲಿಯಟ್‌? ವ್ಯವಸ್ಥೆ ಎಂದು ಹೆಸರು. 
ಇಂಥ ವ್ಯವಸ್ಥೆಯು ಯಕೃತ್ತು, ಪ್ಲೀಹ, ಎಲುಬಿನ ತಿರುಳ್ನೆಣ ಮತ್ತು “ಲಿಂಫ್‌? ಗ್ರಂಥಿ 
, ಗಳಲ್ಲಿ ಅಡಕವಾಗಿವೆ. ಕೆಂಪುರಕ್ಷಕಣಿಗಳು ನಾಶವಾದಾಗ ಅವುಗಳ ರಕ್ತವರ್ಣಜನಕವು 
ಕಬ್ಬಿಣದಿಂದೊಡಗೂಡಿದ ಬಣ್ಣದ ಅಂಶವಾಗಿಯೂ ಹಾಗೂ "ಗ್ಲೋಬಿನ್‌' ಎಂಬ 
ಸಸಾರಜನಕವಾಗಿಯೂ ಬೇರ್ಪಡುತ್ತದೆ, ಮೊದಲನೆಯದರಲ್ಲಿಯ ಕಬ್ಬಿಣದೆ ಸತ್ವವು 
ದೇಹದಲ್ಲಿ ಉಳಿದು, ಬಣ್ಣದ ಅಂಶವು ಪಿತ್ತಕ್ಕೆ ಸೇರಿ ಅಲ್ಲಿಂದ ವಿಸರ್ಜನೆಗೊಳ್ಳುತ್ತದೆ. 
ಕಬ್ಬಿಣದ ಅಂಶವು ನಂತರ ಹೊಸ ರಕ್ತವರ್ಣಜನಕವಾಗಂವುದಕ್ತೈೆ ಉಪಯೋಗವಾಗು 
ತ್ತದೆ. ರಕ್ತಹೀನತೆಯ, ಕೆಂಪುಕಣಗಳ ಅಭಾವದಿಂದ ಇಲ್ಲವೆ ರಕ್ತವರ್ಣಜನಕದ ಅಂಶ 
ಕಡಿವೆಂಯಾಗುವುದರಿಂದ ಉಂಟಾಗುತ್ತದೆ, ಇದು ರಕ್ತದ ನಷ ದಿಂದಲೂ ರಕ್ತ 
: ನಾಶದಿಂದಲೂ ಅಥವಾ ರಕ್ಷ ಉತ್ಪಾದನೆಯ ಕೊರತೆಯಿಂದಲೂ ಬರಬಹುದು. 


ರಕ್ತ ಹಾಗೂ ರಕ್ತ ಕಣಗಳು 95 


ರಕ್ತವರ್ಣಜನಕ : ರಕ್ತವರ್ಣಜನಕವು. *ೆಂಪುರಕ್ತಕಣಗಳಲ್ಲಿಯ ಬಣ್ಣ 
ದ್ರವ. ಇದು ಕಬ್ಬಿಣದ ಆಂಶದಿಂದಲ್ಕೂ ಒಂದು ತೆರನಾದ ಬಣ್ಣದಿಂದಲೂ ಕೂಡಿದ 
ಒಂದು ವಿಶಿಷ ಜೋಡಣೆಯ ಸ ಸಸಾರಜನಕ. ಇದರ ಪರಮಾಣು ತೂಕವು 66000 
ಪರಮಾಣು ಭಾರ (ಮೊಲ್‌.ವೇಟ್‌'). ಪ್ರಾಣಿವರ್ಗದಲ್ಲಿಯೂ, ಸಸ್ಯವರ್ಗದಲ್ಲಿಯೊ 
ಬಣ್ಣದ ಅಂಶವು ಬೇರೆ ಬೇರೆ ತೆರನಾದ "ಪೊರ್ಬಿರಿನ್‌'ನಿಂದ ಕೂಡಿರುತ್ತದೆ. ಪ್ರತಿಯೊಂದು 
"ಪೊರ್ಬಿರಿನ್‌' ನಾಲ್ಕು “ಪೈರೋಲ್‌ ರಿಂಗ್ಸ್‌? ಮತ್ತು ನಾಲ್ಕು "ಮಿಥೇನ್‌' ಜೋಡಣೆ 
ಗಳಿಂದ ಕೂಡಿದ್ದಾಗಿರುತ್ತದೆ. ಈ "ಪೊರ್ಬಿರಿನ್‌' ಹೀಗೆ ಬೇರ ಬೇರೆ ತೆರನ`:ದ ಲೋಹೆ 
ಗಳೊಡನೆ ಸೇರಿ ತೆರ ತೆರನಾದ ಬಣ್ಣಗಳಿಂದ ಕೂಡಿದ ಪದಾರ್ಥವಾಗುತ್ತದೆ. ಇಂತಹ 
ಒಂದು "ಪೋರ್ಟಿರಿನ್‌,? ಕಬ್ಬಿಣದ ಅಂಶದಿಂದ ಸೇರಿದ್ದಾದರೆ ಅದು ರಕ್ತವರ್ಣವೆನಿಸು 
ವುದು. ನಾಲ್ಕು ರಕ್ತ ವರ್ಣಗಳು "ಗ್ಲೋಬಿನ್‌' ಎಂಬ ಸಸಾರಜನಕದೊಂದಿಗೆ ಒಟ್ಟಿಗೆ. 
| ಸೇರಿ ಅಗುವ ಒಂದು ಅಣುವಿಗೆ ರಕ್ತವರ್ಣಜನಕವೆಂದು ಕರೆಯುತ್ತಾ ರೆ. ಪ್ರಾ pe 
Blu ವರ್ಗಗಳಲ್ಲಿರುವ ರಕ್ತವರ್ಣಜನಕವು ವ್ರ: ಒಂದೇ ತೆರನಾಗಿರುವುದಿಲ್ಲ. ಈ ಅಲ್ಪ 
ವ ಸಕ್ತೆ ಅದರಲ್ಲಿಯ "ಗ್ಲೋಬಿನ್‌' ಅಂಶವೇ ಕಾರಣವು. 





ಹೀಮೆ (ಈಕ್ಷನೆಣಃ) | 
' ಹಿವಿರಾಡ್ರೋಬನೆ (ರಕ್ತನರ್ಣಣಜ ಕ) 


\ | ಚಿತ್ರ:5. ರಕ್ಷವರ್ಣಜನೆಕಣ ಇವರಾಾ. 


ರಕ್ತದಲ್ಲಿಯ ರಕ್ತೆವರ್ಣಿಜನಕ ತೂಕವು ಕೆಲವು ಕಾರಣಗಳಿಂದ ಹೆಚ್ಚು ಕಡಿಮೆ 
ಯಾಗುವ ಸಂಭವವಿದೆ. ಪ್ರಾಯ, ಲಿಂಗ, ಸ್ನಾಯುಗಳ ಚಟುವಟಿಕೆ, ಹವ, “ಪ್ರದೇಶ, 
ಎತ್ತರ ಜೀವನ ಪ್ರವೃತ್ತಿ, ಹೊರಗಿನ ವಾತಾವರಣ ಮತ್ತು ರೋಗಗಳು ಇವೇ ಆ 
ನೆಚ್ಚು ಕಡಿಮೆಗೆ ಕಾರಣಗಳಾದ ಘಟಕಗಳು. | 


46 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 
ಕೋಷ್ಟಕ-4 


ನಿವಿಧ ಪ್ರಾಣಿಗಳಲ್ಲಿ ರಕ್ತವರ್ಣಜನಕಗಳ ಪರಿಮಾಣ. 





ರಕ್ತವರ್ಣಜನಕಗೆಳ ಪರಿಮಾಣ 
ಅ.ನಂ. ಪ್ರಾಣಿವರ್ಗ (ಗ್ರಾಂ/100 ಮಿ.ಲಿ) 








ಕುದುರೆ 10 


ದನ 12 
12 


12 


13 











13 
ಮನುಷ್ಯನಲ್ಲಿ ಈ ಪರಿಮಾಣವು 15 ಇರುತ್ತದೆ. 








ರಕ್ತವರ್ಣಜನಕಗಳ ಇತರ ಪರಿವರ್ತನೆಗಳು : ರಕ್ತವರ್ಣಜನಕಗಳು ವಿಧ 
ವಿಧಗಳಾಗಿವೆ. 


1, ಅನ್ನು ರಕ್ತನರ್ಣಜನಕ : ರಕ್ತವರ್ಣಜನಕವು ಬಹಳ ಸುಲಭ 
ವಾಗಿ ಶ್ವಾಸಕೋಶಕ್ಕೆ ಒಂದ ಆಮ್ಲಜನಕದೊಡನೆ ಬೆರೆತು ಆಮ್ಲ ರೆಕ್ತವರ್ಣಜನಕ 
ವಾಗಿ ಪರಿವರ್ತನೆಗೊಳ್ಳುತ್ತದೆ. ಅನಂತರ ಇದು ದೇಹದಲ್ಲಿ ಸಂಚರಿಸುತ್ತಿರುವಾಗ 
ಅಂಗಾಂಗಗಳಲ್ಲಿ ಕೋಶಿಕೆಗಳಿಗೆ ಬೇಕಾದ ಅಮ್ಲಜನಕವನ್ನು ಬಿಟ್ಟು ಕೊಟ್ಟು ಪುನಃ 
ಮೊದಲಿನ ಸಾದಾ ರಕ್ತವ ಣ -ಜನಕವಾಗಿ ಮಾರ್ಪಡುವುದು. 


2) ಸ್ನಾಯು ಗೆಕ್ತನರ್ಣಜನಕ : ಇವು ಹೆಚ್ಚಾಗಿ ಕೆಂಪಾಗಿರುವ 
ಸ್ನಾಯುಗಳಲ್ಲಿರುತ್ತವೆ. ಈ ೯ ರ್ಣಜನಕದಲ್ಲಿಯ "ಹೀಮ್‌'ನಲ್ಲಿ ವ್ಯತ್ಯಾಸವರುವುದಿಲ್ಲ. 
"ಗ್ಲೋಬಿನ್‌'ದ “ಅಮೈನೆ 3 ಆಮ್ಲದಲ್ಲಿ ವ್ಯತ್ಯಾಸವಿರುತ್ತದೆ. ಸ್ನಾಯು ರಕ್ತವರ್ಣ 
ಜನಕದಲ್ಲಿ ಒಂದೇ ಅಣು ಕಬ್ಬಿಣದ ಅಂಶವುಳ್ಳ ಒಂದೇ "ಹೀಮ್‌' ಗುಂಪು ಇರುತ್ತದೆ. 
ಅದರ ಪಠಿಮಾಣ ಭಾರಃ 7000 "ಮೊಲ್‌ ವೇಟ್‌' ಬೇರೆ ಬೇರೆ ಸ್ನಾಯುಗಳಲ್ಲಿಯ 
ಸ್ನಾಯು ರಸ್ತವರ್ಣಜನಃ 1೪ ಪರಿಮಾಣವು ಭಿನ್ನ ಭನ್ನವಾಗಿರುತ್ತದೆ, 


ರಕ್ತ ಹಾಗೂ ರಕ್ತ ಕಣಗಳು 37 


3) ಇಂಗಾಲೇಕಾನ್ನು ರಕ್ತವರ್ಣಜನಕ : ಸಾದಾ ರಕ್ತವರ್ಣಜನಕವು 
ಇಂಗಾಲೇಕಾಮ್ಲ ಅನಿಲದೊಡನೆ ಬೆರೆತಲ್ಲಿ ಈ ಪರಿವರ್ತನೆಗೆ €ಇಂಗಾಲೇಕಾಮ 
ರಕ್ವವರ್ಣಜನಕ' ಎನ್ನುತ್ತಾರೆ, ಇಂಗಾಲೇಕಾಮ್ಲಕ್ಕೆ ರಕ್ಕವರ್ಣಜನಕದೊಡಸೆ 
ಸೇರುವ ಸತ್ವವು ಆಮ್ಲ ಜನಕಕ್ಕಿರುವುದಕ್ಕಿಂತ ಸುಮಾರು 200 ಪಾಲು ಅಧಿಕವಾಗಿರು 
ವುದು. ಆದುದರಿಂದ ದೇಹದಲ್ಲಿ ಇಂಗಾಲೇಕಾಮ್ಲ ರಕ್ಕವರ್ಣಜನಕದ ಪರಿವರ್ತನೆ 
ಯಾದರೆ ರಕ್ತವರ್ಣಜನಕಕ್ಕೆ ಆಮ್ಲಜನಕದೊಡನೆ ಬೆರೆಸುವ ಬಲ ಕಡಿಮೆಯಾಗಿ ಅದು 
ವಿಜೆಕಾರಿಯಾಗಿ ಪರಿಣಮಿಸುವುದಂ. 

4 "ಮೆಟ್‌್‌ರಕ್ತ್ಷವರ್ಣಜನಕ: ಈ ಪರಿವರ್ತನೆಯಲ್ಲಿ ರಕ್ತವರ್ಣ 
ಜನಕದ ಕಬ್ಬಿಣದ ಅಂಶವು ಆಮ್ಲಜನಕದೊಡನೆ ಸೇರಿ 'ಫೆರಸ್‌'' ರೂಪೆದಿಂದ "ಫೆರಿಕ್‌? 
ರೂಪಕ್ಕೆ ಮಾರ್ಪಡುತ್ತದೆ. ಪುನಃ ಸಾದಾ ರಕ್ತವರ್ಣಜನಕವಾಗಲು ಸಾಧ್ಯವಿಲ್ಲ. 
ಅಂದರೆ ಈ ಪರಿವರ್ತನೆಯಲ್ಲಿ ರಕ್ತವರ್ಣಜನಕವು ರಸಾಯನಿಕ ರೂಪಾಂತರ ಹೊಂದು 
ತ್ತದೆ. ಅದಕ್ಕೆ ಮುಂದೆ ಯಾವ ಅನಿಲವನ್ನೂ ಹೊತ್ತುಕೊಂಡು ಹೋಗಲು 
ಶಕ್ತವಾಗುವುದಿಲ್ಲ, ಉತ್ಕರ್ಹಣಕಾರಿಗಳಾದ ಕೆಲವು ಔಷಧಿ ಅಥವಾ ಆಹಾರ 
ಪದಾರ್ಥಗಳನ್ನು ಹೆಚ್ಚಾಗಿ ತಿಂದಲ್ಲಿ ರಕ್ತವರ್ಣಜನಕವು "ಮೆಟ್‌?ರಕ್ತವರ್ಣಜನಕವಾಗಿ 
ಮಾರ್ಪಡುವ ಸಂದರ್ಭಗಳಿವೆ. 


"ಹೀನಿಂನ್‌? : ರಕ್ತವರ್ಣಜನಕವನ್ನು ಅಥವಾ ಒಣಗಿದ ರೆಕ್ಟವನ್ನು 
ಒಂದಿಷ್ಟು "ಸೋಡಿಯಂ ಕ್ಲೋರೈಡ್‌? ಮತ್ತು "ಗ್ಲೇಸಿಯಲ್‌ ಅಸೆಟಿಕ್‌ ಆಮ್ಲ'ಗಳೊ 
ಡನೆ ಸೇರಿಸಿ ಕಾಯಿಸಿದರೆ ಸ್ಫಟಿಕದಂತಹ ವಸ್ತು ನಿರ್ಮಾಣವಾಗುವುದು. ಇದೇ 
"ಹೀಮಿನ್‌'. ಸೂಕ್ಷ್ಮದರ್ಶಕದಲ್ಲಿ ಇದನ್ನು ಕಾಣಬಹುದಂ. ರಕ್ತದ ನಿಜಪರೀಕ್ಷೆಗೆ 
ಇದೊಂದು ನಿಖರ ವಿಧಾನ, 

ಬಿಳಿಯ ರಕ್ತಕಣಗಳು ; ಇವು ಕೆಂಪುರಕ್ತ ಕಣಗಳಿಗಿಂತ ಸಂಖ್ಯೆಯಲ್ಲಿ 
ತಂಂಬಾ ಕಡಿಮೆ. ರಕ್ತದಲ್ಲಿದರುವ ಪ್ರತಿ : 500 ಕೆಂಪುಕಣಗಳಿಗೆ ಒಂದರಂತೆ ಬಿಳಿಕಣ 
ಗಳಿರುತ್ತವೆ. ಬಿಳಿ ಕಣಗಳೆಲ್ಲ ಒಂದೇ ಬಗೆಯಾಗಿಲ್ಲ. ಐದು ತೆರನಾದವುಗಳನ್ನು 
ಗುರುತಿಸಲಾಗಿದೆ, ಇವುಗಳ ಆಕಾರವೂ, ಗಾತ್ರವೂ ಬೇರೆ ಬೇರೆಯಾಗಿವೆ. ಇವುಗಳ 
ರಚನೆ, ಕಾರ್ಯ ಕೆಲಸಗಳೂ ಬೇರೆ ಬೇರೆಯಾಗಿವೆ. ಇವುಗಳ ಕೆಲಸವು ಹೆಚ್ಚಾಗಿ ಉತಕ 
ಗಳಲ್ಲಿ ಕಂಡುಬರುತ್ತವೆ. ಇವು ಉತಕಗಳಿಗೆ ರಕ್ತದ ಮೂಲಕ ರವಾನಿಸಲ್ಪಡಂತ್ತವೆ. - 
ರಕ್ತದಲ್ಲಿ ಇವು ಯಾವ ಕೆಲಸಕ್ಕೂ ಬರುವುದಿಲ್ಲ. ಇವು ರೇಣು ಹಾಗೂ ನಿರ್ರೇಣು 
ಬಿಳಿಕಣಗಳೆಂದೂ ಎರಡು ವಿಧವಾಗಿವೆ. ರೇಣು ಬಿಳಿಕಣಗಳನ್ನು "ನ್ಯೂಟ್ರೊಫಿಲ್ಸ್‌,' 
"ಇಸಿನೋಫಿಲ್ಸ್‌? ಮತ್ತು "ಬೆ;ಸೋಫಿಲ್ಸ್‌' ಎಂದು, ಅವುಗಳು ಹೀರಿಕೊಳ್ಳು ವ ಬಣ್ಣ 
ಕೃನುಗುಣವಾಗಿ ಮೂರು ವರ್ಗಗಳಾಗಿ ವಿಂಗಡಿಸಬಹುದು. ನಿರ್ರೇಣು ಕಣಗಳಲ್ಲಿಯೂ 
ಎರಡು ವಿಭಾಗಗಳು-.“ಲಿಂಫೋ ಸೆ ೈಟ್ಸ್‌? ಮತು ತ “ಮೋನೋ ಸೈಟ್ಸ್‌: 


38 ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


"ಲಿಂಫೋ ಸೈಟ್ಸ್‌' ; ಇವುಗಳಲ್ಲಿ ಸುಮಾರು ಶೇಕಡ 90 ಭಾಗ ಸಣ್ಣ 
"ಲಿಂಫೋ ಸೈಟ್ಸ್‌. ಶೇಕಡ 10 ಭಾಗ ದೊಡ್ಡ 'ಲಿಂಫೋ ಸೈಟ್ಸ್‌? ಇರುತ್ತವೆ, ಇವುಗಳ 
ಕೇಂದ್ರಕಗಳು ಕಣಗಳಲ್ಲಿ ಬಹುಭಾಗ ಆವರಿಸಿಕೊಂಡಿರುತ್ತವೆ. "ಲಿಂಫ್‌? ಕಿರುಗ್ರಂಥಿ 
ಗಳು ಮತ್ತು ಪ್ಲೀಹವೂ ಇವುಗಳನ್ನು ಉತ್ಪಾದಿಸುತ್ತವೆ. ದೇಹವನ್ನು ಒಳಸೇರಂವ 
ರೋಗಾಣುಗಳನ್ನು ಎದುರಿಸುವುದಕ್ಕೆ ಬೇಕಾದ ಪ್ರತಿಜೀವಿಗಳನ್ನು ಸಿದ್ಧಪಡಿಸುವುದು 


ಇವುಗಳ ಮುಖ್ಯ ಕಾರ್ಯ. 


"ಮೋನೋ ಸೈಹಿಳ್ಸಿ' : ಇವುಗಳ ಸಂಖ್ಯೆಯು ಸ್ವಲ್ಪ ಕಡಿಮೆ. ಆದರೆ 
ಗಾತ್ರದಲ್ಲಿ ಎಲ್ಲವುಗಳಿಗಿಂಶ ದೊಡ್ಡವಾಗಿರುತ್ತವೆ. ಇವುಗಳ ಕೇಂದ್ರಕಗಳು ಕೂಡ 
ದೊಡ್ಡ ದಾಗಿರಂತ್ತವೆ. ಹೊರಗಿನಿಂದ ಬಂದ ಯಾವ ಜೀವಿಗಳನ್ನಾದರೂ ತಿಂದು ನಾಶ 
'ಮಾಡುವ ಕಾರ್ಯ ಈ 'ಮೋನೋಸೈಟ್ಸ್‌'ಗಳದ್ದಾಗಿದೆ. ಇವು "ರೆಟಿಕ್ಕುಲೋ 
ಎಂಡೋತಿಲಿಯಲ್‌' ಉತಕಗಳಲ್ಲಿ ಉತ್ಪಾದನೆಯಾಗುತ್ತವೆ 


ರೇಣುಕಣಗಳು : ಇವು ಹಲವು ಬಗೆಯಾಗಿವೆ. 


71) "ನ್ಯೂಹ್ರೊಫಿಲಕ್ಸೆ' : ಈ ಕಣಗಳು ರಕ್ತದಲ್ಲಿ ಧಾರಾಳವಾಗಿವೆ. 
ಇವುಗಳ ಜೀವದ್ರ ವ ಸೂಕ್ಷ್ಮ! ರೀದಿಗಳಿಂದ ಕೂಡಿದ್ದು ತಟಸ್ಮವರ್ಣಗಳಿಂದ ಬಣ್ಣವನ್ನು 
ಹೊಂದುತ್ತವೆ. ಇವುಗಳ ಕೇಂದ್ರಕಗಳು ಹಲವಾರು ತುಂಡು ತುಂಡುಗಳಿಂದ. ಕೂಡಿ 
ಸೂಕ್ಷ ವಾಗಿ ಒಂದಕ್ಕೊಂದು ಜೋಡಿಸಲ್ಪಟ್ಟಿರುತ್ತವೆ. ತುಂಡುಗಳು ಹೆಚ್ಚಿದ್ದರೆ 
ಅವುಗಳ ಪ್ರಾಯವೂ ಹೆಚ್ಚು. ಕೇಂದ್ರಕವು ತೌಂಡಾಗದೆ ಆರ್ಧ ಚಂದ್ರಾಕೃತಿ 
ಯಲ್ಲಿ ಬಗ್ಗಿದ್ದರೆ ಅಂತಹ ಕಣಗಳಿಗೆ ಪಟ್ಟೆ- ಕಣಗಳೆನ್ನುವರು. "ನ್ಯೂಟ್ರೊಫಿಲ್ಲ್‌? 


“ ಅಮಾಬ 'ಗಳಂತೆ ಚಲಿ ಸುತ್ತ ಅಣು ರೇಣು ಳನ್ನು "ದೆ ವೆ ಪೀ ಸ್ಮಟ್‌ ದಂತೆ ೦ತ ಮುಂಗು 


[3 [a] 


ತ್ತವೆ. ಇವುಗಳು ಎಲುಬಿನ ತಿರುಳ್ನೆಣದಲ್ಲಿ ಹುಟ್ಟಿ ರಕ್ತಕ್ಕೆ ಸೇರು ವೆ. 


. ಇಸಿನೋಫಿಲ್ಸ್‌' : ಇವುಗಳ ಜೀವದ್ರವದಲ್ಲಿ ದೊಡ್ಡ ರೇಣು 
ಗಳಿದ್ದು ಅವು ಆಮ್ಲರಂಗಿನಲ್ಲಿ ಬಣ್ಣ ಹೊಂದುವುವು ಣಗಳ ಸಂಖ್ಯೆಯು 
ತುಂಬು ಕಡಿಮೆ. ಇವುಗಳ ಕೇಂದ್ರಕವು "ನ್ಕೂ ಟ್ರೊಫಿಲ್ಲ್‌'ನಷ್ಟು ತುಡಾಗಿರುವುದಿಲ್ಲ. 
ಇವು ಕೂಡ ಎಲುಬಿನ ತಿರುಳ್ನೆಣದಲ್ಲಿ ಹುಟ್ಟು ಿಪುವು. ಇವುಗಳ ಕಾರ್ಯ ವಿವರೆವು 
ಸರಿಯಾಗಿ ತಿಳಿದಿಲ್ಲ. ಎಲ್ಲ 'ಅಲರ್ಜಿಕ್‌' ಸ್ಥಿತಿಗಳಲ್ಲಿಯೂ ರಕ್ತದಲ್ಲಿ ಇವುಗಳ 
ಸಂಖ್ಯೆಯು ಹೆಚ್ಚುತ್ತದೆ. 


pet) 
ಸ್ವಲ್ಪ 
ಈ ಕ 


“ಬೀಸೋಫಿಲ್ಸ್‌' : ಇವುಗಳ ಜೀವದ್ರವದಲ್ಲಿರುವ ರೇಣುಗಳು ಕ್ಷಾರಕ 
ರುಗುಗಳಿಂದ ಬಣ್ಣ ಹೊಂದುವುವು. ರಕ್ತದಲ್ಲಿ ಈ ಕಣಗಳನ್ನು ಕಾಣುವುದು ಬಹಳ 
ಅಪರೂಪ. ಇವುಗಳ ಕಾರ್ಯವಿವರ ಸರಿಯಾಗಿ ತಿಳಿದಿಲ್ಲ. 


~ 


ರಕ್ತೆ ಹಾಗೂ ರಕ್ತ ಕಣಗಳು... 39 


ರಕ್ತದಲ್ಲಿ ಬಿಳಿ ಕಣಗಳು ಬಹಳ ಕಡಿಮೆ ಕಾಲ ಬದುಕಿರುತ್ತವೆ. ಕೆಲವು 
ಪ್ರಯೋಗಗಳಲ್ಲಿ ಕಂಡುಬಂದ ಪ್ರಕಾರ್ಕ ಬಿಳಿಕಣಗಳು ಕೆಲ ಘಂಟೆಗಳ ಕಾಲ ಮಾತ್ರ 
ಬದುಕುವುದೆಂದು ತಿಳಿದು ಬಂದಿದೆ, ರಕ್ತಕಣಗಳನ್ನು ಯಕೃತ್ತು ಮತ್ತು ಪ್ಲೀಹ 
ಗಳ "ರೆಟಿಕ್ಕುಲೋ ಎಂಡೋತೀಲಿಯಲ್‌' ಕೋಶಿಕೆಗಳು ಹೊರಹಾಕುತ್ತವೆ. 


ಕೋಷ್ಟಕ-ರ 


ನಿವಿಧ ಪ್ರಾಣಿ ಹಾಗೂ ಮು. ರಕ್ತದಲ್ಲಿಯ ಬಿಳಿಕಣಗಳ ಎಣಿಕೆ. 











ಪಾಣಿ ಒಟ್ಟು ಸೌಖ್ಯ"ನ್ಯೂಟ್ರೂ ಇಒಸಿಕೊ *ಬೇಸೋ ಕೋ ಶಂಪೋ್‌ಮೋಸೊ್ಳ 

೦. ವ್ಯ | ಸಾವಿರ ಫಿಲ್‌ > | ಫಿಲ್ಲ್‌? | ಫಿಲ್ಲ್‌' ಸೈಟ್ಸ್‌? ಸೈಟ್ಸ್‌? 
ಘ.ಮಿ.ಮೀ.! % 4 | “ p72 
ER EAS | 
1| ಕುದುರೆ! 5-11 55 4 —1| 30 10 
2) ದನ | 5-12 30 b —l| 60 | 6 
3| ಕಂರಿ 4-10 40 4 —l| 50| 6 
4| ಮೇಕೆ, 5-14 — (ಶೈ ಮಿ ಶ್‌ ತ 
5, ಹಂದಿ | 7-20 40 | 2 —l| 50] 8 
| 











6| ನಾಯಿ| 8-18 [62-60 2214 | 0-2 10-28, 8-9 
7| ಬೆಕ್ಕು! 9-04 144-82 9೬11 | 0-5 15-44 0.5-7 
EN EE A EE 2೫5 


9| ಮನುಷ್ಯ! 5-9 | 60-10 2-4 | 0.5-2 20-30 2-8 




















ರಕ್ತದ ತುಂಡು ಕಣಗಳು: ಇವು ತೀರ ಸಣ್ಣವಾಗಿದ್ದು 2 ರಿಂದ 4 "ಮ್ಯೂ 
ವರೆಗೆ ಅಗಲವಿರುತ್ತದೆ. ಇವುಗಳಲ್ಲಿ ಕೇಂದ್ರಕವಿರುವದಿಲ್ಲ. 'ಮೈಟೋ ಕೊಂಡ್ರಿಯ' 
ವಿದ್ದು, "ಕ್ರೆಬ್‌ಸೈಕಲ್‌' ಮುಖಾಂತರ ಸಂವರ್ಧನ ಕ್ರಿಯೆಯು ನಡೆ ಡೆಯುತ್ತಿರುತ್ತದೆ. 
ಆದರೆ ಪಕ್ಷಿಗಳಲ್ಲಿ ಮತ್ತು ಇನ್ನಿತರ ಕೆಳಮಟ್ಟ ದ ಪ್ಲಾಣಗಳಲಿ ಕೇಂದ್ರಕದ ಅಂಶವಿಜೆ, 


\ | 


40 ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಇವುಗಳ ಸಂಖ್ಯೆಯು ಪ್ರತಿಘನ "ಮಿಲಿಮಾಟ'ರಿಗೆ ಚಿಕ್ಕ ನಾಯಿಗಳಲ್ಲಿ ಸುಮಾರಂ 
165,000, ದೊಡ್ಡ ನಾಯಿಗಳಲ್ಲಿ 880.000, ಕುದುರೆಗಳಲ್ಲಿ 176.000; ಗಳೆಂದು 
ತಿಳಿದು ಬಂದಿದೆ. ಹೊರತೆಗೆದ ರಕ್ತದಲ್ಲಿ ಇವುಗಳು ಕೂಡಲೇ ಒಂದಕ್ಕೊಂದು ' 
ಸಂಶ್ಲೇಷಿತಗೊಂಡು ಕಾಣಸಿಗುವುದಿಲ್ಲ. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಇವು ಮುಖ್ಯ 
ಪಾತ್ರ ವಹಿಸುತ್ತವೆ. ರಕ್ತದ ತುಂಡು ಕಣಗಳು ಎಲುಬಿನ ತಿರುಳಿನಲ್ಲಿರುವ "ವೆಂಗ 
ಕೇರಿಯೋ ಸೈಟ್ಸ್‌' ಎಂಬ ಕಣಗಳಿಂದ ತುಂಡು ತುಂಡಾಗಿ ಬರಂವ ವಸ್ತುಗಳೆಂದು 
ನಂಬಲಾಗಿದೆ. ಇವುಗಳ ಜೀವಕಾಲ ಸುಮಾರು ಒಂದು ವಾರವೆಂದೂ ಇವುಗಳ 
ಉಶ್ಪಾದನೆಯನ್ನು ರಕ್ತೆದ್ರವ್ಮದಲ್ಲಿರುವ "ತ್ರೊಂಬೋಪೊಯೆಟಿಕ್‌? ಘಟಕ ನಿಯಂತ್ರಿಸೆ 
ತ್ತದೆ. ಈ ಕಣಗಳಲ್ಲಿ ೩. "ಹೆಚ್‌ ಟಿ? ("ಸಿರಟೋನಿಕ್‌?) ಮತ್ತು "ಹಿಸ್ಟೇವಿಂನ್‌' ಎಂಬ 
ಚೋದನ ವಸುಗಳು ಅಧಿಕವಾಗಿವೆ. } 
ಪ್ಲೀಹ : ದೇಹದಲ್ಲಿ "ಲಿಂಫ್‌'ಗೆ ಸಂಬಂಧಪಟ್ಟ ಉತಕಗಳ ಪೈಕಿ ಅತಿ ದೊಡ್ಡ 
ದಾಗಿರುವ ಅಂಗಾಂಶವೆಂದೆರೆ ಪ್ಲೀಹ, ಹ್ಲೀಹದಲ್ಲಿ ಬೇರೆ ಬೇರೆ ತರದ ಕೋಶಿಕೆಗಳು 
ಅಡಕವಾಗಿವೆ. ಇವುಗಳಲ್ಲಿ "ರೆಟಿಕ್ಕುಲೋ ಎಂಡೋತೀಲಿಯಮ್‌? ಕೋಶಿಕೆಗಳು, 
ಪ್ಲೀಹ ಕೋಶಿಕೆಗಳು ಮತ್ತು ಎಲ್ಲ ತರದ ರಕ್ತಕೋಶಿಕೆಗಳು ಮುಖ್ಯವಾಗಿವೆ. ರಕ್ತವು 
ಪ್ಲೀಹಕ್ಕೆ ಬಂದು ಆದರ ಎಲ್ಲ ಭಾಗಗಳಿಗೂ ವ್ಯಾಪಿಸಿಕೊಳ್ಳುತ್ತದೆ. ಸರಿಯಾದ 
ಸೂಕ್ಷ ರಕ್ತನಾಳಗಳು ಪ್ಲೀಹದಲ್ಲಿಲ್ಲದಿರುವುದರಿಂದ ಧಮನಿಯ ಚೀಲದಲ್ಲಿ ಸೇರಿ 
ಹಿಂದಕ್ಕೆ ಹೋಗುವಾಗ ರಕ್ತವು ಪ್ಲೀಹಧಮನಿಯ ಮುಖಾಂತರ ಶಾರೀರಿಕ ಧವಂನಿಗೆ 
ಸೇರುವುದು. ಪ್ಲೀಹವನ್ನು ದೇಹದಿಂದ ಕಿತ್ತು ತೆಗೆದರೆ ಪ್ರಾಣಹಾನಿಯಾಗುವುದಿಲ್ಲ 
ವೆಂಬ ಸಿದ್ಧಾಂತ ಪ್ರತಿಪಾದಿಸಲ್ಪಟ್ಟೆದೆಯಾದರೂ. ಅದರ ಲೋಪಗಿಂದ ಕೆಂಪುರಕ್ತಕಣ 
ಗಳು, ರಕ್ತವರ್ಣ ಜನಕವೂ ಕಡಿಮೆಯಾಗುವುದು. 4 ' 
ಪ್ಲೀಹವು ಈ ಕೆಳಗೆ ಕಂಡ ಕಾರ್ಯಗಳನ್ನು ಮಾಡುತ್ತದೆ : 


1) ಪ್ಲೀಹವು ರಕ್ತವನ್ನು ಸ್ವಲ್ಪ ಮಟ್ಟಿಗೆ ಸಂಗ್ರಹ ಮಾಡುವ ಕ್ರಮ ಇಟ್ಟು . 
ಕೊಂಡಿದೆ. ದೇಹದಲ್ಲಿ ರಕ್ತವು ಕಡಿಮೆಯಾದಾಗ ಇದು ಸಂಕುಚಿತವಾಗಿ ' 
ತನ್ನೊಳಗಿರುವ ರಕ್ತವನ್ನು ಇನ್ನಿತರ ಭಾಗಗಳಿಗೆ ರವಾನಿಸುತ್ತದೆ. 

9) ಭ್ರೂಣಗಳಲ್ಲಿ ಪ್ಲೀಹವು ರಕ್ತಕಣಗಳ ಉತ್ಪಾದನೆಗೆ ಪ್ರಯೋಜನಕಾರಿ 

ಯಾಗಿದೆ. 

3)  ಕೆಂಪುರಕ್ತಕಣಗಳ ಅಂತಿಮ ಕ್ರಿಯೆಯಲ್ಲಿ ಪ್ಲೀಹದಲ್ಲಿರುವ "ರೆಟಿಕ್ಕುಲೊ 
ಎಂಡೋತೀಲಿಯಂಲ್‌? ಕೋಶಿಕೆಗಳು ಸಹಾಯವಾಗುತ್ತವೆ. 

4) ದೇಹವನ್ನು ಪೀಡಿಸುವ ರೋಗಾಣುಗಳನ್ನು ಎದುರಿಸುವುದಕ್ಕೆ ಬೇಕಾದ 
ಪ್ರತಿಜೀವಿಗಳನ್ನು ತಯಾರಿಸುವುದರಲ್ಲಿಯೂ ಪ್ಲೀಹದ "ರೆಟಿಕ್ಕುಲೊ 
ಎಂಡೋ ತೀಲಿಯಲ್‌? ಕೋಶಿಕೆಗಳು ಭಾಗವಹಿಸುತ್ತವೆ. 


ರಕ್ತ ಹಾಗೂ ರಕ್ತಕಣಗಳು 41 


(ರ) ಪ್ಲೀಹವು ಯಕೃತ್ತಿನ ಪಿತ್ತದ ರಂಗಿನ ಅಂಶವನ್ನು ಸಿದ್ಧ ಪಡಿಸುವುದ 
ರಲ್ಲಿಯೂ, ಕಬ್ಬಿಣದ ಅಂಶವನ್ನು ಶೇಖರಿಸಿಟ್ಟುಕೊಳ್ಳುವುದರಲ್ಲಿಯೂ 
ಪ್ರಯೋಜನಕಾರಿಯಾಗಿರುತ್ತದೆ. 


ರಕ್ತದ್ರವ 


ರಕ್ತದಲ್ಲಿರುವ ರಕ್ತಕಣಗಳ ಮತ್ತು ಇನ್ನಿತರ ರಕ್ತದ ವಿಷಯಗಳನ್ನು ಕುರಿತು 
ವಿಚಾರ ಮಾಡಿದ್ದಾಯಿತು. ಈಗ ರಕ_ದ್ರವದ ವಿಷಯ ಚರ್ಚಿಸೋಣ. ಹಿಂದೆ ಹೇಳಿ 
ದಂತೆ ರಕ್ತದ್ರವವನ್ನು ನಮ್ಮ ಪ್ರಯೋಗಗಳಿಗೆ ಉಪಯೋಗಿಸಬೇಕಾದರೆ ರಕ್ತವು 
ಹೆಪ್ಪುಗಟ್ಟಿದ ಹಾಗೆ ಕೆಲವು ಅವಶ್ಯಕ ಪದಾರ್ಥಗಳನ್ನು ಸೇರಿಸಬೇಕು. 


ರಕ್ತದ್ರವದಲ್ಲಿ ಈ ಕೆಳಗೆ ಕಾಣಿಸಿದ ಪದಾರ್ಥಗಳು ಹೆಚಾಗಿ ಸೇರಿವೆ, 
1) ನೀರು: 


2) ಅನಿಲಗಳು: ಆಮ್ಲಜನಕ 
ಇಂಗಾಲಾವ್ಲಾ 
“ನೆ ಟ್ಟೊ ಹನ್‌? 


3) ಸಸಾರಜನಕಗಳು : `'“ಆಲ್ಫುಮಿನ್‌' 
'` `"ಗ್ಲೋಬ್ಯುಲಿನ್‌' 
*ಫೈಬ್ರಿನೋಜನ್‌? 
*ಪ್ರೋತ್ರೊಂಬಿನ್‌? 


4 ದೇಹಸಕ್ಕರೆ ಎಎ... *ಗ್ಲೂಕೋಸ್‌' 
"ಟೆಕ್ಟೋಸ್‌? 
“ಪೆ ಕೈರುವೇಟ್‌? 


5) ಸಸಾರಜನಕಗಳಲ್ಲದ “ಯೂರಿಕ್‌ ಅವ್ಲು 
ನೈಟ್ರೋಜನ್‌ ಪದಾರ್ಥಗಳು: "ಅಮಿನೋ? ಆಮ್ಲಗಳು 
oo “ಯೂರಿಯಾ? 
*ಕ್ರಿಯೆಟಿನ್‌' 
“ಕ್ರಿಯಾಟಿನಿನ್‌? 
"ಅಮೋನಿಯಾ'ಲವಣಗಳು 


6) ಲೋಹೆಲವಣಗಳು : “ಸೋಡಿಯಂ 
` "ಪೊಟ್ಕಾಸಿಯಮ್‌? 
“ಕ್ಯಾಲ್ಸಿಯಮ್‌' 


40 1 ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ) 


"ಮೆಗ್ನಿಸಿಯಮ್‌' 
ಕಬ್ಬಿಣ 
ಕ್ಸೊ ರೈ ಡ್‌ಃ 
"ಸಲ್ಪ ಕೇ ರೆ ? 
“ಫಾಸ್ಟೇಟ್‌? 
"ಮ್ಯಾ ಧಿಗನೀಸ್‌ 
ತಾಮ್ರ 
“ಕೋಬಾಲ್ಟ್‌ 
ಸತು 
"ಅಯೋಡಿನ್‌ 


7) ಇನ್ನಿತರ "ಎನ್‌ಜೈಮ್‌' 
ಅಂಶಗಳು : “ಹಾರ್‌ಮೋನ್ಸ್‌? 
“ವಿಟಮಿನ್ಸ್‌? 
“ಬಣ್ಣದಂಶಗಳು? ಮುಂತಾದುವುಗಳು 


ರಕ್ತದ್ರನದ ಸಸಾರಜನಕಗಳು : ರಕ್ತದ್ರವದಲ್ಲಿ "ಆಲ್ಬುಮಿನ್‌? 
'ಗ್ಲೋಬ್ಮುಲಿನ್‌, ? "ಫೈಬ್ರಿನೋಜನ್‌' ಮತ್ತು 'ಪ್ರೊತ್ರೊಂಬಿನ್‌” ಎಂಬ ಸಸಾರಜನಕ 
ಗಳು ಸೇರಿವೆ: 'ಗ್ಲೋಬ್ಬಾಲಿನ್‌ ಅಂಶದಲ್ಲಿ ಇನ್ನೂ ಕೆಲವು ಉಪಲಂಶಗಳು ಇವೆ. : 
ಇವನ್ನು "ಅಲ್ಪ? `ಬೀಟ' "ಗಾಮ? "ಗ್ಲೋಬ್ಕುಲಿನ್‌' ಎಂದು ವಿಂಗಡಿಸುವರು, "ಆ 
ಮಿನ್‌? ಅಂಶವು ಮನುಷ್ಯ, ಕುರ್ಕಿ ಮೇಕೆ, ಮೊಲ, ನಾಯ್ಕಿ ಇಲಿ ಸರಲಾಟವುಗಳಲ್ಲಿ 
“ಗ್ಲೋಬಿನ್‌' ಅಂಶಕ್ಕೆ ತ ಹೆಚ್ಚಾಗಿದೆ. ಆದರೆ ಕುದುರೆ. ಹಂದಿ, ದನಗಳಲ್ಲಿ 
"ಗ್ಲೋಬಿನ್‌'ನ ಅಂಶವು ಹೆಚ್ಚಾಗಿರಂತ್ತದೆ. ದೇಹದಲ್ಲಿ ಹೊರಗಿನ ರೋಗಾಣುಗಳನ್ನು ' 
: ಎದುರಿಸುವುದಕ್ಕೆ ಬೇಕಾದ ಪ್ರ ತಿಜೀವಿಗಳನ್ನು ಉಂಟಂಮಾಡುವುದರಲ್ಲಿ "ಗೊ ್ಲೀಟ್ಯು 
ಲಿನ್‌” ತುಂಬಾ ಸಹಾಯಕವಾಗುತ್ತದೆ. 


ಕೆಲವು ಪ್ರಾಣಿವರ್ಗದಲ್ಲಿ, ಅದೇ ಹುಟ್ಟಿದ ಮರಿಗಳಲ್ಲಿ "ಗ್ಲೊಬ್ಯುಲಿನ್‌' ಅಂಶವು 
ತೀರ ಕಡಿಮೆಯಾಗಿರುತ್ತದೆ. ಪರಿಣಾಮವಾಗಿ ರಕ್ತದಲ್ಲಿ ಪ್ರತಿಜೀವಿಗಳು ಇಲ್ಲದಂತಾಗು 
ವುವು. ಇದಕ್ಕೆ ಕಾರಣವೆಂದರೆ ಈ ಪ್ರಾಣಿವರ್ಗದಲ್ಲಿ ಭ್ರೂಣದ ಕವಚವು "ಗ್ಲೋಬ್ಯು 
ಲಿನ್‌'ಗಳನ್ನು ಮರಿಗಳ ದೇಹ ಸೇರಲು ಬಿಡುವುದಿಲ್ಲ. ಪ್ರತಿಜೀವಿಗಳ ಮರಿಗಳು 
ಕುಡಿಯುವ ತಾಯಿಯ ಮೊದಲ ಮೊಲೆ ಹಾಲ ಮುಖಾಂತರ ಅವುಗಳ ದೇಹಗಳನ್ನು 
ಸೇರುತ್ತವೆ. ಆದ್ದರಿಂದಲೇ ತಾಯಿಯ ಮೊದಲ ಮೊಲೆ ಹಾಲು ಮರಿಗಳಿಗೆ ಅಕಿ 
ಮುಖ ವಾಗಿರುವುದಲ್ಲದೆ, ಅವುಗಳ ಮುಂದಿನ ಆರೋಗ್ಯ ಕೈ ಪ್ರ ್ರೈಯೋ ಜನಕಾರಿ 
ಯಾಗಿದೆ. 


ರಕ್ತ ಹಾಗೂ ರಕ್ತ ಕಣಗಳು 43 


ಕೋಷ್ಟ ಕ. 


ಲ 
ಹ 


ದ್ರವದ ಸಸಾರಜನಕಗಳೆ ಪರಿಮಾಣ. 


(ಗ್ರಾಂ/100 ವಂ. ಲಿ.) 


























ರಕ್ತದ್ರವದ ಸಸಾರಜನಕಗಳು ಯಕೃತ್ತಿನಲ್ಲಿ ಉತ್ಪಾದನೆಯಾಗುತ್ತವೆ. 
ಸ್ಲೋಬ್ಯುಲಿನ್‌' ಅಂಶವು ಸ್ವಲ್ಪ ಮಟ್ಟಿಗೆ "ಲಿಂಫ್‌ ಉತಕಗಳಲ್ಲಿ ಕೂಡ ಹಂಟ್ಟುತ್ತ ಷೆ. 
ಕ್ರದ್ರವದ ಸಸಾರೆಜನಕಗಳಲ್ಲಿ “ಫೈಬ್ರಿನೋಜನ್‌' ಮತ್ತು "ಪ್ರೊತ್ರೊಂಬಿನ್‌'ಗಳು ರಕ 
ಸ'ಪ್ಪುಗಟ್ಟುವ ಕಾರ್ಯದಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತವೆ. ಇವುಗಳ ವಿಷಯ ಮುಂದೆ 
ುವರಿಸಲಾಗುವುದು. ಉಳಿದ ಎರಡು ಸಸಾರಜನಕಗಳು ದೇಹಕ್ಕೆ ಬೇಕಾದ ಆಹಾರ 
'ದಾರ್ಥಗಳಂತೆಯೂ ನೆರವಾಗುತ್ತವೆ. ರಕ್ತದ ಸ್ನಿಗೃತ್ಫ ಶೊ ಅಭಿಸರಣ ಒತ , ರಕ 
)ವದಲ್ಲಿ ರಕ್ತಕಣಗಳು ತೇಲಾಡಲು ಬೇಕಾದ ಶಕ್ತಿ ಪ್ರತಿಜೀವಿಗಳ ಉತ್ಪಾದನೆ ಮತ್ತು 
ೂಬ್ಬಿನ ಜಾತಿಗೆ ಸೇರಿದ "ಲಿಪಿಡ್‌ ವಸ್ತುಗಳು ರಕ್ಷದ್ರವದಲ್ಲಿ ನೆಲೆ ನಿಲ್ಲುವಂತೆ 
ಬಾಡುವ ಶಕ್ತಿಗಳಿಗೆ ಈ ಸಸಾರಜನಕಗಳೇ ಕಾರಣಗಳು, 


। \ 


\ 


ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 

















































































































ಕಿ 
8 | ೭1-6 10-೩5 8-01999-15 101-9 1 2 | 1೨0 | 98-82 | 095-081. vou 
en 
OT-9 | 68-11 96-99 [c8v-09%| 86-02 | 6 7 |(೫ | 1-30 | 98-00 062-0811 
$-8 |SI%6| — 0000 97-07 1-9 | ೫7೫೭ (16 | 02701 | 0-08 | 96-99 os 
8-6 | €7-6 191-091009-0099) ದ. 68. Jor | 5-90, pag | 0-08 | Lh 
_ ಈ | 
8-8 | zI-6 008-96 889-680 — | — (TT 17-601, 60-61 | 33-08 | 0979 ಬಂ 
ಆ-6 | OT6| — 80509 1-6 | 8-9 | ೫7೮ |2-90'! 00-8 | 86-00 | 05-08 [oc 
8-8 | 21-6 [085-09 099-099 02-9 | 87೫ |oT | 2-90. 2059 | 0-08 | OOF en 
1 | ಗಢ ಲ್ಲ § ಯಯ cape! | 
op (ಎಲ್ಲ (ಟದ ದ ಗ Tee stan] ea ಸುದಿ ರಾಗ ogy CU 
"೬, | Noo, | Se | do, ನಟ ರಣ] ೮ರ, ಎಂಲಯ್ಯ Hd ಐಡಿಣ Rm 
SA RN CN RN ad ee 
(“9°cc00T/ce)oes zo (`ಈ “ce 00T/oCu ‘ce) Fp ಉಳಟ . | | 


~~ 
‘uepge ಢಿಟ-ಹೀಅಣ Pop ಜಂಬ 8 ೫%ಜ caer 


py 


Lave 


( 


ರಕ್ತ ಹಾಗೂ ರಕ್ತ ಕಣಗಳು 45 


ರಕ್ತ ಹೆಪ್ಪುಗಟ್ಟು ನಿಕೆ 

ರಕ್ತ ಹೆಪ್ಪುಗಟ್ಟುವಿಕೆಯ ಶರೀರಕ್ಕೆ ಅತಿ ಉಪಯುಕ್ತವಾದ ಲಕ್ಷಣ. ದೇಹಕ್ಕೆ 
ಗಾಯವಾದಾಗ ಸ್ವಲ್ಪ ಹೊತ್ತು ರಕ್ತವು ಹೊರಗೆ ಸುರಿಯುತ್ತಿದ್ದರೂ ಕೂಡಲೇ 
ಹೆಪ್ಪುಗಟ್ಟುವಿಕೆಯಿಂದ ಗಾಯದ ಬಾಯಿಯು ಮುಚ್ಚಿ, ಮುಂದೆ ಸರಿಯುವ ರಕ್ತವು 
ನಿಲ್ಲುವುದು. ಮೊತ್ತ ಮೊದಲು ಸುರಿಯುವ ರಕ್ತವು ದಪ್ಪಗಟ್ಟುತ್ತ ಬಂದು ಕಡೆಗೆ 
ಅಲ್ಲಿಯೇ ಗಟ್ಟಿಯಾಗಿ ರಕ್ತನಾಳಗಳನ್ನು ಮುಚ್ಚಿ ಬಿಡುತ್ತದೆ. ಈ ಲಕ್ಷಣಕ್ಕೆ ರಕ್ತದ್ರವ 
ದಲ್ಲಿರುವ ಪದಾರ್ಥಗಳೂ, ಗಾಯವಾದಾಗ ಉತಕಗಳಲ್ಲಿ ಹುಟ್ಟುವ ಪದಾರ್ಥಗೆಳ್ಕೂ 
ತುಂಡುರಕ್ತಕಣಗಳ್ಳ್ಕೂ ಕೆಂಪು ಮತ್ತು ಬಿಳಿರಕ್ತಕಣಗಳೂ ಸಹಾಯವಾಗುತ್ತವೆ. 


ರಕ್ರದೆಲ್ಲ ಹೆಪ್ರ ಗಟಿಲು 
ಗಾ 
ಚೇಕಾದೆ ಪಣಾರ್ಥಗಳು 


ಇಲ್ಲಿತೆರ ಉಪ ಅಂಶಗಳು 


ತುಂಡುಕೆಕ್ಷಕಣಗಳು 


ಪ್ರವ ಪಧಾಘಃ 


ಗಾಯದಿಂದ ಸತಾಗಿ 





ಚಿತ್ರ:6. ರಕ್ತ ಹೆಚ್ಚು ಗಟ್ಟುವ ಎಧಾವ ' 


 ಉತಕಗಳ ಗಾಯದಲ್ಲಿ ತುಂಡು ರಕ್ತಕಣಗಳೂ, ರಕ್ತದ್ರವದ ಇನ್ನಿತರ ಅಂಶಗಳೂ 
ಸೇರಿ ಒಂದು ಹೊಸ ಪದಾರ್ಥವನ್ನು ಅಂದರೆ "ತ್ರೊಂಬೋ ಪ್ಲಾಸ್ಟಿನ್‌'ನನ್ನು ಉಂಟು 
ಮಾಡುತ್ತವೆ. ಇದು ರಕ್ತದ್ರವದ “ಕ್ಯಾಲ್ಸಿಯಮ್‌? ಸಹಾಯದಿಂದ "ಪ್ರೋತ್ರೊಂ 
ಬಿನ್‌'ನೊಡನೆ ಬೆರೆತು "ತ್ರೊಂಬಿನ್‌' ಆಗಿ ಮಾರ್ಪಡುವುದು. ಆಗ "ಫೈಬ್ರಿನೋಜನ್‌' 
ಹೆಂಟೆಯಾಗಿ “ಫೈಬ್ರಿನ್‌' ಆಗುವುದು. ಈ ಹೆಂಟೆಯ ಬಲೆಯಂತಿರುವ ಒಳಭಾಗದಲ್ಲಿ 
ತುಂಡು ರಕ್ತಕಣಗಳೂ, ಕೆಂಪುರಕ್ತಕಣಗಳೂ ಸೇರಿರುತ್ತವೆ. ಇದೇ ರಕ್ತದ ಹೆಪು ಎ" 
ಬಿಳಿಕಣಗಳು ಇದರಲ್ಲಿ "ಅಮಾಬ?ಗಳಂತೆ ಚಲಿಸಿ ಮೇಲೆ ಬಂದಿರುತ್ತವೆ. ಅದರಿಂದಾಗಿ 
ಇದು ಬಿಳಿಯ ಹೆಪ್ಪಿನ ಹಾಗೆ ಕಾಣಿಸುವುದು. ಹೀಗೆ ರಕ್ತ ಹೆಪ್ಪುಗಟ್ಟಿದ ಮೇಲೆ, 
ಒಂದು ಬಗೆಯ ತಿಳಿನೀರಿನಂತಹ ದ್ರವವು ಹೊರಕ್ಕೆ ಬರುವು: ೨ ಇದಕ್ಕೆ ರಕ್ತನೀರು 
ಎನ್ನುವರು. 


ಪ್ರಾಣಿಗಳಲ್ಲಿಯೂ, ಮನುಷ್ಯರಲ್ಲಿಯೂ ಕೇಪು ವೇಳೆ ' ಮೋಫಿಲಿಯ?' ಎಂಬ 
ಒಂದು ತೆರನಾದ ರಕ್ತಸ್ಪಾವವು ಬರಬಹುದು. ಡಕ್ಕೆ ಸರಿ : ಇದ ಕಾರಣ ಗೊತ್ತಾಗೆ 


46 ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ದಿದ್ದರೂ, ಹೆಪ್ಪುಗಟ್ಟಲು ಬೇಕಾದ ಕೆಲವು ಅಂಶಗಳ ಅಭಾವದಿಂದಲೇ ಅಂತಹ ರಕ್ತ 
ಸ್ರಾವವಾಗುವುದೆಂದು ನಂಬಲಾಗಿದೆ. ಇಂತಹ "ಹಿಮೋಫಿಲಿಯ' ನಾಯಿಗಳಲ್ಲಿ ಕಂಡು 
ಬಂದಿದೆ. ಅದು 'ಎ.ಹೆಚ್‌.ಜಿ.” ಅಂಶ 177117 ರ ಅಭಾವದಿಂದ ಆಗಿರಬಹುದುದೆಂದು 
ತಿಳಿದು ಬಂದಿದೆ. ಹಾಗೆಯೇ "ಹಿಮೋಫಿಲಿಯ-ಬಿ' ಎಂಬಂದು ಮನಂಷ್ಯನಲ್ಲಿ "ಕ್ರಿಸ್‌ 
ಮಸ್‌? ಅಂಶ 1% ರ ಅಭಾವದಿಂದ ಎಂದು ಗೊತ್ತಾಗಿದೆ. 


ಕೆಟ್ಟು ಹೋದ "ಸ್ವೀಟ್‌ಕ್ಲೋವರ್‌' ದ್ವಿದಳ ಮೇವನ್ನು ತಿನ್ನುವುದರಿಂದ ಪ್ರಾಣಿ 
ಗಳಲ್ಲಿ ರಕ್ತಸ್ರಾವ ಉಂಟಾಗುವುದು, ಈ ಕೆಟ್ಟು ಹಾಳಾದ "ಸ್ವೀಟ್‌ಕ್ಲೋವರ್‌'ದಲ್ಲಿ 
"ಡೈಕ್ಯುಮರೋಲ್‌' ಎಂಬ ಪದಾರ್ಥವಿರುತ್ತದೆ. ಈ "ಡೈಕ್ಯುಮರೋಲ್‌' ರಕ್ತ 
ಹೆಪ್ಪುಗಟ್ಟುವ ಅಂಶ ೪717ನ್ನು ಕಡಿಮೆ ಮಾಡುವ ಶಕ್ತಿಯುಳ್ಳ ೈದ್ಹಾಗಿದೆ. ಹಾಗಾಗಿ, 
"ಡೈಕ್ಕುಮರೋಲ್‌' ಅಥವಾ ಅದರ ಹಾಗೆಯೇ ಇರುವ "ವಾರ್‌ಫಾರಿನ್‌' ಔಷಧಿ 
ಗಳಿಂದ ಮನಂಷ್ಯನಲ್ಲುಂಟಾಗುವ ಹೆಪ್ಪುಗಟ್ಟುವ ರೋಗಗಳನ್ನು ಗುಣಮಾಡುವರು. 


ಹೆಪ್ಪುಗಟ್ಟದಂತೆ ಮಾಡುವ ಪದಾರ್ಥಗಳು : 


1) "ಹೆಪಾರಿನ್‌' ಯಕೃತ್ತುವಿನಲ್ಲಿ ಉತ್ಪಾದನೆಯಾಗುತ್ತದೆ. ಇದು ದೇಹ 
ದಲ್ಲಿಯೂ, ಹಾಗೂ ದೇಹದಿಂದ ಹೊರತೆಗೆದ ರಕ್ತವನ್ನು ಹೆಪ್ಪಗಟ್ಟ 
ದಂತೆ ಮಾಡುತ್ತದೆ, ಇದು ರಕ್ತದಲ್ಲಿ "ತ್ರೊಂಜೋಪ್ಲಾ ಸಿನ್‌ ಆಗ 
ದಂತೆ ನೋಡಿಕೊಳ್ಳುತ್ತದೆಂಬ ನಂಬಿಕೆ ಇದೆ. 


2) "ಆಕ್ಸಲೇಟ್ಸ್‌,' "ಫ್ಲೋರೈಡ್‌' ಮತ್ತು "ಸಿಟ್ರೇಟ್ಸ್‌ಗಳನ್ನು ರಕ್ತಕ್ಕೆ ಸೇರಿಸಿ 
ದರೆ ಅವು ರಕ್ತದ್ರವದಲ್ಲಿರುವ “ಕ್ಯಾಲ್ಸಿಯಮ್‌'ಗೆ ಅಂಟಿಕೊಂಡು, ಅದು 
ಹೆಪ್ಪುಗಟ್ಟುವುದಕ್ಕೆ ಸಹಾಯ ಮಾಡದಂತೆ ಮಾಡುವುವು. ರಕ್ತದಾನ 
ಕೈಂದು ರಕ್ತವನ್ನು ಶೇಖರಿಸಿ ಇಡುವಾಗ “ಸೋಡಿಯಂ ಸಿಟ್ರೇಟನ್ನು' 
ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಏಕೆಂದರೆ ಮೊದಲಿನ ಎರಡು ಲವಣ 
ಗಳಂ ದೇಹಕ್ಕೆ ಅಪಾಯಕರವಾಗಿವೆ. 


8)  "ಹಿರುಡಿನ್‌' ಎಂಬ ಜಿಗಣೆಗಳಲ್ಲಿರುವ ರಸವು ಹೆಪ್ಪುಗಟ್ಟದಂತೆ ಮಾಡಂವ 
ಗೆಂಇವನ್ನೊಳಗೊ:ಡಿಬೆ. ಇದು ಬಹುಶಃ "ತ್ರೊಂಬಿನ್‌” ಉಂಟಾಗ ' 
ದಂತೆ ನೋಡಿಕೊಳ್ಳುತ್ತದೆ. 


ಹೆಸ್ಸುಗಟ್ಟುಲು ಸಹಾಯಕವಾಗುವ ಸಂದರ್ಭಗಳು : 


1) ರಕ್ತದೊಡನೆ ಹೆಣಗಿನ ಪದಾರ್ಥಗಳು ಸೇರಿದರೆ ಹೆಪ್ಪುಗಟ್ಟುವುದು 
ಶೀಘ್ರವಾಗುತ್ತದೆ. ಶಸ್ತ್ರಕ್ರಿಯೆ ಮಾಡುವಾಗೆ ಹತ್ತಿಯ ಮತ್ತು 


, ದೇಹಂ' ರಕ್ತಪರಿಮಾಣ ಎ 


1 


'ರಕ್ತ ಹಾಗೂ ರಕ್ತಕಣಗಳು 4) 


ಇನ್ನಿತರ ಮುದ್ದೆಗಳನ್ನು ಒತ್ತಿಡುತ್ತಾರೆ. ಅದರಿಂದ ರಕ್ತಸ್ರಾವವು 
ಕಡಿಮೆಯಾಗುವುದು. 


2) ಹೊರತೆಗೆದ ರಕ್ತದ ಕಾವನ್ನು ಏರಿಸಿದರೆ ಹೆಪ್ಪುಗಟ್ಟುವುದು ತೀವ್ರವಾಗಿ 
ನೆಡೆಯುತ್ತದೆ. 


8) ಕ್ತ ನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕುಲಿಕಿಸಿದರೆ ಬೇಗನೆ : ಹೆಪ್ಪುಗಟ್ಟು 
೦೬ 


4) “ತ್ರೊಂಬಿನ್‌'ನನ್ನು ರಕ್ತಕ್ಕೆ ಸೇರಿಸಿದರೆ ಹೆಪ್ಪುಗಟ್ಟಿಸುವ ಪದಾರ್ಥವನ್ನು 
ಕೂಡಿಸಿದ ಹಾಗಾಗುತ್ತದೆ. ಇದರಿಂದ ಹೆಪ್ಪುಗಟ್ಟುವಿಕೆಯು ಶೀಘ್ರ 
ವಾಗುತ್ತದೆ. ಶಸ್ತ್ರಕ್ರಿಯೆಯಲ್ಲಿ ಇದರ ಉಪಯೋಗವನ್ನು ಹೊಂದ 

' ಬಹುದು. 


ದೇಹದ ರಕ್ತಸರಿಮಾಣ. 


ದೇಹದಲ್ಲಿ ರಕ್ತದ ಪರಿಮಾಣವನ್ನು ಅಳೆಯುವ ಪ್ರೆಯೋಗಗಳು ಕೆಲವಿವೆ. 
ಅಂಥ ಒಂದು ರೀತಿಯೆಂದರೆ, ಪ್ರಾಣಿಯನ್ನು ಸಾಯುವವರೆಗೆ ರಕ್ತಸ್ರಾವ ಮಾಡಿಸಿ 
ಅದನ್ನು ಅಳೆದು, ಅನಂತರ ಅದರ ರಕ್ತನಾಳಗಳನ್ನು ಒಂದು ದ್ರವದಿಂದ ತೊಳೆದು, 
ಅಳತೆ ಮಾಡಿದ ರಕ್ತವನ್ನು ರಕ್ತನಾಳಗಳನ್ನು ತೊಳೆದು ಅದರಿಂದ ಬಂದ ರಕ್ತಕ್ಕೆ 
ಕೂಡಿಸಿ ದೇಹದ ಒಟ್ಟು ರಕ್ತಪರಿಮಾಣವನ್ನು ತಿಳಿಯುವುದು. 


ಇನ್ನೊಂದು ರೀತಿಯೆಂದರೆ, ದೇಹದ ರಕ್ತದ್ರವಕ್ಕೆ ರಂಗಿನ ಪದಾರ್ಥವನ್ನು 
ಸೇರಿಸಿ, ಅದು ಎಷ್ಟರ ಮಟ್ಟಿಗೆ ತೆಳುವಾಯಿತೆಂಬುದನ್ನು ನಿಶ್ಚಯಿಸಿ ರಕ್ತದ್ರವದ ಪರಿ 
ಮಾಣ ಕಂಡುಹಿಡಿಯುವುದು. ರಕ್ತಕಣಗಳಿಗ್ಳೂ ರಕ್ತದ್ರವಕ್ಕೊ ಇರುವ ಅಂತರವನ್ನು 
“ಹೆಮೊಟೋಕ್ಟಿಟ್‌' ಮೂಲಕ ತಿಳಿದು ಇಡೀ ರಕ್ತದ ಪರಿಮಾಣವನ್ನು ನಿಶ್ಚಯಿಸ 
ಬಹುದು. ಹಾಗೆಯೇ ಕೆಂಪುಕಣಗಳನ್ನು ಸಮಸ್ಕಾನೀಯ ಗುರುತು ವಿಧಾನದಿಂದ 
ಗೊತು,ಮಾಡಿ ದೇಹದ ರಕ್ತಕ್ಕೆ ಸೇರಿಸಿ ಅವು ಎಷ್ಟರ ಮಟ್ಟಿಗೆ ತೆಳುವಾಗುವೆವು 
ಎಂಬುನನ್ನು ಗುರುತಿಸಿ ರಕ್ತಕಣಗಳ ಪರಿಮಾಣವನ್ನು ತಿಳಿಯಬಹುದು. "ಹೆಮೋಟೆ 
ಕ್ರಿಟ್‌” ಪರಿಮಾಣವನ್ನು ಅಳೆದ್ಕು ಅದರ ಮೇಲಿಂದ ಇಡೀ ರಕ್ತದ ಮೊತ್ತವನ್ನು 


ತಿಳಿಯ ಬಹುದಂ. ಲೆ | 


ನಕ್ತ ಸ್ರವದ ಪರಿಮಾಣ « 100 
ಕ್ಷೆದ್ದೆವದ್ದಾಯೆಶಕಡಾ್‌ 
"ಹಮೋಟಿಕ್ಟಿಟ್‌ \ 


| 


48 ಸಾಕುಪ್ರಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ 


ಮೇಲಿನ ಪ್ರೆಯೋಗಗಳು ರಕ್ತದ ಪರಿಮಾಣವು ದೇಹದ ಭಾರಕ್ಕೆ ನೂರಕ್ಕೆ ಇಂತಿಷ್ಟು 
ಅಂಶವೆಂದು ತಿಳಿಸುತ್ತವೆ. ಮುಂದಿನ ಕೋಷ್ಟೆಕದಲ್ಲಿ ಕೆಲವು ಷ್ರಾಣಿಗಳ ದೇಹದ 
ಭಾರಕ್ಕನುಗುಣವಾಗಿ ರಕ್ತದ ಪರಿಮಾಣ ಕೊಟ್ಟಿದೆ, 


ಕೋಷ್ಟ ಕ.8 


ಕೆಲವು ಸ್ಪಾಣಿಗಳ ದೇಹದ ಭಾರಕ್ಕನುಗುಣವಾದ 








ರಕ್ತದ ಪರಿಮಾಣ : 
| ದೇಹ ಭಾರಕ್ಕನುಗುಣವಾದ ರಕ್ತ 
ಅ.ನಂ, | ಪ್ರಾಣಿ ಪರಿಮಾಣ 4 
1 | ಕುದುರೆ 9.7 
2 ದನ 7.7 
3 ಕುರಿ 8.0 





ಈಗೀಗ "ಟಿ.1824) ಎಂಬ ಬಣ್ಣವನ್ನು ರಕ್ತದ್ರವದ ಪರಿಮಾಣವನ್ನು ಕಂಡು 
ಹಿಡಿಯುವ ಪ್ರಯೋಗಕ್ಕೆ ಉಪಯೋಗಿಸುತ್ತಿದ್ದಾರೆ. 


ನಾಯಿಗಳಲ್ಲಿ ದೇಹದ ಭಾರದ ಶೇಕಡ 2 ಭಾಗ ಅಥವಾ ಒಟ್ಟು ರಕ್ತದ ಶೇಕಡ 
05 ಭಾಗ ರಕ್ತವು ನಷ್ಟವಾದರೆ ಶರೀರ ಕ್ರಿಯೆಯ ಮೇಲೆ ಯಾವ ಪರಿಣಾಮವೂ 


ರಕ್ತ ಹಾಗೂ ರಕ್ತಕಣಗಳು 49 


ಆಗುವುದಿಲ್ಲ. ಆದರೆ ಶೇಕಡೆ 45 ರಿಂದ 65 ಭಾಗದವರೆಗೆ ರಕ್ತವು ಸೋರಿ ನಷ್ಟವಾದರೆ 
ಅವು ಸಾಯುತ್ತವೆ. 


ರಕ್ತದ್ರವದ ಪ್ರಮಾಣವನ್ನು ಹಿಗ್ಗಿಸುವ ಅಥವಾ ಹೆಚ್ಚಿಸುವ ಯತ್ನವನ್ನೂ 
ಕೆಲವು ಸಲ ಮಾಡಬೇಕಾಗುತ್ತದೆ, ಚಲನೆಯಲ್ಲಿರುವ ರಕ್ತವೂ ಒಂದೇ ಸಮನೆ ರಕ್ತ 
ಸ್ರಾವದಿಂದಲೋ ಅಥವಾ ಇನ್ನಿತರ ಕಾರಣದಿಂದಲೋ ಕಡಿಮೆಯಾದಲ್ಲಿ ಇಡೀ ರಕ್ತ 
ವನ್ನು ದೇಹಕ್ಕೆ ಸೇರಿಸುವುದು ಒಳ್ಳೆ ಯದು. ಆದರೆ ರಕ್ತವು ತಕ್ಷಣ ಸಿಕ್ಕದಿದ್ದಲ್ಲಿ ರಕ್ತದ 
ಬದಲಿಗೆ ಕೆಲವು ಬೇರೆ ದೃವಗಳನ್ನೂ ಉಪಯೋಗಿಸುತ್ತಾರೆ. ಶೇಕಡ 0.9 ಪ್ರಮಾಣದ 
"ಸೋಡಿಯಂ ಕ್ಲೋರೈಡ್‌' ರಕ್ತದ ಅಭಿಸರಣ ಒತ್ತಡಕ್ಕೆ ಸರಿಯಾಗಿರುವುದರಿಂದ 
ಅದನ್ನು ಪ್ರಯೋಗಿಸಬಹುದು. "ಅಕೇಸಿಯಾ? “ಪೆಕ್ಟಿನ್‌” "ಡೆಕ್ಸ್‌ಟ್ರನ್‌' ಇವು 
ಗಳನ್ನು ಶೇಕಡ 0.9 ಪ್ರಮಾಣದ "ಸೋಡಿಯಂ ಕ್ಲೋರೈಡ್‌'ನೊಂದಿಗೆ ಪ್ರಯೋಗ 
ಮಾಡಿದರೆ ಇನ್ನೂ ಉಪಯುಕ್ತವಾಗುತ್ತದೆ. ತೆಂಗಿನ ತಿಳಿನೀರನ್ನು ಏನೂ ಬದಲಾಯಿ 
ಸದೆ ಉಪಯೋಗಮಾಡಬಹುದು. ಇದರ ಅಭಿಸರಣ ಒತ್ತಡ, ಲವಣಗಳ ಅಂಶ, 
ರಕ್ತದ್ರವದಂತೆಯೇ ಇರುವುದರಿಂದ ಕೂಡಲೇ ಪ್ರೆಯೋಗಿಸಿದ್ದೇ ಆದರೆ ಉಪಯುಕ್ತ 
ವಾಗುತ್ತದೆ. ಈ ತಿಳಿನೀರನ್ನು ಕಾಯಿಯಿಂದ ನೇರವಾಗಿ 'ಸಿರಿಂಜ್‌'ನಿಂದ ಹೀರಿ 
ನಾಯಿಗಳಿಗೂ, ದನಗಳಿಗೂ ಕೊಟ್ಟು ಮಾಡಿದ ಪ್ರಯೋಗಗಳ ದೃಷ್ಟಾಂತ ಹಲ 
ವಾರಿವೆ. 


ರಕ್ತಗುಂಪುಗಳು 


ಕೆಂಪು ಕಣಗಳಿಗೆ ಸ್ವಲ್ಪ ಮಟ್ಟಿಗೆ ಅಂಟಿಕೊಳ್ಳುವ ಲಕ್ಷಣ ಇದ್ದರೂ, ಬೇರೆ 
ಹೊಂದಾಣಿಕೆಯಾಗದ ರಕ್ತ ಅಥವ ರಕ್ತದ್ರವವನ್ನು ಸೇರಿಸಿದರೆ ಈ ಅಂಟಿಕೊಳ್ಳುವ 
ಕ್ಷಣ ವಿಪರೀತವಾಗಿ ಪರಿಣಮಿಸಿ ಕಣಗಳು ಒಂದನ್ನೊಂದು ದೃಢವಾಗಿ ಅಂಟಿಕೊಂಡು 
ಏರಣವನ್ನು ತಂದೊಡ್ಡುತ್ತದೆ. ಬೇರೆಯವರ ರಕ್ತಗಳೆಲ್ಲ ಹೆಚ್ಚಾಗಿ ರಕ್ತ ಸ್ವೀಕರಿಸುವ 
ಹಕ್ಕೆ ಹೊಂದಿಕೆಯಾಗುವುದಿಲ್ಲ. ಮತ್ತು ಅವುಗಳಲ್ಲಿ ಆಯ್ಕೆಮಾಡಬೇಕಾಗುತ್ತದೆ. 
ಸೊಂದಾಣಿಕೆಗನುಗುಣವಾಗಿ ಮನುಷ್ಯನ ರಕ್ತವನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸು 
ಸಾರೆ. ಸ್ವೀಕರಿಸುವವನ ಮತ್ತು ದಾನ ಮಾಡುವವನ ಕೆಂಪು ಕಣಗಳಿಗೂ ರಕ್ತ 
ಶವಕ್ಕೂ ಸಂಬಂಧಪಟ್ಟ ಅಂಶವಿದು. ರಕ್ತಕಣಗಳಲ್ಲಿ. ಸಂಶ್ಲೇಷಜನ್ಯ ಮತ್ತು ರಕ್ತ 
ಶವದಲ್ಲಿ ಸಂಶ್ಲೇಷಿತಗಳು ಇದ್ದು ಒಂದಕ್ಕೊಂದು ಸರಿಹೋದರೆ ಅಂಟಿಕೊಳ್ಳುವ 
ಕ್ರಿಯು ಹೆಚ್ಚಾಗುವುದು. 


"ಎ? «ಬಿ? 4ಓ ಗುಂಪುಗಳು : ಎರಡು ಮುಖ್ಯ ಕೆಂಪುಕಣಗಳೊಳಗಿನ 
ಂಶ್ಲೇಷಜನ್ಯಗಳೆಂದರೆ "ಎ' ಮತ್ತು "ಬಿ', ಇನ್ನು ರಕ್ತದ್ರವದೊಳಗಿನ ಸಂಶ್ಲೇಷಿತ 


30 ಸುಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ಗಳಾದ "ಅಲ್ಲ? (ಜ) ಮತ್ತು ಬೀಟ” (6) : ಕೆಲವರಲ್ಲಿ 4ಎ', ಕೆಲವರಲ್ಲಿ 4ಬಿ' ಅಥವಾ 
ಎರಡೂ ಸೇರಿ ಕೆಲವರಲ್ಲಿ "ಎಬಿ' ಮತ್ತು ಇನ್ನೂ ಕೆಲವರಲ್ಲಿ ಎರಡೂ ಇಲ್ಲದಿರುವಾಗ 
"೬೨ ಎಂದೂ ಕರೆಯಲ್ಪಡುತ್ತವೆ. ಹೀಗೆ ಜನರನ್ನು ರಕ್ತ ಗುಂಪುಗಳಿಂದ "ವ್‌, ಬಿ”, 
"ಎಬಿ? ಮತ್ತು %ಓ' ಎಂದು ನಾಲ್ಕು ಭಾಗಗಳಾಗಿ ವಿಂಗಡನೆ ಮಾಡಿದ್ದಾರೆ. ಕೆಳಗೆ 
ಕಾಣಿಸಿದ ಪಟ್ಟಿಯು ರಕ್ತಕಣಗಳ ಗುಂಪುಗಳನ್ನೂ ಅವುಗಳು ಯಾವ ತೆರನಾದ ರಕ್ತ 
ದ್ರವದ ಗುಂಪುಗಳಲ್ಲಿ ಅಂಟಿಕೊಳ್ಳುವ ಪ್ರಸಂಗಗಳಿರುತ್ತದೆಂಬುದನ್ನು ವಿವರಿಸುತ್ತದೆ, 


ಕೋಷ್ಟ ಕಂ 


ರಕ್ತಗುಂಪುಗಳು ಹಾಗೂ ಅಂಟಿಕೊಳ್ಳುವ ಪ್ರಸಂಗ : 


ರಕ್ತದ್ರವ ಸೇರಿಸಿದೊಡನೆ ಅಂಟಿ 















































| ಕಣ ರಕ್ತ 

ಸತ್ರ ಗಳ ದ್ರವದ ಕೊಳ್ಳು ವಪ ಸಂಗ | 
೦೬೨ ಸಂಶ್ಲೇಷ | ಸಂಶೆ ಟ್ಟ? ೨ ; ಇ ಐಬಿ 
ಗಳು (ಸಂಶ pa ಟ್‌ ("ವ್‌ | "ಬಿ ಸಂಶ್ಲೇಷಿ 
ಜನ್ಯ | ಹಿತ "ಅಲ್ಪ 4 "ಬೀಟ "ಬೀಟ “ಆಲ್ಬ?” pi 

೬ | ಇಲ್ಲ "ಅಲ್ಪ: 4ಬೀಟ' — ಡಾ |ಎಇ | ಜ್‌ 
"ಎ ಎ” "ಬೀಟ? ಹ ಜಾ + ಬಾ 
ಬ್ರ ಬ್ರ» “ಆಲ್ಫ' + + | ದಡ ೨. 
sk ಇ Ne ಧ್‌ 














"ಓ' ಗುಂಪಿನವರ ರಕ್ತದಲ್ಲಿ ಸಂಶ್ಲೇಷಜನ್ಯ ಇಲ್ಲದಿರುವುದರಿಂದ ಆ ರಕ್ತವನ್ನು 
ಯಾರಿಗೂ ದಾನಮಾಡಬಹುದು. ಈ ಕಾರಣದಿಂದ ಅಂಥವರನ್ನು ಸಾರ್ವತ್ರಿಕ ರಕ್ತ 
ದಾನಿಗಳೆಂದೂ ಹಾಗೆಯೇ "ಎಬಿ? ಗುಂಪಿನವರ ರಕ್ತದಲ್ಲಿ ಸಂಶ್ಲೇಷಿತ ಇಲ್ಲದಿರುವುದ 
ರಿಂದ ಅವರಿಗೆ ಯಾವ ಸುಂಪಿನ ರಕ್ತವನ್ನೂ ಕೊಡಬಹುದಾದ್ವರಿಂದ ಅಂಥವರನ್ನು 
ಸಾರ್ವತ್ರಿಕ ರಕ್ತಸ್ಟೀಕಾರಿಗಳೆಂದೂ ಕರೆಯಬಹುದು. 


ರಕ್ತ ಹಾಗೂ ರಕ್ತಕಣಗಳು 51 


ಮೇಲಿನ ಮುಖ್ಯ ಗುಂಪುಗಳಲ್ಲದೆ ಮತ್ತೊಂದಂ ತೆರನಾದ ಗುಂಪನ್ನೂ ಕೆಂಡು 
ಹಿಡಿದಿದ್ದಾರೆ. ಇದಕ್ಕೆ "ಎಂ.ಎನ್‌.ಎಸ್‌? (MNS) ವ್ಯವಸ್ಥೆ ಎನ್ನುತ್ತಾರೆ, ಇವಲ್ಲದೆ 
ಇನ್ನೊಂದು ತೆರನಾದ ವ್ಯವಸ್ಥೆಯಲ್ಲಿ "ಆರ್‌.ಹೆಚ್‌.2 (Rh) ಗುಂಪೊಂದನ್ನೂ ಕಂಡುಹಿಡಿ 
ದಿದ್ಧಾರೆ. ಇವೆಲ್ಲವೂ ಮನುಷ್ಯನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ಆದರೆ 
ನಮ್ಮ ಸಾಕುಪ್ರಾಣಿಗಳಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಮೇಲೆ 
ಹೇಳಿದ ಗುಂಪುಗಳಲ್ಲದೆ ಪ್ರಾಣಿಗಳಲ್ಲಿ ಇನ್ನೂ ಹಲವಾರು ಗುಂಪುಗಳಿವೆ. ಅವೆಲ್ಲವೂ 
ರಕ್ತದಾನ ಮಾಡುವುದರಲ್ಲಿ ಅಷ್ಟೊಂದು ಅಪಾಯಕರವೇನೂ ಇಲ್ಲ. 


ಅಧ್ಯಾಯ ೨ 
ದೇಹದ ದ್ರವಗಳು 


ರಕ್ತನಾಳಗಳಲ್ಲಿರುವ ರಕ್ತದ ವಿಷಯ ಚರ್ಚಿಸಿಯಾಯ್ತು. ಇನ್ನುಳಿದ ದೇಹದ 
ದ್ರವಗಳೆಂದರೆ «ಲಿಂಫ್‌, ಮೆದುಳು ಬೆನ್ನೆಲುಬುಗಳ ಮಧ್ಯದ ದ್ರವ, ಉತಕಾಂತರ 
` ದ್ರವ ಮತ್ತು ದೇಹದ ಕೋಶಿಕಾಂತರ ದ್ರವಗಳು. «ಲಿಂಫ್‌? ಮತ್ತು ಉತಕಾಂತರಗಳ 
ದ್ರವಗಳಿಗೆ ಒಟ್ಟಾಗಿ 4ಇಂಟರ್‌ಸ್ಟಿಷಿಯಲ್‌ ದ್ರವವೆಂದೂ, ದೇಹದ ಅಸಂಖ್ಯಾತ 
ಕೋಶಿಕಾಂತರಗಳ "ದ್ದ ವಕ್ಕೆ "ಇಂಟ್ರ ಸೆಲ್ಯುಲರ್‌? ದ್ರವವೆಂದೂ ಕರೆಯುತ್ತಾರೆ. 


ಕ 


ಕೋಷ್ಟಕ-10 


ದೇಹದಲ್ಲಿ ವಿವಿಧ ದ್ರನಗಳ ಸರಾಸರಿ ಪ್ರಮಾಣ : 


ದ್ರವಗಳು 


ಕೋಶಿಕಾಂತರ ದ್ರವ 








ಉತಕಾಂತರ ದ್ರವ 





ರಕ್ತನಾಳಗಳೊಳಗಿರುವ 
ದ್ರವ 





ಉಳಿದ ದೇಹದ ಘನ 
ವಸ್ತುಗಳು 





ದೇಹದ ಭ:ರಕ್ಕನುಗುಣವಾಗಿ ಒಟ್ಟು ದ್ರವ 





ದೇಹದ ಕೋಶಿಕಾಂತರ ದ್ರವ ಹಾಗೂ ರಕ್ತನಾಳಗಳೊಳಗಿರುವ ರಕ್ತಗಳ ಬಗೆಗೆ 
ಚರ್ಚಿಸಲಾಗಿದೆ. ಈಗ ಉತಕಾಂತರ ದ್ರವವನ್ನು ಕುರಿತು ಚರ್ಚಿಸೋಣ. 


ಸಾಕುಪ್ರಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ °°. 58, 
ಲಿಂಫ್‌ ಮತ್ತು ಉತಕಾಂತರ ದ್ರವ 


« ಲಿಂಫ್‌ ೨ ಮತ್ತು ಉತಕಗಳ ನಡುವೆ ಇರುವ ದ್ರವವು ಸಾಮಾನ್ಯವಾಗಿ ರಕ್ತ. 
ದ್ರವದ ಲಕ್ಷಣವನ್ನೇ ಹೊಂದಿರುತ್ತದಾದರೂ ಇವುಗಳ ಸಸಾರಜನಕದ ಪರಿಮಾಣವು. 
ರಕ್ತದ್ರವಕ್ಕಿಂತ ಸ್ವಲ್ಪ ಕಡಿಮೆ. ಅಂಗಾಂಗಗಳಿಗೆ ಚಲಿಸುವ ರಕ್ತವು, ರಕ್ತನಾಳ 
ಗಳಲ್ಲಿಯೂ, ಸೂಕ್ಷ್ಮ ರಕ್ತನಾಳಗಳಲ್ಲಿಯೂ ಚೆಲಿಸುತ್ತಿರುತ್ತದೆ. ಇದರ ಪ್ರಯೋಜ 
ನವು ಇತರ ಉತಕಗಳಿಗೂ, ದೇಹದ ಕೋಶಿಕೆಗಳಿಗೂ ದೊರೆಯಬೇಕಾದರೆ ದ್ರವವು 
- ಈ ನಾಳಗಳಿಂದ ಹೊರಗೆ ಪಸರಿಸಿ ಪುನಃ, ರಕ್ತನಾಳಗಳಿಗೆ ಸೇರಬೇಕು. ಹೀಗೆ ರಕ್ತ 
ನಾಳಗಳಿಂದ ಹೊರಗೆ ಪಸರಿಸಿದ ದ್ರವಕ್ಕೆ ಉತಕಾಂಶರದ್ರವವೆನ್ನುತ್ತಾರೆ. ಉತಕ 
ಗಳಿಗೆ ಬೇಕಾದ ಆಮ್ಲಜನಕ, ಆಹಾರ ಮತ್ತು ಲವಣದ ವಸ್ತುಗಳನ್ನೂ ಉತಕಾಂತರ 
ದ್ರವವು ಒದಗಿಸಿಕೊಡುತ್ತದೆ.  ಉತಕಗಳಲ್ಲುಂಡಾದ ಕಶ್ಮಲಗಳನ್ನೂ, ಹಾಗೂ 
ವಿಸರ್ಜನೆ ಪದಾರ್ಥಗಳನ್ನೂ ಪುನಃ ಇದು ರಕ್ತಕ್ಕೆ ಸಾಗಿಸಿಬಿಡುತ್ತದೆ, ಈ ತೆರನಾದ 
ವೃವಸ್ಥೆಯಲ್ಲಿ ಸ್ವಲ್ಪ ಅಂಶವು * ಲಿಂಫ್‌ ನಾಳಗಳ ಮೂಲಕವೂ ಇನ್ನಷ್ಟು ನೇರವಾಗಿ 
ಸೂಕ್ಷ್ಮ ರಕ್ತನಾಳಕ್ಕೂ ಸೇರಿಸಲ್ಪಡುತ್ತವೆ. '" ಲಿಂಫ್‌ ನಾಳಗಳು ಅಭಿಧಮನಿಗಳಂತೆ 
ತೆಳುವಾದ ಹೊದಿಕೆ ಹೊಂದಿರುತ್ತವೆ. ಕೊನೆಯಲ್ಲಿ ಎಲ್ಲ "ಲಿಂಫ್‌ ನಾಳಗಳೂ 
. ಓಟ್ಟಿಗೆ ಸೇರಿ ' ಢೊರೇಸಿಕ್‌ ೨ ನಾಳದ ಮೂಲಕ ಹೃದಯದ ಮೇಲ್ಭಾಗಕ್ಕೆ ಹಿಂತಿರುಗು- 
ತ್ತವೆ. 


" ಲಿಂಫ್‌ ಕಾಯಿಗಳು; “ಲಿಂಫ್‌? ದ್ರವವು ನಾಳಗಳಲ್ಲಿ ಚಲಿಸುವಾಗ 
ಕಡೆಯ ಪಕ್ಷಕ್ಕೆ ಒಂದು " ಲಿಂಫ್‌? ಕಾಯಿಯ ಮುಖಾಂತರವಾದರೂ ಮುಂದೆ 
ಹೋಗಬೇಕಾಗುವುದು, ಆಗ ಅದರಲ್ಲಿ" ಉತ್ಪಾದನೆಯಾದ « ಲಿಂಫೋ ಸೈಟ್ಸ್‌» 
ಕೋಶಿಕೆಗಳು * ಲಿಂಫ್‌” ದ್ರವವನ್ನು ಸೇರುತ್ತಿವೆ. "ಲಿಂಫ್‌ * ಕಾಯಿಗಳು ದೇಹಕ್ಕೆ 
ಬೇಕಾದ " ಲಿಂಫೋ ಸೈಟ್ಸ್‌” ನ್ನು ಸೇರಿನುವುದಲ್ಲದ್ಕೆ ದೇಹದಲ್ಲಿ ಸೇರಿಕೊಂಡ 
ಹೊರಗಿನ ಜೀವಾಣುಗಳನ್ನು ಎದುರಿಸಿ ತಮ್ಮ " ರೆಟಿಕ್ಕುಲೊ ಎಂಡೋತೀಲಿಯಲ್‌ * 
ಕೋಶಿಕೆಗಳ ಮುಖಾಂತರ ಆ ಪರಜೀವಾಣುಗಳನ್ನು ನಾಶಮಾಡುತ್ತವೆ. "ಲಿಂಫ್‌ 
ಕಾಯಿಗಳ ಈ ಎರಡು ಮುಖ್ಯ ಕಾರ್ಯಗಳು “ದೇಹಕ್ಕೆ ತುಂಬಾ ಪ್ರಯೋಜನಕಾರಿ” ' 
ಯಾಗಿವೆ. ಕೆಲವು ತೆರನಾದ ಪಕ್ಷಿಗಳಲ್ಲಿ ಮತ್ತು 'ಪಾರಿವಾಳಗಳಲ್ಲಿ ಲಿಂಫ್‌ * ಕಾಯಿ 
ಗಳು ಇರುವುದಿಲ್ಲ. ಆದರೆ ಅವುಗಳ ಕಾರ್ಯಗಳನ್ನು ಎಲುಬಿನ ತಿರುಳಲ್ಲಿರುವ 
“ರೆಟಿಕ್ಕೂಲೊ ಎಂಡೋತೀಲಿಯಲ್‌' ಕೋಶಿಕೆಗಳು. ನೆರವೇರಿಸುತ್ತವೆ. 


"ಲಿಂಫ್‌? ಉತ್ಪಾದನೆ': “ಲಿಂಫ್‌*ದ ಉತ್ಪಾದನೆಗೆ ನೀರಿನ ಅಭಿಸರಣ ಮತ್ತು 
ವಿಸರಣ ಒತ್ತಡಗಳೂ, ಅಲ್ಲದೆ ಇತರ ಪ್ರಾಕ್ಸ ತಿಕ ವ್ಯವಸ್ಥೆಗಳೂ ಸೇರಿ ನೆರವಾಗುತ್ತವೆ, 
ಇದಲ್ಲದೆ ಕೆಲವರು, ಸೂಕ್ಷ್ಮ ರಕ್ತನಾಳಗಳಿಂದ ಮತ್ತು ಇತರ ಉತಕಗಳಿಂದ ಓಸರಿಸುವ 


\ 


54 ದೇಹದ ದ್ರವಗಳು 


ಅನುಕೂಲತೆಗಳೂ ಇರುತ್ತವೆ ಎಂದಂ ಅಭಿಪ್ರಾಯಪಟ್ಟ ದ್ದಾರೆ. ಸೂಕ್ಷ್ಮ ರಕ್ತನಾಳ 
ಗಳಲ್ಲಿರುವ ಒತ್ತಡವು ತುಂಬಾ ಪ್ರಬಲವಾದ ಘಟಕವೆಂದು ತಿಳಿಯಲಾಗಿದೆ. ಈ ಕೆಳಗೆ 
ನಮೂದಿಸಿದ ನಕ್ಷೆಯಲ್ಲಿ ವಿವಿಧ ಒತ್ತಡಗಳಂ ಹಾಗೂ ಅವುಗಳ ಚಲನಶಕ್ತಿ ಮತ್ತು 
“ಲಿಂಪ್‌' ತಯಾರಿಕೆ ಹಾಗ್ಡೂಅದು ಪುನಃ ರಕ್ತದಲ್ಲಿ ಹೀರಿಕೊಳ್ಳು ವಿಕೆಗಳ ಕಾರಣ 
ಗಳನ್ನೂ'ವಿವರಿಸಲಾಗಿದೆ. 






೧ಪಾವರದರ್ಧಪದದದದವದಾರಾರಾರ್ಣ್ಟ7ಗ2ರ NTE ITT 







ಹೋಮವ ಒತ್ತಡ....44-೨೦-೬ಪೆ. ಎಂ ಹೋಸುವ ಒತ್ತಡ 19-ತ೪-ಟಿಸೈಮಿ 
ಅಭನಕರಲ ಒತತ ಶಿ ಸೆ.ಮಿ ಅಭಸಪರಣ ಒತ್ತಡ «೨6 ಸೆ.ಮಿ 
ನೀಂವ ಒತ್ತಡ. 2% ಸೆಮಿ ಪೀರಿವ ಒತ್ತಡ *17 ಸೆಮಿ 


[12್ಠದಾಸಾದಾಮಾಪಾಾಪಾಷಾಾಹಾದದದಾದಾಹಾದಾದಾದಾದಾಸರಾಕಾಧಾದಾತಾಪದಾಕಪದಾದಾರಾಸರಾದಾದಾದಾದಾದಾದಾದಾದದಾಾಾವಾಮದದಾಡದಡಾದಾಷ 


ಹೂಷ್ಮರಕ್ತವಾಕೆಗಳ ಅಷಧಥಮಖಿ ಹೂಕ್ಮೆರ ಗೆ ಮಖ 
ದಂ ಕ 
uw 
ಆತೆ: 7. ಠತ್ರೇ ಹಾಗೂ ಉತಶಾಂತರ ಹ್ರವಗಳ್ಳ ಆಡುವೆ ತಲಸುವ ಶಕ್ತಿ ಮೆತ್ತು ಅನರ ಪರಿಚಾಮು 


ಮೇಲೆ ತೋರಿಸಿದ ನಕ್ಷೆಯ ಪ್ರಕಾರ ಅಪಧಮನಿ ಕಡೆಯಲ್ಲಿ ಸೂಕ್ಷ್ಮ ರಕ್ತನಾಳ 
ಗಳಲ್ಲಿ ರಕ್ತದ ಒತ್ತಡವು 44 ಸೆಂ. ಮಾ, ಇರಂತ್ತದೆ. ಈ ಒತ್ತಡದ ಶಕ್ತಿಯಿಂದಾಗಿ. 
ದ್ರವವು ರಕ್ತನಾಳಗಳಿಂದ ಹೊರಗೆ ಪೆಸರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದಕ್ಕೆ 
ಪ್ರತಿಕೂಲವಾಗಿ 36 ಸೆ. ಮಾ. ಅಭಿಸರಣ ಒತ್ತಡದಿಂದಾಗಿ ದ್ರವ, ಹೊರಗಿನಿಂದ 
ರಕ್ತನಾಳದೊಳಗೆ ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತವೆ. ಹೀಗಿರುವ ಎರಡು 
ಶಕ್ತಿಗಳ ತಾರತಮ್ಯದ ಫಲವಾಗಿ ರಕ್ತವು (4-386 =8ಸೆ ಮೀ) 8 ಸೆ.ಮೀ. 
ಶಕ್ತಿಯಿಂದ ಹೊರಗೆ ಪಸರಿಸುವ ಅನುಕೂಲವುಳ್ಳದ್ದಾಗುತ್ತದೆ. ಹೀಗೆ “ಲಿಂಫ್‌” 
ದ್ರವವು ಉತ್ಪಾದನೆಯಾಗುತ್ತದೆ. ಅಭಿದಮನಿ ಸೂಕ್ಷ್ಮ ರಕ್ತನಾಳಗಳನ್ನು ಪರೀಕ್ಷಿಸಿ 
ದಲ್ಲಿ ಈ ಶಕ್ತಿಗಳು ಬೇರೆ ತೆರನಾಗಿದ್ದುದಂ ಕಂಡುಬರುತ್ತದೆ, ಅಲ್ಲಿ ನೀರಿನ. ಒತ್ತಡವು. ' 
ತುಂಬಾ ಕಡಿಮೆಯಾಗಿದ್ದು 17 ಸೆ, ಮೀ. ಇರುತ್ತದೆ, ಆದರೆ ಅಭಿಸರಣ ಒತ್ತಡವು 
' 36 ಸೆ. ಮೀ. ಇದ್ದು, ಇವುಗಳ ಪರಿಣಾಮವಾಗಿ ಆಗ (36-17-19 ಸೆ. ಮೀ.) 
19 ಸೆ. ಮೀ. ಶಕ್ತಿಯಿಂದ "ಲಿಂಫ್‌' ದ್ರವವು ಹಿಂದೆ ರಕ್ತನಾಳವನ್ನು ಸೇರುತ್ತದೆ, 

“ಲಿಂಫ್‌' ಉತ್ಪಾದನೆಗೆ ಈ ಕೆಳಗಿನ ಘಟಕಗಳು ಸಹಾಯವಾಗುತ್ತವೆ. 

1) ಸೂಕ್ಷ್ಮ ರಕ್ತನಾಳಗಳ ಹೆಚ್ಚಿನ ರಕ್ತದ ಒತ್ತಡ. | 

2) ರಕ್ತದ್ರವದ ಅಭಿಸರಣ ಒತ್ತಡದ ಕೆಳಮುಖ. 


3) ಉತಕಾಂತರ ದ್ರವದ ಅಭಿಸರಣ ಒತ್ತಡ ಹೆಚ್ಚಾಗುವಿಕೆ. 
4) ಸೂಕ್ಷ್ಮ ರಕ್ತನಾಳಗಳ ವಿತರಣೆಯ ರಂಧ ಗಳ ಹೆಚ್ಚುವಿಕೆ. 


ಸಾಕುಪ್ರಾಣಿಗಳ ಶರೀರ ಕ್ರೀಯಾಶಾಸ್ತ ೨ 5ರ 


"ಲಿಂಫ್‌' ಸಂಚಲನೆ: ಉತಕಾಂತರ ದ್ರವವು ನೇರವಾಗಿ ಸೂಕ್ಷ್ಮ ರಕ್ತನಾಳ 


ಗಳಿಗೆ ಸೇರುವುದಕ್ಕೆ ಅನುಕೂಲವಿಲ್ಲದಿರುವಾಗ, ಅವು "ಲಿಂಫ್‌ ನಾಳಗಳೊಳಗೇ 
ಸಂಚರಿಸುತ್ತಾ ಕಡೆಗೆ ಹೃದಯವನ್ನು ಸೇರಿ ರಕ್ತದೊಡನೆ ಕಲೆತುಕೊಳ್ಳುವುವೆಂದು 
ಹಿಂದೆ ಹೇಳಿದೆ. "ಲಿಂಫ್‌ ನಾಳಗಳೊಳಗೆ ದ್ರವದ ವೇಗವು ಅತಿ ಕಡಿಮೆಯಾಗಿರುತ್ತದೆ: 
ಕೆಳಗಿನ ಕಾರಣಗಳು ಸಂಚಲನಾ ಶಕ್ತಿಗೆ ಸಹಾಯಕವಾಗಿರುತ್ತವೆ. 

1) ಹೃದಯಕ್ಕೆ ಸೇರುವ ಎಡೆಯಲ್ಲಿ «ಲಿಂಫ್‌ ನಾಳಗಳ ಒತ್ತಡವು ತೀರ 
ಕಡಿಮೆಯಿದ್ದು ಇನ್ನಿತರ ಲಿಂಫ್‌? ನಾಳಗಳಿಂದ ಅದು ಅಲ್ಲಿಗೆ ಎಳೆದು 
ಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. 

9) “ಲಿಂಫ್‌? ನಾಳಗಳ ಸುತ್ತುಮುತ್ತಲಿನ ಸ್ನಾಯುಗಳ ಆಕುಂಚೆನದಿಂದ 
«ಲಿಂಫ್‌'ದ ಮೇಲೆ ಒತ್ತಡ ಹೆಚ್ಕಾಗಿ ಅದು ಮುಂದಕ್ಕೆ ಸಾಗಲು ಅನುಕೂಲ 
ವಾಗುತ್ತದೆ. ` 

3) ಈ ನಾಳಗಳೊಳಗಿರುವ ಕವಾಟಗಳ ವ್ಯವಸ್ಥೆಯು “ಲಿಂಫ್‌'ನ್ನು ಮುಂದಕ್ಕೆ 
ಹೋಗಗೊಡುತ್ತದೆಯೇ ವಿನಹ ಹಿಂದಕ್ಕೆ ಬರಲು ಬಿಡುವುದಿಲ್ಲ. '` 


ಮಿದುಳು ಕಶೇರುಕಾ ದ್ರವ 


ಮಿದುಳನ್ನೂ ಕಶೇರುಕವನ್ನೂ ಹೊದಿಕೆಯಂತೆ ಮುಚ್ಚಿಡುವ ಮೂರು ಪರೆ 
ಗಳಿಗೆ "ಮೆನಿಂಜೆಸ್‌' ಎನ್ನುತ್ತಾರೆ, ಎಲ್ಲಕ್ಕಿಂತಲೂ ಹೊರಗಿನ ಗಟ್ಟಿ ಯಾಗಿರುವ ಪರೆಗೆ 
«ಡ್ಯೂರಾಮೇಟರ್‌? ಎಂದೂ, ಮಧ್ಯದಲ್ಲಿರುವ ಪರೆಗೆ «ಆರೆಕ್‌ನೆ ಡ್‌್‌ ಎಂದೂ, ಒಳಗಿದ್ದು 
ವಿಂದಂಳನ್ನೊ ಕಶೇರುಕವನ್ನೂ ಅಪ್ಪಿಕೊಂಡಿರುವ ಹೊದಿಕೆಗೆ «ಪಯೋಮೇಟರ್‌' 
ಎಂದೂ ಕರೆಯುವರು.  "ಅರೆಕ್‌ನೈಡ್‌' ಪರೆಯಿಂದ "ಪಯೊಮೇಟರ್‌'ಗೆ ತೆಳುವಾದ 
ಅಡ್ಡಹಾಕಿರುವ ಕಂಬಗಳಂತಿರುವ ಸಂಪರ್ಕಗಳು ಹಲವಾರು ಇರುತ್ತವೆ. ಇವುಗಳ 
ನಡುವೆ ಇರುವ ದ್ರಪವೇ ಮಿದುಳು-ಕಶೇರುಕ ದ್ರವವು, ಈ ದ್ರವವು ಇವುಗಳ 
ಮಧ್ಯದಲ್ಲಲ್ಲದೆ ಮಿದುಳಿನ ಕುಕ್ಷಿಗಳಲ್ಲಿಯೂ ಕಶೇರುಕದ ನಡುವಿನ ನಾಲೆಯಲ್ಲಿಯೂ 
ಸಂಚರಿಸುತ್ತಿರುತ್ತದೆ. 


ಉತ್ಪಾದನೆ ಮತ್ತು ಗುಣಗಳು; ಈ ದ್ರವವು ರಕ್ತದ್ರವದಿಂದ 
ಉತ್ಪಾದನೆಯಾಗುವುದರಿಂದ ಅದರಲ್ಲಿಲ್ಲದ ಹೊಸ ಪದಾರ್ಥಗಳು ಇದರಲ್ಲಿರುವುದಿಲ್ಲ, 
«ಪೈಬ್ರಿನೋಜನ್‌ ದಂತಹ ದೊಡ್ಡಪ್ರಮಾಣದ ಸಸಾರಜನಕವು ಇದರಲ್ಲಿಲ್ಲ. ರಕ್ತ 
ದ್ರವದಲ್ಲಿರಂವ ಲವಣಗಳೆಲ್ಲವೂ ಇವೆ. ಅಂತೂ ಇತರ ದೇಹ ದ್ರವಗಳಿಗಿಂತ ಸ್ವಲ್ಪ 
ಮಟ್ಟಿಗೆ ಇದರ ಲಕ್ಷಣಗಳು ಬೇರೆಯಾಗಿವೆ. *ಸೋಡಿಯಂ' ಅಂಶವು ಹೆಚ್ಚಾಗಿದ್ದು 
"ಗ್ಲೂಕೋಸ್‌ ಮತ್ತು «ಪೊಟ್ಯಾಸಿಯಂ ಪರಿಮಾಣಗಳು ಕಡಿಮೆಯಾಗಿವೆ. ಈ 


ಕಿರಣಗಳಿಂದ ಮಿದುಳಿನ "ಕೋರೈಡ್‌ ಪ್ಲೆಕ್ಸ್‌ಸ್‌? ಒಂದು ತೆಕೆದಲ್ಲಿ ಮಿದುಳಂ ಕಶೇರುಕ 


56 ದೇಹದ ದ್ರನಗಳು 


ಇ 


ಗಳಲ್ಲಿರುವ "ಕೋರೈಡ್‌ ಪ್ಲೆಕ್ಸ್‌ಸ್‌” ಎಂಬ ರಕ್ತನಾಳಗಳ ಸಮುದಾಯದ ಅಂತರ್ಭಾಗ 
ದಲ್ಲಿ ಸ್ವಲ್ಪ ಮಟ್ಟಿಗೆ ಮಿದುಳಿನ ರಕ್ತನಾಳಗಳ ಹಾಗೂ ನರಕೋಶಿಕೆಗಳ ಸುತ್ತ ಮತ್ತು 
ಮಿದುಳಿನ ಪರೆಗಳ ರಕ್ತನಾಳಗಳಲ್ಲಿ ಉತ್ಪಾದನೆಯಾಗುತ್ತದೆ. ಕೋರೈಡ್‌ ಪ್ಲೆಕ್ಸ್‌ಸ್‌ 
ಎಂಬುದು ಹೂಕೋಸಿನಂತಿರಂವ ರಕ್ತನಾಳಗಳ ಸಮುದಾಯವಾಗಿದ್ದು ಮಿದುಳಿನ 
ಒಳಗಿನ ನಾಲ್ಕು ಕುಕ್ಷಿಗಳಲ್ಲಿ ಹಬ್ಬಿದ್ದು, ಮಿದುಳುಕಶೇರುಕಾ ದ್ರವವನ್ನು ಹೆಚ್ಚಾಗಿ 
ತಯಾರುಮಾಡಿ ಕಳುಹಿಸುತ್ತದೆ. 


ದ್ರವವನ್ನು ಪ್ರಸವಿಸಬಹುದೆಂದೂ ನಂಬಲಾಗಿದೆ. ಹಾಗೆ ಇದಂ ಮಿದುಳಿನ ಕುಕ್ಷಿ 


ಸಂಚಲನೆ ; ಮಿದುಳಿನ ಎರಡಂ ಪಾಶ ರ್ವ ಕುಕ್ಷಿಗಳಲ್ಲಿ ಉಂಟಾದ ಈ ದ್ರವವು 
"ಮೊನೊ' ರಂಧ್ರದ ಮೂಲಕ ಮೂರನೇ ಕುಕ್ಷಿಗೆ ಬಂದು, ಅಲ್ಲುಂಟಾದ ದ್ರವ 
ದೊಟ್ಟೆಗೆ ಸೇರಿ ವಂಂದೆ “ಅಕ್ಷಿಡಕ್ಟ್‌ ಸಿಲ್ಫಿ ಯಸ್‌? ಎಂಬ ಕಾಲುವೆಯ ಮುಖಾಂತರ 
ನಾಲ್ಕನೇ ಕುಕ್ಷಿಯನ್ನು ಸೇರುವುದು. ಅಲ್ಲಿಯೂ ಉಂಟಾದ ದ್ರವದೊಟ್ಟೆಗೆ ಸರಿ 
ಆಮೇಲೆ "ಫೋರಾಮಿನ ಲುಷ್ಕ' ಮತ್ತು “ಫೋರಾಮಿನ ಮೆಗಂಡಿ' ದ್ದಾ ರಗಳ ಮೂಲಕ 
"ಸಿಸ್ಟರ್ನೆ ಮ್ಯಾಗ್ನ' ದೊಡ್ಡ ಕುಕ್ಷಿಯನ್ನು ಸೇರುವುದು. ಇಲ್ಲಿಂದ ಈ ದ್ರವವು "ಅರಕ್‌ 
ನೈಡ್‌' ಪರೆಯ ಕೆಳಗಿನಿಂದ ಮಿದುಳಿಗೆ ಪಸರಿಸುವುದು. ಹಾಗೂ "ಅರಕ್‌ನೈಡ್‌ 
ಗ್ರ್ಯಾನ್ಯುಲೇಷನ್‌”ಗಳ ವಯಖಾಂತರ ದಮನಿ ಚೀಲಗಳನ್ನು ಸೇರುವುದು, ವಿಂದುಳು 
ಕಶೇರುಕಾ ದ್ರವದ ಒತ್ತಡವು ರಕ್ತಕ್ಕಿಂತ ತೀರ ಕಡಿಮೆಯಾಗಿದೆ. ಇದು ನಾಯಿಗಳಲ್ಲಿ 
110 ರಿಂದ 120 ಹಾಗೂ ಚಿಕ್ಕ ದನಗಳಲ್ಲಿ 80 ರಿಂದ 150 ಮಿ.ಮೀ, "ರಿಂಗರ್‌ 
ದ್ರಾವಕದಷ್ಟು ಇರುತ್ತದೆ. 


ಕಾರ್ಯಗಳು ; ಇದು ಮಿದುಳಿಗೂ ಕಶೇರುಕಕ್ಕೂ ಒಂದು ತೆರನಾದ ನೀರಿನ 
ದಿಂಬು. ಮಿದುಳು ಈ ದ್ರವದಲ್ಲಿ ಬಹು ಸಮಯ ತೇಲಾಡುವ ಹಾಗೆ ವ್ಯವಸ್ಥೆ 
ಇರುವುದರಿಂದ ಎಲ್ಲ ತೆರನಾದ ಆಘಾತಗಳಿಂದ ರಕ್ಷಣೆ ಪಡೆಯಲು ಸಾಧ್ಯವಾಗುವುದು. 


ರಕ್ತಕ್ಕೂ ಮಿದುಳಿಗೂ ನಡುವೆ ಇರುವ ಆತಂಕ 


" ಪೌಲ್‌ ಅರ್ಲಿಕ್‌' 1895 ರಲ್ಲಿ ಮಾಡಿದ ಪ್ರಯೋಗಗಳ ಪ್ರಕಾರ, ಕೆಲವು 
ತರದ ಬಣ್ಣಗಳನ್ನು ದೇಹಕ್ಕೆ ಸೇರಿಸಿದರೆ ಅವು ಮಿದುಳೊಂದನ್ನು ಬಿಟ್ಟು ದೇಹದ 
ಎಲ್ಲ ಉತಕಗಳನ್ನೂ, ದೇಹದ ದ್ರವಗಳನ್ನೂ ಆಯಾಯ ಬಣ್ಣಕ್ಕೆ ಒಳಪಡಿಸುವುದರಿ 
ಕಂಡುಬಂದಿದೆ. ಇದಲ್ಲದೆ ಕೆಲವು ಪದಾರ್ಥಗಳನ್ನು “ಇಂಜೆಕ್ಷನ್‌' ಮೂಲಕ ನೇರವಾಗಿ 
ರಕ್ತಕ್ಕೆ ಸೇರಿಸುವುದರ ಬದಲು ಮಿದುಳಿನ ದ್ರವಕ್ಕೆ ಸೇರಿಸಿದರೆ, ವಿಂದುಳಿನಲ್ಲಿ ಬೇಗನೆ 
ಪರಿಣಾಮ ಕಂಡುಬರುವುದು, ಇದರಿಂದ ವಿದಿತವಾಗುವುದೇನೆಂದರೈ, ರಕ್ತಕ್ಕೂ, 
ಮಿದುಳಿಗೂ ನಡುವೆ ಒಂದು ತೆರನಾದ ಕಾರ್ಯ ತಡೆ ಇದ್ದು ಅದರಿಂದ ರಕ್ತ ಹಾಗೂ 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 57 


ಮಿದುಳಿನ ನಡುವೆ ನಡೆಯುವ ವಿನಿಮಯ ಸಾಗಾಟಕ್ಕೆ ಆತಂಕ ಏರ್ಪಡುತ್ತದೆ. 
ಅಂದರೆ ರಕ್ತದಿಂದ ಮಿದುಳಿಗೆ ಸರಿಯಾದ ಸಾಗಾಟ ನಡೆಯಂವುದಿಲ್ಲ. ಇದರಿಂದ 
ಮಿದುಳಿನ ಪೌಷ್ಟಿಕ ಆಹಾರಗಳ ಸರಬರಾಜಿನಲ್ಲೂ ಅದಕ್ಕೆ ಕೊಡುವ ಔಷಧಿಗಳ 
ಉಪಯೋಗದಲ್ಲೂ, ರೋಗರುಜೆ ಕ್ರಿಮಿಗಳ ಸಂಚಾರದಲ್ಲೂ ಹೆಚ್ಚು ಕಡಿಮೆಯಾಗ: 


ಬಹುದು. ಈ ತೆರನಾದ ಕಾರ್ಯತಡೆಗಳಿಗೆ ರಕ್ತ ಮಿದುಳುಗಳ ನಡುವಣ ಆತಂಕವೆಂದು 
ಹೇಳಬಹುದು. 


ಆಮ್ಲ ಲಕ್ಷಣದ "ಅನಿಲೀನ್‌” ಬಣ್ಣಗಳು ಮಿದುಳನ್ನು ಸೇರುವುದಿಲ್ಲ; ಅದೇ 
ಪ್ರತ್ಕಾಮ್ಲ, “ಅನಿಲೀನ್‌' ಬಣ್ಣಗಳು ಕೂಡಲೇ ಸೇರುತ್ತವೆ. "ಫ್ರೀಡ್‌ಮೆನ್‌' 
1942 ರಲ್ಲಿ ಇದರ ಕಾರಣವನ್ನು ವಿವರಿಸಿದ್ದಾನೆ. ಆಮ್ಲ ಲಕ್ಷಣದ "ಅನಿಲೀನ್‌' 
ಬಣ್ಣಗಳು ಖಂಣ ವಿದ್ಯುದಂಕವನ್ನು ಹೊಂದಿರುವುದರಿಂದ, ರೆಕ್ತವೂ ಮಿದುಳೂ ಒಟ್ಟಿಗೆ 
ಸೇರುವಲ್ಲಿಯ ಆತಂಕ ಸ್ಥಳದಲ್ಲಿ ತಡೆ ಹಿಡಿಯಲ್ಪಟ್ಟು ಅಲ್ಲಿಂದ ಹೊರದೂಡಲ್ಪಡುವುವು. 
ಪ್ರತ್ಯಾಮ್ಲ "ಅನಿಲೀನ್‌' ಬಣ್ಣಗಳು ಧನ ವಿದ್ಯುದಂಕವನ್ನು ಹೊಂದಿರುವುದರಿಂದ 
ಅವು ಆತಂಕ ಸ್ಥಳದಲ್ಲಿ ತಡೆ ಹಿಡಿಯಲ್ಪಡದೆ ಒಳಸೇರಿಸಲ್ಪಡುವುವು. ದೇಹದಲ್ಲುಂಟಾ 
ಗುವ “ಲೇಶ್ಚಿಕ್‌' ಆಮ್ಲವೂ, "ಪೈರುವಿಕ್‌' ಆಮ್ಲವೂ ಮತ್ತು "ಕಾರ್ಕೊಕ್ಸಿಲ್‌' ಗುಂಪ 
ಗಳೂ ಯಣ ವಿದ್ಯುದಂಶವನ್ನು ಹೊಂದಿರುವುದರಿಂದ ಮಿದುಳನ್ನು ಬೇಗನೆ ಸೇರಂವು 
ದಿಲ್ಲ. ಆದರೆ ಕತ್ತರಿಸಿ ತೆಗೆದ ಮಿದುಳಿನ ತುಂಡುಗಳು ಈ ಪದಾರ್ಥಗಳನ್ನು ಬೇಗನೆ 
ಎಳೆದ:ಕೊಳ್ಳುತ್ತವೆ. ರಕ್ತಕ್ಕೂ ಮಿದುಳಿಗೂ ನಡುವೆ ಇರುವ ಆತಂಕ ಬೇಲಿಯು 
ಜೀವಿತಕ್ಕೆ ಉಪಯುಕ್ತವಾಗಿದೆ. ಕೆಲವು "ವೈರಸ್‌', "ಟೋಕ್ಸಿನ್‌' ಮತ್ತು ಔಷಧಿಗಳು 
ಈ ಬೇಲಿಯನ್ನು ದಾಟಲ್ಲು ಏಕೆ ಅಸಮರ್ಥವಾಗಿವೆಯೆಂಬುದೂ ಹಾಗೂ, ಇತರ 
ಕೆಲವು ಸುಲಭದಲ್ಲಿ ಏಕೆ ದಾಟುವುವೆಂಬುದೂ ಸರಿಯಾಗಿ ತಿಳಿದಿಲ್ಲ. ಮಿದುಳಿನ ಎಲ್ಲ 
ಕ ಳಗಳೂ ಈ ತೆರನಾದ ಆತಂಕ ಬೇಲಿಯಿಂದ ಕೂಡಿಲ್ಲ. “ಹೈಪೋತಾಲಮಸ್‌', 
ಪಿಟ್ಕುಟರಿ', ಮತ್ತು "ಪಿನಿಯಲ್‌' ಗ್ರಂಥಿಗಳುಳ್ಳ ಹಾಗೂ “ೋರೈಡ್‌ ಪ್ಲೆಕ್ಸಸ್‌' 
ಇರುವ ಸ್ಕಳಗನಲ್ಲಿ ಹೊರಗಿನ ಪದಾರ್ಥಗಳು ಬೇರೆ ಸ್ಥಳಗಳಿಗಿಂತ ಬೇಗನೆ ಒಳ ಸೇರಿಸು 
ತ್ತವೆ. ಪ್ರಾಣಿಗಳ ಪ್ರಾಯ ಹೆಚ್ಚಾದಂತೆಲ್ಲ ಇಂತಹ ಅತಂಕಗಳು ಕ್ರಮೇಣ ಹೆಚ್ಚಾಗು 
ತ್ರದೆಂದಂ ತಿಳಿದುಬಂದಿದೆ. ಭ್ರೂಣದಲ್ಲೂ, ಚಿಕ್ಕ ಪ್ರಾಯದಲ್ಲೂ ಇಂತಹ ಆತಂಕವು 
1ಡಿಮೆ ಇದ್ದು, ವಯಸ್ಸಾದಂತೆಲ್ಲ ಈ ಆತಂಕಗಳು ಹೆಚ್ಚಾಗುತ್ತವೆ. ಮಿದುಳಿಗಾಗುವ 
ಗಾಯದಿಂದಲೂ, ಪೆಟ್ಟಿನಿಂದಲೂ ಇಂತಹ ಆತಂಕವು ಕಡಿಮೆಯಾಗುವುದೆಂದೂ 
ತಿಳಿದಿದೆ. ಈ ಆತಂಕದ ಬೇಲಿಗೆ ಕೆಲವು ಕಾರಣಗಳನ್ನು ನಮೂದಿಸಲಾಗಿದೆ. ಇವು 
ಗಳಲ್ಲಿ ಮುಖ್ಯವಾಗಿ ವಿದ್ಯುದಂಶ, ಅಣುಗಾತ್ರ, ಸಸಾರಜನಕಗಳು, ಇತರ ಪದಾರ್ಥ 
ಗಳೊಟ್ಟೆಗೆ ಕೂಡುವಿಕೆ ಹಾಗೂ ಕೊಬ್ಬು ಸವಾರ್ಥಗಳು ಕರಗುವ ಶಕ್ತಿಗಳು ಸೇರಿವೆ 
ಯೆಂದು ತಿಳಿದಿದೆ, 


56 : - ಡೇಹದ ದ್ರವಗಳು 


ಮಿಡುಳು ಕಶೇರುಕಾ ದ್ರನಕ್ಕೂ ನಿಡುಳಿಗೂ ನಡುನೆ ಇರುವ ಆತಂಕ: 

ರಕ್ತ ಹಾಗೂ ಮಿದುಳುಗಳ ನಡುವಣ ಆತಂಕದ ಬೇಲಿಯಂತಿರುವ ವೈಶಿಷ್ಟ್ಯವು, 
ಮಿದುಳು ಕಶೇರುಕಾ ದ್ರವ್ಯ ಹಾಗೂ ಮಿದುಳ ನಡುವೆಯೂ ಕಂಡುಬರುತ್ತದೆ. 
ಇದಲ್ಲದೆ ರಕ್ತ ಹಾಗೂ ಮಿದುಳುಕಶೇರುಕಾ ದ್ರವಗಳ ನಡುವೆ ಕೂಡ ಇಂತಹ 
ಆತಂಕದ ವೈಶಿಷ್ಟ್ಯವು ಕಂಡುಬರುತ್ತದೆ. ಹಿಂದೆ ಹೇಳಿದಂತೆ ಕೆಲವುಕ್ಕಿಪದಾರ್ಥಗಳು 
ಸುಲಭವಾಗಿ ಈ ಆತಂಕದ ಬೇಲಿಗಳನ್ನು ದಾಟಲು ಸಮರ್ಥವಾಗುವುದಿಲ್ಲ. ಅದೇ 
ಕೆಲವು ತೆರನಾದ ಔಷಧಿಗಳು, ಅಂದರೆ ಕೊಬ್ಬಿನಲ್ಲಿ ಕರೆಗುವ ಔಷಧಿ, ಕೆಲವು ಪ್ರಜ್ಞೆ 
ತಬ್ಬಸುವ ಔಷಧಿಗಳು, ಮನಃಶಾಸ್ತ್ರದಲ್ಲಿ ಉಪಯೋಗಿಸುವ ಔಷಧಿ ಮೊದಲಾದುವು 
ಗಳು ಪ್ರಾಣಿಗಳಲ್ಲೂ ಮನುಷ್ಯನಲ್ಲೂ ನೇರವಾಗಿ ಮಿದುಳಿನ ಈ ಆತಂಕಗಳನ್ನೂ 
ದಾಟಿ ಒಳ ಹೊಕ್ಕು ಪರಿಣಾಮ ಮಾಡುತ್ತವೆ. | 


~ 


ಅಧ್ಯಾಯೆ 4 


ಹೃದಯ ಮತ್ತು ಅದನ ಕ್ರಿಯೆಗಳು 


ಏಕಕೋಶಿಕಾ ಜೀವಿಗಳಲ್ಲಿ, ಆ ಒಂದು ಕೋಶಿಕೆಯೇ ಹೊರಗಿನಿಂದ ತನಗೆ: 
_ ಬೇಕಾದ ಆಹಾರವನ್ನೂ, ಆಮ್ಲ ಜನಕವನ್ನೂ ಹೀರಿಕೊಳ್ಳುತ್ತದೆ. ಹಾಗೆಯೇ ತನಗೆ: 
ಬೇಡವಾದ ಇಂಗಾಲಾಮ್ಲ ಮತ್ತು ಕಶ್ಮಲಗಳನ್ನು ತನ್ನ ಕೋಶದಿಂದ ನಿವಾರಿಸಿಕೊಳ್ಳು 
ತ್ತದೆ. ಮುಂದೆ ವಿಕಾಸಗೊಂಡ ಜೀವಿಗಳಲ್ಲಿ ಈ ಕೆಲಸಕ್ಕಾಗಿಯೇ ಒಂದು ವಿಶೇಷ 
ವ್ಯವಸ್ಥೆ ಏರ್ಪಡುತ್ತದೆ. ದೇಹದ ವಿವಿಧ ಅಂಗಗಳ ಕೋಶಿಕೆಗಳಿಗೆ ಆಹಾರವನ್ನು 
ಮತ್ತು ಆಮ್ಲಜನಕವನ್ನೂ ಒದಗಿಸುವ ಕೆಲಸವನ್ನೂ ಮತ್ತು ನಷ್ಟವಾದ ಕೋಶಿಕೆ 
ಗಳನ್ನೂ, ಕಶ್ಮಲಗಳನ್ನೂ ಉತ್ಕರ್ಷಣದಿಂದ ಉಂಟಾದ ಇಂಗಾಲಾಮ್ಲ ಅನಿಲವನ್ನೂ 
ಹೊರಕ್ಕೆ ಸಾಗಿಸುವ ಕೆಲಸವನ್ನು ರಕ್ತನಾಳಗಳು ಮಾಡುತ್ತವೆ. ಈ ಪ್ರಾಮುಖ್ಯ 
ಕೆಲಸಕ್ಕಾಗಿಯೇ ದೇಹದ ಎಲ್ಲೆಡೆಗಳಿಗೂ ರಕ್ತ ಸಂಚರಿಸುವ ವ್ಯವಸ್ಥೆ ರೂಪುಗೊಂಡಿದೆ. 
ಈ ಸಂಚಲನದಿಂದ ರಕ್ತವು ಅದಕ್ಕೆ ಸಂಭಂದಿಸಿದ ಇನ್ನೂ ಹಲವಾರು, ಈಗಾಗಲೇ 
ವಿವರಿಸಿದ ಕಾರ್ಯಗಳನ್ನು ಈಡೇರಿಸುತ್ತದೆ. ಈ ಕಾರ್ಯದಲ್ಲಿ ಹೃದಯ್ಕ ರಕ್ತನಾಳ 
ಗಳು, ಸೂಕ್ಷ್ಮ ರಕ್ತನಾಳಗಳು ಮತ್ತು "ಲಿಂಫ್‌' ಸಹಾಯವಾಗುತ್ತವೆ. 


ಹೃದಯೆ ; ರಕ್ತವನ್ನು ಅವಿರತವಾಗಿ ದೇಹದ ವಿಸ್ತಾರಕ್ಕೆ ಕಳುಹಿಸಿ ಮರಳಿ. 
[ಡೆಯುತ್ತಿರುವ ಯಂತ್ರ ವಿಶೇಷವೇ ಹೃದಯ. ಸಸ್ತನಿ ವರ್ಗಕ್ಕೆ ಸೇರಿದ ಪ್ರಾಣಿಗಳ. 
ಸಿದೆಯದಲ್ಲಿ ನಾಲ್ಕು ಕೋಣೆಗಳಿವೆ. ಮೇಲಿನ ಎರಡಕ್ಕೆ ಹೃ ತ್ಯರ್ಜಗಳೆಂದೂ ಕೆಳಗಿನವು. 
ಳಿಗೆ ಹೃತ್ಯುಕ್ಸಿಗಳೆಂದೂ ಕರೆಯುತ್ತಾರೆ, ಹೃದಯದ ಎಡಪಾರ್ಶ್ವಕ್ಕೂ, ಬಲ 
ಇರ್ಶ್ವಕ್ಕೂ ಬಲವಾದ ಗೋಡೆ ಇದೆ. ಮೇಲಿನ ಕೋಣೆಗಳಿಗೂ ಕೆಳಗಿನ ಕೋಣೆಗಳಿಗೂ. 
ಏಧ್ಯದಲ್ಲಿ ಮುಚ್ಚಳಗಳಿದ್ದು ರಕ್ತವು ಮೇಲಿಂದ ಕೆಳಕ್ಕೆ ಇಳಿಯುವುದು, ಮರಳಿ ಮೇಲಿನ. 
ೋಣೆಗಳಿಗೆ ಹೋಗದಂತೆ ಕವಾಟಗಳ ಏರ್ಪಾಡಿರುತ್ತವೆ. ಹೃದಯದ ಬಲಭಾಗ: 
ದು ಬಗೆಯ ರಕ್ತ ಸೆಂಚೆಲನೆಗೆ ಕಾರಣವಾಗಿದೆ. ಅದನ್ನು ಶ್ವಾಸಕ ಸಂಚಲನ ಎನ್ನು. 
ನರೆ ಎಡಭಾಗವು ಹೆಚ್ಚು ಒಲಿಷ್ಠ ವಾಗಿದೆ. ಅದು ದೇಹದ ಅತ್ಯಂತ ದೂರಕ್ಕೆ 
ಕ್ರವನ್ನು ತಳ್ಳಿಕೊಡುತ್ತದೆ. ಅದನ್ನು ಶಾರೀರಿಕ ಸಂಚಲನೆ ಎಂದು ಕರೆಯು 
ಸರೆ. ಬಲಭಾಗದ ಹೃದಯಕ್ಕೆ ಶ್ರಮ ಕಡಿಮೆ. ಎಡಭಾಗದ ಹೃದಯಕ್ಕೆ ಶ್ರಮ. 
ಚ್ಚ . ಆದುದರಿಂದಲೇ ಬಲಭಾಗಕ್ಕಿಂತ ಎಡಭಾಗವು ಹೆಚ್ಚು ಬಲಿಷ್ಟವಾಗಿ ರಚನೆ 
ಊಂಡಿದೆೆ ಹೃದಯದಲ್ಲಿ ಸರಿಯಾದ ಸಂಚಲನ ಕಾರ್ಯಕ್ಕಾಗಿ ನಾಲ್ಕು ಕವಾಟಗಳು 
'ಥವಾ ಮುಚ್ಚಳಗಳು ಇವೆ--ಎಡಗಡೆಯಲ್ಲಿ ಎರಡು ಮತ್ತು ಬಲಗಡೆಯಲ್ಲಿ ಎರಡು. 
ದಯದ ಎಡಭಾಗದಲ್ಲಿ ಮೇಲಿನ ಕೋಣೆಗೂ ಕೆಳಗಿನ ಕೋಣೆಗೂ ನಡುವೆ ಇರುವ 
ಬುಚ್ಚಳವು ಎರಡು ಹಾಳೆಗಳಿಂದ ಕೂಡಿದೆ. ಅಂತೆಯೇ ಅದಕ್ಕೆ ಎರಡು ಹಾಳೆಗಳ 


60 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ಮುಚ್ಚಳವೆಂದಂ ಹೆಸರು. ಬಲಗಡೆಯಲ್ಲಿರುವ ವಂಚ್ಚಳವು ಮೂರು ಹಾಳೆಯಿಂದ 
ಕೂಡಿರುತ್ತದೆ. ಆದುದರಿಂದ ಇದಕ್ಕೆ ಮೂರು ಹಾಳೆಗಳ ಮುಚ್ಚಳವೆಂದು ಹೆಸರು. 
ಈ ಎರಡೂ ಮುಚ್ಚಳಗಳೂ ರಕ್ತವನ್ನು ಮೇಲಿಂದ ಕೆಳಕ್ಕೆ ಬಿಡುತ್ತವೆ. ಪುನಃ ಹಿಂದೆ 
ಹೋಗಲು ಬಿಡುವುದಿಲ್ಲ. ಇನ್ನೆರಡು ಮುಚ್ಚಳಗಳಲ್ಲಿ ಒಂದು ಕೆಳಗಿನ ಕೋಣೆಗಳಿಂದ 
ಮುಂದೆ ಶ್ವಾಸಕೋಶಕ್ಕೆ ಹೋಗುವ ದಾರಿಯಲ್ಲಿರುವ ಅಪಧಮನಿಯ ಹಾಗೂ 
ಇನ್ನೊಂದು ಶಾರೀರಕ ಸಂಚಲನ ದಾರಿಯಲ್ಲಿರುವ ಮಹಾಪಧಮನಿಯ ಬಾಗಿಲು 
ಗೆಳಲ್ಲಿ ಇರುತ್ತವೆ. ಇವು ರಕ್ತವನ್ನು ಈ ಎರಡು ದೊಡ್ಡ ನಾಳಗಳಿಗೆ ಹೋಗುವುದಕ್ಕೆ 
ಬಿಡುತ್ತವೆ. ಹಿಂದಕ್ಕೆ ಬರಲು ಬಿಡುವುದಿಲ್ಲ, 


ರಕ್ತ ಸಂಚಲನ ಮಾರ್ಗ : ಹೃದಯದ ಬಲಭಾಗದ ಮೇಲ್ಕೋಣೆಗೆ 
ದೇಹದ ವಿವಿಧ ಭಾಗಗಳಿಂದ ಕಲೆತು ಬರುವ ರಕ್ತವು ಅಶುದ್ಧವಾಗಿರುತ್ತದೆ. ಅದಂ 
ಮುಂದೆ ಸಾಗಿ ಶುದ್ಧಗೊಳ್ಳಬೇಕು, ಈ ಸ್ಥಳದಲ್ಲಿ ರಕ್ತ, ಹಿಂದಕ್ಕೆ ಸರಿಯದಂತೆ 
ತಡೆಯುವ ಕವಾಟವಿದೆ. ಅಲ್ಲಿ ರಕ್ತ ಬಂದು ಕಲೆತಮೇಲೆ ಆ ಕೋಣೆಯ ಸ್ನಾಯುಗಳು 
ಆಕುಂಚನಗೊಳ್ಳುತ್ತವೆ. ರಕ್ತವು ಅಮುಕಲ್ಪಟ್ಟು ಕೆಳಗಿನ ಇನ್ನೂ ದೊಡ್ಡದಾದ ಕೋಣೆ 
ಯನ್ನು ಸೇರುತ್ತದೆ. ದಾರಿಯಲ್ಲಿರುವ ಕವಾಟವು ತೆರೆಯಲ್ಪಡುತ್ತದೆ; ರಕ್ತವು ಒಳಸೇರು 
ತ್ತವೆ. ಅನಂತರ ಕವಾಟ ಮುಚ್ಚಿಕೊಳ್ಳುತ್ತದೆ. ಕೆಳಕೋಣೆಗೆ ಬಂದು, ತುಂಬಿದ ರಕ್ತವು 
ಮಂಂದೆ ಸಾಗಿ ಶ್ವಾಸಕೋಶಗಳಿಗೆ ಹೋಗಬೇಕು. ಕೆಳಕೋಣೆಯ ಸ್ನಾಯುಗಳು ಹೆಚ್ಚು 
ಬಲಶಾಲಿಯಾಗಿರುವುದರಿಂದ ಅವು ಆಕುಂಚನಗೊಳ್ಳುವಾಗ ಒಳಗೆ ಸಂಗ್ರಹಿಸಿದ ರಕ್ತವು 
ಅಮಂಕಲ್ಪಟ್ಟು ಕೋಣೆಯ ಮೇಲೆ ಇರುವ ದಪ್ಪ ರಕ್ತನಾಳದ ಮೂಲಕ ಮೇಲಕ್ಕೇರು 
ತ್ತದೆ. ಅಲ್ಲಿ ಈ ನಾಳವು ಎರಡಾಗಿ ಕವಲೊಡೆದು ಎಡಬಲ ಶ್ವಾಸಕೋಶಗಳಿಗೆ ಹೋಗು 
ತ್ತದೆ. ಶ್ವಾಸಕೋಶವನ್ನು ಸೇರಿದ ಬಳಿಕ, ಈ ನಾಳಗಳು ಪುನಃ ಕವಲೊಡೆದು ಉಪ 
ನಾಳ, ನಳಿಕೆಗಳಾಗ್ರಿ ತೀರ ಸೂಕ್ಷ್ಮ ನಾಳಗಳಾಗಿ ಹಬ್ಬಿಕೊಳ್ಳುತ್ತವೆ. ಪ್ರಾಣಿಗಳು 
ಸೇವಿಸುವ ವಾಯುವಿನಿಂದ ರಕ್ತವು ತನಗೆ ಬೇಕಾದ ಅಮ್ಲಜನಕ ವಾಯುವನ್ನು ಹೀರು 
ತ್ತದೆ. ತಾನು ತಂದ ಇಂಗಾಲಾಮ್ಲ ವಾಯುವನ್ನು ಅದು ಹೊರಗೆಡಹುತ್ತದೆ. 
ಶ್ವಾಸಕೋಶಗಳಲ್ಲಿ ಆಮ್ಲಜನಕವನ್ನು ಪಡೆದ ಬಳಿಕ ಸೂಕ್ಷ್ಮ ರಕ್ತ ನಾಳಗಳು ಉಪನಾಳ 
ಗಳಾಗಿ ಸೇರಿ ಮತ್ತೆ ಒಂದುಗೂಡಿ ದೊಡ್ಡ ನಾಳವಾಗಿ ಹೊರಬಿದ್ದು, ಕೊನೆಯಲ್ಲಿ 
ಹೃದಯದ ಎಡಭಾಗದ ಮೇಲಣ ಕೋಣೆಯನ್ನು ಸೇರುತ್ತದೆ. ಬಲಭಾಗದಲ್ಲಿಯೂ 
ಮೇಲೆ ಮತ್ತಾ ಕೆಳಗೆ ಎರೆಡು ಕೋಣೆಗಳಿರುತ್ತವೆ. ಅವು ಕೂಡ ಕ್ರಮವಾಗಿ ಆಕುಂಚನ 
ಗೊಳ್ಳುತ್ತವೆ. ಅವೆರಡರ ನಡುವೆ ಒಂದು ಕವಾಟವಿರುತ್ತದೆ. ಮೇಲಣ ಕೋಣೆಯ 
ಗೋಡೆಗಳು ಆಕಂಂಚನಗೊಂಡೊಡನೆಯೇ ರಕ್ತವು ಅಮುಕಲ್ಪಟ್ಟು ಕೆಳಕೋಣೆಗೆ 
ಬರುತ್ತದೆ. ಅನಂತರ ಕೆಳಕೋಣೆಯೂ ಆಕುಂಚನಗೊಂಡು ಅಲ್ಲಿನ ರಕ್ತವು ಅಮುಕ 
`` ಲ್ಭಟ್ಟಾ ಎಡಭಾಗದ ಮೇಲ್ಲ ಡೆಯಲ್ಲಿರುವ ಶುದ್ಧ ರಕ್ತನಾಳದ ಮೂಲಕ ಹೊರಕ್ಕೆ 


ಹೃ ದಯ ಮತ್ತು ಅದೆರ ಕಿ ಕ್ರಿಯೆಗಳು 61 


ಬಂದು ದೇಹದ ವಿವಿಧ ಭಾಗಗಳಿಗೆ ಹರಿಯುತ್ತದೆ, ಒಂದಾಗಿ ಹೊರಟ ಈ ದೊಡ್ಡ 
ನಾಳವು, ಕವಲೊಡೆಯುತ್ತಾ ಉಪನಾಳಗಳಾಗಿ, ವು0ಖ್ಯ ಮುಂಡ, ಕೈಕಾಲುಗಳಿಗೆ 
ಹೋಗುವ ನಾಳೋಪನಾಳಗಳಾಗಿ ಪಸರಿಸಿ, ಇನ್ನೂ ಅತೀ ಸೂಕ್ಷ್ಮ ನಾಳಗಳಾಗಿ ಶರೀರದ 
ಎಲ್ಲ ಭಾಗಗಳಿಗೆ ಪಸರಿಸ್ಕಿ ಅಲ್ಲಿರುವ ಶರೀರ ಕೋಶಕಗಳಿಗೆ ಬೇಕಾದ ಪೋಷಕ ದ್ರವ 
ವನ್ನು ಒದಗಿಸುತ್ತದೆ. ಪೊರೆ ಕೆಯ ಕಾರ್ಯ ಮುಗಿದೊಡನೆ ಅದೇ ರಕ್ತವು ಶರೀರದ 





ತಸಾಗಳು | 2.೬. 
| ಇತಿತ್ರ: 8. ಸಸ್ತನಿ ಪಾಣಿಗಳ ರಕ್ತ ಸಂಚಲನ ಮಾರ್ಗ, 
ಕಣಗಳಿಂದ ಪಡೆದ ಕಶ್ಮ| ಲಗಳನ್ನೂ ಸಾಗಿಸುವ ಕಾರ್ಯ ವನ್ನು ಎಸಾಡುತ್ತದೆ, ಸೂಕ್ಷ್ಮ, 


'ನಾಳಗಳೆಲ್ಲ ಸೇರಿ ನಾಳಿಕೆಗಳಾಗಿ, ನಾಳಕಿಗಳಿಲ್ಲಾ ಸೆ ಸೇರಿ ಉಪನುಳಗಳಾಗ್ಕಿ ಉಪನಾಳ 
\ 


62 .. ಸಾಕುಪಪ್ರಿಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಗಳೆಲ್ಲಾ ಸೇರಿ ದೊಡ್ಡ ನಾಳವಾಗಿ ಈಗಾಗಲೇ ವಿವರಿಸಿದಂತೆ ಹೃದಯದ ಬಲಭಾಗದ 

"ಮೇಲಿನ ಕೋಣೆಗೆ ಬರುತ್ತವೆ. ಈಗ ರಕ್ತಸಂಚಾರದ ಒಂದು ಆವರ್ತನೆ ಮುಗಿಯಿತು. 
ರಕ್ತನಾಳಗಳಲ್ಲಿ, ಹೃದಯದಿಂದ ಹೊರಡುವ ರಕ್ತನಾಳಗಳನ್ನು ಧಮಥಿ ಎಂದೂ 
ಹೃದಯಕ್ಕೆ ಬರುವ ರಕ್ತನಾಳಗಳನ್ನು ಅಭಿ ಧಮನಿ ಎಂದೂ ಕರೆಯಾತ್ತಾರೆ. 


ಹೃದಯದಲ್ಲಿ ಮೂರು ತೆರನಾದ ಸ್ನಾಯುಗಳು ಅಡಕವಾಗಿವೆ. ಅವೆಂದರೆ ; 
(1) ಹೃತ್ಯರ್ಣದ ಸ್ನಾಯುಗಳು (2) ಹೃತ್ಯುಕ್ಷಿಗಳೆ ಸ್ನಾಯುಗಳು (3) ವಿಷಿಷ್ಟ 
ಸ್ನಾಯುಗಳು. ಇವು ವಿಶೇಷ ಗುಣಗಳಿಂದ ಚೇತನ ಕೊಟ್ಟು ಪ್ರಚೋದನೆಪಡಿಸುವ 
ಸ್ನಾಯುಗಳ ತಂಡಗಳು. ಹೃತ್ಕರ್ಣ ಮತ್ತು ಹೃತ್ಯುಕ್ಷಿಗಳ ಸ್ನಾಯುಗಳು, ಇತರ 
ಎಲಬಂಗಳ ನಡುವೆ ಇರುವ ಸ್ನಾಯುಗಳಂತೆಯೇ ಆಕುಂಚನ ಹೊಂದಂತ್ತವೆ. ಅದೇ 
ಮೂರನೆ ತೆರನಾದ ಹೃದಯದ ವಿಶಿಷ್ಟ ಸ್ನಾಯುಗಳು ಅಷ್ಟೊಂದು ಆಕುಂಚನ 
ಹೊಂದುವಿಕೆಯಲ್ಲಿ ಭಾಗವಹಿಸದೆ ಹೃದಯದೊಳಗಿನ ಪ್ರಚೋದನೆ ಪ್ರವಹಿಸುವ 
ಕಾರ್ಯದಲ್ಲಿ ಭಾಗವಹಿಸುತ್ತವೆ. 


ಹೃದಯದ ಲಯಬದ್ಧ ಮಿಡಿತ 

ಹೃದಯಂವು ಲಯಬದ್ಧವಾಗಿ ಮಿಡಿಯುವುದು ಎಲ್ಲರೂ ತಿಳಿದ ವಿಷಯ 
ವೊದಲು ಮೇಲಿನ ಕೋಣೆಗಳಂ ಅಂದರೆ ಹೃತ್ಕರ್ಣಗಳು ವಿಃಡಿದ ಕೂಡಲೆ ಕೆಳಗಿನ 
ಹೃತ್ಯುಕ್ಷಿಗಳು ಈ ಕ್ರಮದಲ್ಲಿ ಅವನ್ನು ಹಿಂಬಾಲಿಸುವುವು. ಬಲಭಾಗದ ಹೃತ್ಕರ್ಣವು 
ಕ್ಷಣಕಾಲ ಎಡಭಾಗದ ಹೃತ್ಕರ್ಣಕ್ಕಿಂತ ಮುಂಚಿತವಾಗಿ ಮಿಡಿಯುವುದು. ಹೀಗೆ 
ಕ್ರಮವಾಗಿ ಒಂದರ ನಂತರ ಇನ್ನೊಂದು ಮಿಡಿಯುತ್ತಾ ಆಕುಂಚನ ಹೊಂದಿ ಒಳಗಿದ್ದ 
ರಕ್ತವನ್ನು ಶ್ವಾಸಕ ಮತ್ತು ಶಾರೀರಿಕ ಸಂಚೆಲನೆಗೆ ರವಾನಿಸುತ್ತವೆ. ಹೃದಯದ 
ಲಯಬದ್ಧವಾದ ಮಿಡಿತದ ಉಗಮಸ್ಥಾನ "ಸೈನೋ ಆರಿಕ್ಯುಲರ್‌ನೋಡ್‌'. ಇದು 
ಹೃದಯದ ಬಲಬಾಗದ ಹೃತ್ಕರ್ಣದ ಮೇಲಿನ ದೊಡ್ಡ ಅಭಿಧಮನಿಗೂ “ಕೊರನರಿ 
ಸೈನಸ್‌” ಗೂ ಮಧ್ಯದಲ್ಲಿರುತ್ತದೆ. "ಎಸ್‌.ಎ". ಗಂಟು ಎಂಬುದು ಹೃದಯದ 
ಮಾರ್ಪಟ್ಟ ಸ್ನಾಯುವಿನಿಂದಲ್ಕೂ ನರಾಣುಗಳಿಂದಲೂ ಕೂಡಿರುವ ಒಂದು ವಿಶಿಷ್ಟ 
ಸ್ನಾಯು. ಹೃದಯ ಮಿಡಿಯುವ ವೈಶಿಷ್ಟ್ಯವು ಈ ಸ್ಥಳದಲ್ಲಿ ಜಾಗೃತಿಗೊಂಡು 
ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿ ಹೃದಯದ ಎಲ್ಲ ಸ್ನಾಯುಗಳಿಗೆ ಹಬ್ಬುತ್ತದೆ. 
"ಎಸ್‌.ಎ' ಗಂಟಿಗೆ ಹೃದಯದಲ್ಲಿ ತುಂಬಾ ಮಹತ್ವವಿದೆ. ಇದನ್ನು ಕೆಡಿಸಿದರೆ ಅಥವಾ 
ಶಸ್ತ್ರಕ್ರಿಯೆಯಿಂದ ಬೇರ್ಪಡಿಸಿದರೆ ಹೃದಯದ ಮಿಡುಕುವಿಕೆ ನಿಲ್ಲುವುದು. ಇದರ 
ಕಾವನ್ನು ಹೆಚ್ಚಿಸಿದರೆ ಅಥವಾ ಕಡಿಮೆ ಮಾಡಿದರೆ ಹೃದಯದ ಮಿಡಿತಗಳಲ್ಲಿಯೂ 
ಹೆಚ್ಚು ಕಡಿಮೆಯಾಗುತ್ತದೆ. ವಿದ್ಯುತ್ತನ್ನಿ ಅಳತೆ ಮಾಡುವ ಸೂಕ್ಷ್ಮ ಯಂತ್ರಗಳನ್ನು 
ಉಪಯೋಗಿಸಿ ಈ "ಎಸ್‌,ಎ' ಗಂಟಿನಲ್ಲಿ ಉದ್ಭವವಾಗುವ ವಿದ್ಯುತ್ತಿನ ಬದಲಾವಣೆ 
ಗಳನ್ನು ಗುರುತಿಸಬಹುದು. 


ಹೃದಯ ಮತ್ತು ಅದರ ಕ್ರಿಯೆಗಳು 63 


ಹೃದಯದ "ಎಸ್‌.ಎ' ಗಂಟಿನಲ್ಲಿ ಉದ್ಭವಿಸಿದ ಉತ್ತೇಜಕವು ಮಿಕ್ಕ ಜಾಗಗಳಿ 
ಗೆಲ್ಲಾ ಹರಡುವುದು. "ಎಸ್‌.ಎ' ಗಂಟಿನಿಂದ ಹೊರಟ ವಿದ್ಯುತ್ತಿನ ಶಕ್ತಿಯು ಅಲೆ 
ಗಳಂತೆ ಹೃದಯದ ಮೇಲಿನ ಕೋಣೆಗಳಲ್ಲಿ ಪಸರಿಸುವುದು. ಈ ಶಕ್ತಿಯಿಂದಾಗಿ 
ಹೃತ್ಕರ್ಣಗಳು ಆಕುಂಚೆನಗೊಳ್ಳುವುವು. ಆಗಲೇ ಅಲೆಗಳಂತೆ ಪಸರಿಸಿದ ಶಕ್ತಿಯಂ, 
ಹೃತ್ಯರ್ಣಗಳೂ ಹೃತ್ಯುಕ್ಷಿಗಳೂ ಒಟ್ಟಾಗಿ ಸೇರುವಲ್ಲಿರುವ "ಎ.ವ್ಹಿ' ಸೂಡು ಕಟ್ಟಿನಲ್ಲಿ 
ಮಿಲನವಾಗುತ್ತದೆ. "ಎ.ವ್ಹಿ' ಸೂಡುಕಟ್ಟು ಹೃದಯದ ಸ್ಮಾಯುಂಗಳಂ ರೂಪಾಂತರ 
ಗೊಂಡ ವಿಶಿಷ್ಟ ಸ್ನಾಯುಮಂಡಲ, ಇದು "ಎ.ದವ್ಹಿ" ಗಂಟಿನಲ್ಲಿ ಆರಂಭಗೊಂಡ್ಕು 
ಹೃತ್ಯುಕ್ಷಿಗಳ ನಡುವಿನ ಗೋಡೆಯಲ್ಲಿ ಕೆಳಗಡೆ ಸಾಗಿ ಕವಲೊಡೆದು, ಒಂದು ಕವಲ್ಕು 
ಬಲಭಾಗದ ಕೋಣೆಗೂ ಇನ್ನೊಂದು ಎಡಗಡೆಯ ಕೋಣೆಗೂ ಹರಡುವುದು. "ಎ.ವಿ? 
ಸೂಡುಕಟ್ಟೆನ ಈ ಎರಡು ಅಂಶಗಳು ಹೃದಯದ ಒಳಪರೆಯ ಅಡಿಯಲ್ಲಿ ತುಂಬಾ 
ಕವಲೊಡೆದು ಒಂದು ವಿಶೇಷ ತೆರನಾದ ಬಲೆಗಳಂತೆ ಹರಡುವುದು. ಇದಕ್ಕೆ 
“ಪರ್ಕಿಂಜಿ' ನಾರುಗಳು ಎನ್ನುತ್ತಾರೆ. 


ಮಾನವನ ಹೃದಯದಲ್ಲಿ ಇಂತಹ ಸ್ನಾಯುಗಳ ವಿಶಿಷ್ಟ ವ್ಯವಸ್ಥೆಯನ್ನು 
ಹಲವಾರು ಸಂಶೋಧಕರು ಕಂಡು ಹಿಡಿದಿದ್ದಾರೆ. ದನ್ಯ ಕುರ್ಕಿ ನಾಯ್ಕಿ ಕುದುರೆ 
ಮುಂತಾದ ಸಾಕು ಪ್ರಾಣಿಗಳಲ್ಲೂ ಇದೇ ತೆರನಾಗಿರುವುದು ಕಂಡುಬಂದಿದೆ. ಹೀಗೆ 
“ಎಸ್‌.ಎ' ಗೆಂಟಿನಲ್ಲಿ ಕ್ರಮವಾಗಿ ಉದ್ಭವಿಸಿದ ಉತ್ತೇಜಕವು ವಿದ್ಯುತ್‌ ಅಲೆಗಳಂತೆ 
ಹೃತ್ಯರ್ಣಗಳ ಸ್ನಾಯುಗಳಲ್ಲಿ ಹರಡಿ, ಅವುಗಳ ಆಕುಂಚನಕ್ಕೆ ಕಾರಣವಾಗುವುದು. 
“ಎ.ವಿ' ಗಂಟಿಗೆ ಬಂದ ವಿದ್ಯುತ್‌ ಕೂಡಲೇ "ಎ.ವಿ' ಸೂಡುಕಟ್ಟೆನಲ್ಲಿ ಪಸರಿಸಂ 
ತ್ತದೆ. ಅದರ ನಾರುಗಳು ಇಡೀ ಹೃತಲ್ಯಕ್ಷಿಗಳಲ್ಲಿ ವಿಸ್ತರಿಸುವುದರಿಂದ 
ಹೃತ್ಯುಕ್ಷಿಗಳು ಇದರಿಂದಾಗಿ ಮುದುಡಿಕೊಳ್ಳಲು ಕಾರಣವಾಗುತ್ತದೆ. ಕೆಲವು 
ಸಂದರ್ಭಗಳಲ್ಲಿ ಈ ವಿದ್ಯತ್‌, "ಎಸ್‌.ಎ? ಗಂಟನಲ್ಲಿ ಆರಂಭವಾಗದೆ ಹೃದಯದ 
ಇನ್ನಿತರ ಎಡೆಗಳಲ್ಲಿ ಕಾರಣಾಂತರದಿಂದ ಉದ್ಭವವಾಗಬಹುದು. ಆಗ ಅಂತಹ 
ಉತ್ತೇಜಕಗಳಿಗೆ ಬಾಹ್ಯ ಪ್ರಚೋದನೆ ಎನ್ನುತ್ತಾರೆ. 


ಪಕ್ಷಿ ವರ್ಗಗಳಲ್ಲಿ ಇಂತಹ ಪ್ರಚೋದನೆ ಪಸರಿಸುವ ರೀತಿಯು ಸ್ವಲ್ಪ ಬೇರೆ 
ತೆರನಾಗಿರುತ್ತದೆ. 'ಎಸ್‌.ಎ' ಗಂಟ್ಕು «ಎ.ವಿ' ಗಂಟು, "ಎ.ವಿ' ಸೂಡುಕಟ್ಟು ಹಾಗೂ 
ಹೃತೃರ್ಣಗಳ ಒಳ ಭಾಗದಲ್ಲಿಯೂ "ಪರ್ಕಿಂಜಿ' ನಾರುಗಳು ಇದ್ದು, ಪ್ರಚೋದಕ 
ಕಾರ್ಯಗಳು ತೀವ್ರವಾಗಿ ನಡೆಸಲ್ಪಡುತ್ತವೆ 


64 - ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 





ಚಿತ್ರೆ9.ಹೃದಂಯ ಉತ್ತೇಜಕಗಳು . 2 


ಹೃದಯವು ಮಿಡಿಯುವಾಗೆ ಆಗುನ ವಿದ್ಯುತ್ತಿನ ಬದಲಾನಣೆಗಳು; . 


ಒಂದು ನರ, ಸ್ನಾಯು ಅಥವಾ ಯಾವುದಾದರೊಂದು ಜೀವವಿರುವ ಜೀವಧಾತು 
ವನ್ನು ಎರಡು ವಿದ್ಯುತ್ತಿನ ಕಂಬಿಗಳಿಂದ ಪ್ರವಾಹ ವಿದ್ಕುನ್ಮಾಪಕ ಅಥವಾ ಇನ್ನಿತರ 
ವಿದ್ಯುತ್ತನ್ನು ತೋರಿಸುವ ಯಂತ್ರಗಳಿಗೆ ಜೋಡಿಸಿದರೆ ವಿದ್ಯುತ್‌ ಪ್ರವಾಹವು ಇಲ್ಲ 
ವೆಂದು ತೋರಿಶುತ್ತದೆ. ಏಕೆಂದರೆ ಈ ಉತಕಗಳ ಮೇಲ್ಭಾಗದಲ್ಲಿ ವಿದ್ಯುತ್‌ ಒಂದೇ 
ತೆರನಾದ ಶಕ್ತಿಯುಳ್ಳದ್ದಾಗಿದೆ. ಆದರೆ ಈಗ ಒಂದು ಬದಿಯಿಂದ ಈ ಉತಕಗಳನ್ನು 
ಪ್ರಚೋದಿಸಿದರೆ ಕೂಡಲೇ ಯಂತ್ರಗಳು ವಿದ್ಯುತ್ತಿನ ಪ್ರವಾಹವನ್ನು ತೋರಿಸುತ್ತವೆ. 
ಈ ಚಮತ್ಕಾರದ ವಿವರ ಹೀಗಿದೆ. 


ಪ್ರತಿಯೊಂದು ಜೀವಕೋಶಿಕೆಯ ತೆಳ್ಳಗಿನ ಪೊರೆಯು ಧನವಿದ್ಯುದ್ವಾಹಿಕಣ 
ಗಳನ್ನು ಪೊರೆಯ ಒಳಗೂ ಯಣ ವಿದ್ಯುದ್ದಾಹಿಕಣಗಳನ್ನು ಪೊರೆಯ ಹೊರಗೂ 
ಇಟ್ಟುಕೊಂಡು ಒಂದು ತೆರನಾದ ಧೃವೀಕರಣ ಸ್ಥಿತಿಯಲ್ಲಿರುತ್ತದೆ. ಈಗ ಯಾವುದಾವ 
ಕೊಂದಂ ಪ್ರಚೋದನೆಯ ಕಣದ ಪೊರೆಯನ್ನು ಉದ್ದೀಪಿಸಿದರೆ ಕೂಡಲೆ ಪೊರೆಯ 
ರಂಧ್ರಗಳು ಮಾರ್ಪಾಟುಗೊಂಡು ವಿದ್ಯುದ್ಧಾಹಿಕಣಗಳನ್ನು ಒಳಗೂ ಹೊರಗೂ 
ಹೋಗಬಿಡುತ್ತವೆ. ಆಗ ಧೃವೀಕರಣದ ಸ್ಥಿತಿಯು ಬದಲಾವಣೆಗೊಂಡು ನಿಧ್ಭವೀ 
ಕರಣ ಸ್ಥಿತಿಯನ್ನು ಹೊಂದುತ್ತವೆ. ಇಂತಹ ಸ್ಥಿತಿಯು ಪ್ರಚೋದನೆಯಿಂದ ಒಂದಂ 
ಬದಿಯಿಂದ ಇನ್ನೊಂದು ಕಡೆಗೆ ಬೇಗನೆ ಹರಡುತ್ತದೆ. ಮತ್ತು ಇದರಿಂದಲೇ ವಿದ್ಯುತ್ತಿನ 
ತೆರೆಯ ಉದ್ಭವವಾಗಿ ಪಸರಿಸುತ್ತದೆ. 


[x 


ಹೃದಯ ನುತ್ತು ಅದರ ಕ್ರಿಯೆಗಳು 6 
"ಇಲೆಕ್ಟ್ರೋ ಕಾರ್ಡಿಯೋಗ್ರಾಮ್‌ (ಇ.ಸಿ.ಜಿ,) 


ಮೇಲೆ ವಿವರಿಸಿದ ಮಾರ್ಪಾಟುಗಳು ಎಲ್ಲ ತೆರನಾದ ಜೀವಧಾತುಗಳಿಗೆ 


“ಸಂಬಂಧಿಸಿವೆ. ಹೃದಯದಲ್ಲಿ ಆದರ ಸ್ವಶಕ್ತಿಯಿಂದ ಉದ್ಭವವಾದ ವಿದ್ಯುತ್ತು 


ಭಿ 
ಹೈತ್ಯರ್ಣದಲ್ಲೂ, ಹೃತ್ಯುಕ್ಷಿಯಲ್ಲೂ ಪಸರಿಸುವುದನ್ನು, ವಿದ್ಯುತ್ತನ್ನು ಗುರುತಿಸುವ 


ಯಂತ್ರಗಳಲ್ಲಿ ಅಲೇಖನಗೊಳ್ಳಬಹುದು. ಹೀಗೆ ಹೃದಯದಲ್ಲಿ ಹರಡುವ ವಿದ್ಯುತ್ತನ್ನು 
ಬರೆಯಿಸುವ ಯಂತ್ರಕ್ಕೆ ನಿದ್ಯುದ್ಧ್ಭೃ ದಯಾಲೇಖನ ಎಂದೂ, ಆದು ವರ್ಣಿಸಿದ 
ಗುರುತಿಗೆ ನಿದ್ಯುದ್ಧೃ ದಯತಿಳುವಳಿ ಎಂದೂ ಹೆಳುತ್ತಾರೆ. ಹೃದಯದಲ್ಲಿ 
ಉದ್ಭವಿಸಿದ ವಿದ್ಯುತ್ತು, ದೇಹದ ಎಲ್ಲಕಡೆಗೂ ಪಸರಿಸುವುದು. ಆದು ದೇಹದ 
ಚರ್ಮದ ಮೇಲೂ ಬಹಳ ಸೂಕ್ಷ್ಮವಾಗಿ ಇರುವುದನ್ನು ವಿದ್ಯುದ್ದ್ಧೃದಯತಿಳಂವಳಿ 
ಗುರುತಿಸುತ್ತದೆ. ಈ ಗುರಂತುಗಳು ತೆರೆಗಳಂತಿರುತ್ತವೆ. ಹೀಗೆ ತೆರೆಗಳಂತೆ ಗುರುತಿಸಿದ 


ಅಲೆಗಳನ್ನು "ಪಿ', "ಕ್ಕೂ' "ಆರ್‌', “ಎಸ್‌' ಮತ್ತು "ಟಿ' ಎಂದು ನಾಮಕರಣ 


ಮಾಡಿದ್ದಾ ಚೆ. 













































































































































































ತ್ರ-10 ಒಂದು ವಿದ್ಯುದ್ಧೃ ದಯ ತಿಳುವಳಿ (ಇಲೆಕ್ಟ್ರೊಕಾರ್ಡಿಯೋಗ್ರ್ರಾನು್‌) -(ಇ.ಸಿ.ಜಿ,) 
ಆಲೇಖನ ನಕಲು ; ಇಲ್ಲಿಯ ಅಲೆಗಳನ್ನು " ಪ್ರಿ ಕ್ಯೂ ಆರ್‌ ಎಸ್‌ ಮತ್ತು ಟಿ' 
ಎಂದು ಹೇಳುತ್ತಾರೆ, 


ಈ ತೆರನಾದ ವಿದ್ಯುತ್ತಿನ ಗುರುತನ್ನು ದೇಹೆದ ಚರ್ಮದ ಮೇಲಿಂದ ತಿ: ೨೨೨ 
ಯುಂಟ್‌ ಹೋನನ್‌ ತಿಳಿಸಿದ ಪ್ರಕಾರ ಮೂರು ತೆರನಾದ ಜೋಡಣೆಗಳನ್ನು 
ಬಾಡುತ್ತಾರೆ; ಒಂದನೆಯದಾಗಿ, ಕಂಬಿಗಳನ್ನು ಮನುಷ್ಯನ ಬಲಗೈಗೂ, ಎಡಗೈಗೂ 
ಸೋಡಿಸುತ್ತಾರೆ. ಎರಡನೆಯದಾಗಿ ಬಲಗೈಗೂ, ಎಡಗಾಲಿಗೂ, ಮೂರನೆಯದಾಗಿ 
ನಿಡಗೈಗ್ಳೂ ಎಡಗಾಲಿಗೂ ಜೋಡಿಸುತ್ತಾರೆ. ಹೀಗೆ ಜೋಡಿಸ್ಕಿ ಪಡೆದ ವಿದ್ಯುತ್ತಿನ 
ುರುತುಗಳು ಹೃದಯ ಕಾರ್ಯದ ಪೂರ್ಣತೆಯನ್ನು ವಿಶದವಾಗಿ ತೋರಿಸುತ್ತವೆ. 


IN 


66 ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


"ಬಿ ತೆರೆಯು ಹೃತ್ಕರ್ಣದಲ್ಲಿ ಸಂಚರಿಸುವ ವಿದ್ಯುತ್ತಿನ ಉತ್ಪಾದನೆಯನ್ನು ವಿವರಿಸುತ್ತ 
"ಕ್ಯೂ.ಆರ್‌.ಎಸ್‌.' ಎಂಬ ತೆರೆಯು "ಎ-ವಿ? ಸೂಡುಕಟ್ಟಿನಿಂದ ಹೊರಟು ಹೃತ್ಯುಕ್ಷಿಯಲ್ಲಿ 
ಸಂಚರಿಸುವ ಶಕ್ತಿಯನ್ನು ತೋರಿಸುತ್ತದೆ. "ಎಸ್‌-ಟಿ' ಸಮಯವು ಹೃತ್ಯುಕ್ಷಿಯಲ್ಲಿ . 
ನಡೆಯುವ ನಿದ್ರವೀಕರಣ ಕಾಲವನ್ನು ತೋರಿಸುತ್ತದೆ, "ಏ.-ಆರ್‌. ಸಮಯವು, 
ವಿದ್ಯುತ್ತು "ಎಸ್‌.ಎ. ಗಂಟಿನಿಂದ "ಎ.-ವಿ? ಸೂಡುಕಟ್ಟಿನವರೆಗೆ ಹರಡುವ 
ಸಮಯವನ್ನೂ "ಕ್ಕೂ-ಟೆ? ಸಮಯವು ಹೃತ್ಯುಕ್ಷಿಗಳ ಆಕುಂಚನದ ಸಮಯವನ್ನೂ 
ಸೂಚಿಸುವ ಕಾಲಗಳಾಗಿವೆ. ಈ ತೆರನಾದ ವಿದ್ಯುದ್ಧ ೃJದಯ ತಿಳುವಳಿಯಿಂದ ಹೃದಯ 
ದಲ್ಲಿಯ ಮಿಡಿತದ ಎಣಿಕೆಯನ್ನೂ, ಕಾಲವನ್ನೂ ಮತ್ತು ವಿದ್ಯುತ್ತು ಪಸರಿಸುವ 
ನ್ಯೂನತೆ ಹಾಗೂ ಹೃದಯಂ ಸ್ನಾಯುಗಳಲ್ಲಿ ರೋಗ ರುಜೆಯಿದ್ದುದನ್ನೂ ಕಂಡು 
ಹಿಡಿಯಲು ಸಾಧ್ಯ. 


ಹೃದಯ ತುದಿಯ ಬಡಿತ : ಹೃದಯದ ಪ್ರತಿ ಮಿಡಿತದಲ್ಲೂ ಅದರ 
ಸುತ್ತಳತೆಯು ಚಿಕ್ಕದಾಗಿ, ಸ್ನಾಯುಗಳು ಗಟ್ಟಿಯಾಗಿ ಸ್ವಲ್ಪ ಬಲಭಾಗಕ್ಕೆ ತಿರುಗಿ 
ಕೊಂಡಾಗ ಅದರ ತುದಿಯು ಎದೆಯ ಗೂಡಿಗೆ ಬಡಿಯುತ್ತದೆ. ಇದನ್ನು ಹೃದಯ 
ತುದಿಯ ಬಡಿತ ಎನ್ನುತ್ತಾರೆ. ನಮ್ಮ ಅಂಗೈಯನ್ನು ಎದೆಗೂಡಿನ ಮೇಲೆ ಒತ್ತಿಟ್ಟರೆ 
ಇದರ ಬಡಿತವನ್ನು ತಿಳಿಯಬಹುದು. 


ಹೃದ್ಧೀಪಕ ಕಇಲಚಕ್ರ 


ಹೃದಯದ ಒಂದು ಸಂಪೂರ್ಣ ಮಿಡಿತದಲ್ಲಾಗುವ ಬದಲಾವಣೆಗಳನ್ನು 
ಹೃದಯದ ಕಾಲಚಕ್ರ ಅಥವಾ ಕಾಲಸಂಧಿ ಎನ್ನಬಹುದು. ಹೃದಯದ ಕೋಣೆ 
ಗಳಲ್ಲೂ ದೊಡ್ಡ ಧಮನಿಗಳಲ್ಲೂ ಆಗುವ ಒತ್ತಡದ ಅದಲು ಬದಲ್ಕು ಹೃದಯ 
ಸ್ನಾಯುಗಳಲ್ಲಿ ಪಸುಸುವ ವಿದ್ಯುದ್ದ ೃJದಯ ತಿಳುವಳಿಯ ವಿವರಣೆ, ಧ್ವನಿಹೃಚ್ಚಲನ 
ಲೇಖನದ ವಿವರ ಮುಂತಾದುವುಗಳನ್ನು ಕಾಲಚಕ್ರ ತಿಳಿಸುತ್ತದೆ. ಈ ಎಲ್ಲ ಕಾರ್ಯಗಳ 
ವಿವರಗಳನ್ನು ಸಂಭಂದಪಟ್ಟ ಯಂತ್ರಗಳಿಂದ ತರಂಗಲೇಖನದಲ್ಲಿ ನಮೂದಿಸಬಹುದು. 


ಹೃದಯ ಮತ್ತು ಆದರ ಕ್ರಿಯೆಗಳು | 67 


ಇಂಥ ಒಂದು ಆಲೇಖನವನ್ನು ಕೆಳೆಗೆ ಕಾಣಿಸಿದೆ. 





















































































































































ಇದರಲ್ಲಿ ತುಂಡು ಗೆರೆಗಳಿಂದ ಕೂಡಿದ ರೇಖೆ ಹೈತ ಣ್ಣದೊಳೆಗಿನ ಒ 


(ಲ 


ತ್ತಡದ 
ದಲಾವಣೆಗಳನ್ನೂ, ನೇರ ಗೆರೆಗಳಿಂದ ಶೋರಿಸಿದ ರೇಖೆ ಹೈ ತ್ಯುಕ್ಷಿಯೊಳಗಿನ ಒತ್ತಡದ 
ಎರತಮ್ಮಗಳನ್ನೂ ನಮೂದಿಸುತ್ತವೆ. ಒತ್ತಡದ ಬದಲಾವಣೆಗಳು ಹೃದಯ 
ಣೆಗಳ ಆಕುಂಚನ ವಿಸ್ತರಣೆಗಳಿಂದಾಗಿ ಆಗುವುದೆಂದು ಹಿಂದೆಯೇ ಹೇಳಿದೆ. ಈ 
ರಡು ರೀತಿಯ ಗೆರೆಗೆಳು ದೊದಲು ಕೂಡುವವರೆಗೆ "ಎ.ವಿ? ಕವಾಟಗಳು ತೆರೆದಿದ್ದು 
ೀಲಿನ ಮತ್ತು ಕೆಳಗಿನ ಕೋಣೆಗಳೂ ಒಂದಕ್ಕೊಂದು ತೆರೆಯಲ್ಪಟ್ಟಿರುತ್ತವೆ. ಆಗ 
ತ್ರಡವು ಒಂದೇ ತೆರನಾಗಿರುತ್ತದೆ. ವಿದ್ಯುದ್ಧೃದಯ ಖಾಲೇಖನವನ್ನು ನೋಡಿದ್ದೇ 
ದರೆ "ಖಿ ತೆರೆಯು ಹೈತ್ಯರ್ಣದ ಅಕುಂಚನವನ್ನು ತೋರಿಸುವ ಒತ್ತಡ ಗೆರೆಗಿಂತ 
ಲಿ ಮುಂಚಿತವಾಗಿಯೇ ಬಂದಿರುವುದು ಕಂಡುಬರುತ್ತದೆ. ಅಂದರೆ ಅದರ ಉದ್ದೀಪ 


\. 


; 68 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ನೆಯು ಆದ ಮೇಲೆಯೇ ಆಕುಂಚನವು ನಡೆಯುವುದೆಂದರ್ಥವಾಗುತ್ತದೆ. ಇದಾದ 
ಮೇಲೆ ಹೃತ್ಕರ್ಣದ ವಿಸ್ತರಣಕ್ಕನುಸಾರವಾಗಿ ಒತ್ತಡ ಕಡಿಮೆಯಾಗುತ್ತ ಬರುತ್ತದೆ. 
ಹೃತ್ಯುಕ್ಷಿಯ ಒತ್ತಡದ ಗೆರೆಯನ್ನು ಪರೀಕ್ಷಿಸಿದಲ್ಲಿ “ಎ.ವಿ.” ಕವಾಟಗಳು ಮುಚ್ಚಲ್ಪಟ್ಟ 
ಕೂಡಲೇ ಒತ್ತಡವು ಬಹುತರವಾಗಿ ಹೆಚ್ಚಲ್ಪಡುತ್ತದೆ. ವಿದ್ಯುದ್ದೃದಯಾಲೇಖನದಲ್ಲಿ 
ತೋರಿಸಿದ "ಕ್ಯೂ. ಆರ್‌. ಎಸ್‌? ತೆರೆಯು ಹೃತ್ಯುಕ್ಷಿಗಳ ಆಕುಂಚನಕ್ಕೆ ಸ್ವಲ್ಪ 
ಮುಂಚೆಯೇ ಪ್ರಾರಂಭವಾಗುವುದರಿಂದ, ಇದರ ದೆಶೆಯಿಂದಲೇ ಹೃತು ೈಕ್ಷಿಯು ಆಕುಂಚನ 
ಹೊಂದುತ್ತದೆಂದು ತಿಳಿಯುತ್ತದೆ. ಇದೇ ಸಮಯದಲ್ಲಿ ಹೃತ್ಯರ್ಣದ ಒತ್ತಡವು 
ಕೂಡ ಹೆಚ್ಚು ವುದು. ಕವಾಟಗಳು ಮುಚ್ಚಲ್ಪಡುವಾಗ ಅವು ಹ ೈತ್ಯರ್ಣದ ಕೋಣೆಗೆ 
ತರಲ್ಪಟ್ಟು ಒತ್ತಡವು ಹೆಚ್ಚಾಗುವುದು. ಚಿತ್ರದಲ್ಲಿ ಕೆಳಗಡೆಗೆ ಧ್ವನಿಹೃಚ್ಚಲನೆಯ 
ಗುರುತುಗಳನ್ನು ತೋರಿಸಿದೆ. ಇದರಲ್ಲಿ ತೋರಿಸಿದ ಹೃದಯದ ಮೊದಲನೆಯ 
ಶಬ್ದವು ಹೃದಯದ ಆಕುಂಚನ ಸಮಯದಲ್ಲಿ "ಎ.ವಿ? ಕವಾಟುಗಳು ಮುಚ್ಚುವ 
ಶಬ್ದದಿಂದಲೂ, ಅವುಗಳನ್ನು ಹಿಡಿದುಕೊಂಡಿರುವ "ಕೋರ್ಡೆ ಟೆಂಡಿನೀ' ಎಂಬ 
ಸ್ನಾಯು ರಜ್ಜುಗಳ ಅದಿರಾಟದಿಂದಲೂ ಆಗುವುದೆಂದು ತಿಳಿಯುವುದು. ಹೃತ್ಯುಕ್ಷಿಯ 
ಆಕುಂಚನ ಪ್ರಾರಂಭದಲ್ಲಿ ಹೃತ್ಯರ್ಣದ ಒತ್ತಡವು ಕಡಿಮೆಯಾಗುವುದು ಕಾಣುತ್ತದೆ. 
ಇದು ಹೃತ್ಯುಕ್ಷಿಯ ಆಕುಂಚೆನದಿಂದ ಹೃತ್ಕ್ಯರ್ಣವು ಎಳೆಯಲ್ಪಟ್ಟು ಅದರ ಉದ್ದವು 
ಹೆಚ್ಚಾಗಿ ಒಳಗಿನ ಒತ್ತಡವು ಕಡಿಮೆಯಾಗುವುದರಿಂದ ಆಗುವುದು. ಆ ಮೇಲೆ 
ಹೃತ್ಯರ್ಣಕ್ಕೆ ರಕ್ತವು ಅಭಿಧಮನಿಗಳಿಂದ ಬರುತ್ತಿರುವುದರಿಂದ ಒತ್ತಡವು ಕ್ರಮೇಣ 
ಬೆಳೆಯುತ್ತ ಬರುವುದು. ಈಗ ಹೈತ್ಯುಕ್ಷಿಯ ಒತ್ತಡವು ಸಂಕೋಚದನಂತರ ತಕ್ಷಣ 
ಕೆಳಗೆ ಬರುತ್ತ ಹೃತ್ಯರ್ಣದ ಒತ್ತದಕ್ಕಿಂತ ಕಡಿಮೆಯಾದೊಡನೆಯೇ "ಎ.ವಿ? ಕವಾಟು 
ಗಳು ತೆರೆಯಲ್ಪಟ್ಟು ರಕ್ತವು ತುಂಬುವುದಕ್ಕೆ ಶುರುವಾಗುವುದು. ಇಕ್ಲಿಂದ ಮುಂದೆ 
ಮೇಲಿನ ಕೋಣೆಗೂ ಕೆಳಗಿನ ಕೋಣೆಗೂ ರಕ್ತ ಒಂದೇ ಸಮನೆ ತುಂಬುತ್ತಿರುವುದರಿಂದ 
ಒತ್ತಡವು ಕ್ರಮೇಣ ವೃದ್ಧಿಯಾಗುತ್ತ ಪುನಃ ಆಕುಂಚನವಾಗುವವರೆಗೆ ಏರುತ್ತಿರುತ್ತದೆ. 


ಲ pe 


ನೋಡಬಹುದು. ದೊಡ್ಡಧಮನಿಯ ಒತ್ತಡವನ್ನು ಚುಕ್ಕೆಗಳಿಂದ ಕೂಡಿದ ಗೆರೆಯಿಂದ 
ತೋರಿಸಿದೆ. ಇದರ ಒತ್ತಡವು ಹೆಚ್ಚೆನ ಕಾಲ ಹೃದಯದೊಳಗಿನದಕ್ಕಿಂತ ಹೆಚ್ಚಾಗಿರುವುದು. 
ಹೃತ್ಯುಕ್ಷಿಯೊಳಗಿನ ಒತ್ತಡವು ಆಕುಂಚೆನದ ಸಮಯದಲ್ಲಿ ವೃದ್ಧಿಯಾಗುತ್ತ ಹೋಗಿ 
ಧಮನಿಗಿಂತ ಹೆಚ್ಚಾಗುತ್ತಲೇ ಅದು ಧಮನಿಗಳ *ವಾಟಗಳನ್ನು ದೂಡಿ ತೆರೆಯುತ್ತದೆ. 
ಅಷ್ಟರ ವರೆಗಿನ ಸ್ವಲ್ಪ ಸಮಯದಲ್ಲಿ ಹೃದಯವು ಒಂದು ಮುಚ್ಚಿದ ಕೋಣೆಯಾಗಿ 
ರುತ್ತದೆ. ಅಂದರೆ "ಎ.ವಿ? ಕವಾಟಗಳೂ, ಧಮನಿಗಳ ಕವಾಟಗಳೂ ಮುಚ್ಚಿರುವು 
ದರಿಂದ ಹೃತ್ಕುಕ್ಷಿಯು ಆಕುಂಚನಗೊಂಡರೂ ಸಣ್ಣದಾಗಲು ಆಸ್ಪದವಿರುವುದಿಲ್ಲ. 
ಈ ಸ್ವಲ್ಪ ಸಮಯಕ್ಕೆ `ಐಸೊ) ಟ್ರಿಕ್‌ ಕಾಂಬ್ರಾಕ್ಷನ್‌ ಫೇಸ್‌? ಅನ್ನುತ್ತಾರೆ. 


ಹೃತ್ಯುಕ್ತಿಯೊಳಗಿನ ಒತ್ತಡವನ್ನು ದೊಡ್ಡಧಮನಿಯ ಒತ್ತಡಕ್ಕೂ ಹೋಲಿಸಿ 


ಹೃದಯ ಮತ್ತು ಅದರ ಕ್ರಿಯೆಗಳು '69 


ದೊಡ್ಡ ಧಮನಿಯ ಕವಾಟಗಳು ದೂಡಿ ತೆರೆದ ಕೂಡಲೇ ಒಂದಷ್ಟು ರಕ್ತವು ಧಮನಿ 
-ಯೊಳಗೆ ತಳ್ಳಲ್ಪಡುತ್ತದೆ, ಆಕುಂಚನ ಸಮಯದನಂತರ ಒತ್ತಡವು ಕೂಡಲೆ ಕಡಿಮೆ 
ಯಾಗುವುದು, ಪರಿಣಾಮವಾಗಿ ವಿಕಸನ ಸಂಭವಿಸುವುದು. ಈಗ ಒಟ್ಟಿಗೆ ಧಮನಿಯ 
ಒತ್ತಡವೂ, ಹೈತ್ಯುಕ್ಷಿಯ ಒತ್ತಡವೂ ಕಡಿಮೆಯಾಗುತ್ತ ಬರುತ್ತಿದ್ದು ಧಮನಿಯ 
ಒತ್ತಡವು ಕೆಳಗೆ ಇಳಿಯದಂತೆ ಅದರೆ ಕವಾಟಗಳು ವಬಚ್ಚಲ್ಪಡುತ್ತವೆ. ಇದರಿಂದಾಗಿ 
ಹೃದಯದ ಎರಡನೆಯು ಶಬ್ದವು ಕೇಳಿಸುವುದು. ವಿಕಸನದ ಆರಂಭದಿಂದ ಧೆಮನಿಗಳ 
ಕವಾಟಗಳು ಮಬಚ್ಚುವವರೆಗಿನ ಸ್ವಲ್ಪ ಸಮಯಕ್ಕೆ "ಪ್ರೋಟೊಡೈಯಾ ಸ್ಟೋಲಿಕ್‌ 
ಫೇಸ್‌” ಅನ್ನುತ್ತಾರೆ. ಮುಂದಕ್ಕೆ ಹೃತ್ಯುಕ್ಷಿಯ ಒತ್ತಡವು ಕಡಿಮೆಯಾಗುತ್ತ ಬಂದು 
ಹೃತ್ಕರ್ಣದಿಂದ ಕಡಿಮೆಯಾಗುವಷ್ಟರಲ್ಲಿ "ಎ.ವಿ? ಕವಾಟಗಳು ತೆರೆಯಲ್ಪಡುತ್ತವೆ. 
ಧಮನಿಗಳ ಕವಾಟಗಳು ಮುಚ್ಚಲ್ಪಟ್ಟು "ಎ.ವಿ. ಕವಾಟಗಳು ತೆರೆಯುವವರೆಗಿನ 
ಸಮಯಕ್ಕೆ "ಐಸೊಮೆಟ್ರಿಕ್‌ ರಿಲಾಕ್ಸೇಷನ್‌ ಫೇಸ್‌” ಎನ್ನುತ್ತಾರೆ. ಮುಂದೆ 
ಸ್ವಲ್ಪ ಸಮಯದಲ್ಲಿ ರಕ್ತವು ಹೃತ್ಯರ್ಣದಿಂದ ಹೃತ್ಯುಕ್ಷಿಗೆ ತುಂಬಲ್ಪಡುತ್ತದೆ. ಈ 
ಒಂದು ಕಾಲಚಕ್ರಕ್ಕೆ 0.8 ಸೆಕೆಂಡು ಹಿಡಿಯುತ್ತದೆ. ನಾಯಿಗಳಲ್ಲಿ ನಾಡಿಯು ಒಂದು 
ನಿಮಿಷಕ್ಕೆ 75 ಆಗಿದ್ದರೆ ಹೃದಯದ ಕಾಲಚಕ್ರದ ಬೇರೆ ಬೇರೆ ವೇಳೆಗಳು ಹೀಗಿರುತ್ತವೆ. 





"ಎಸೊಮೆಟ್ಟಿರ್ಕ ಕಾಂಟ್ರಾಕ್ಷನ್‌' ಹ್‌ .05 ಸೆಕೆಂಡ್‌ 
ಇಂಜೆಕ್ಷನ್‌” ವೇಳೆ [00 22 
ಅಕುಂಚನೆ «. 27, 

'ಫ್ರೊಟೊಡಾಯಸ್ಟೋಲಿಕ್‌ಫೇಸ್‌ ಗ... .03 ಸೆಕೆಂಡ್‌ 
\ `` “ಆಸೊಮೆಟಿ ಕ್ರಿಕ್‌ ರಿಲಾಕ್ಸೇಷನ್‌”' pe 05» 
\ “ರ್ಯಾಪಿಡ್‌ ಫಿಲಿಂಗ್‌' ಸ .06 » 
| | "ಡೈಸ್ಬೆಸಿಸ್‌' ಎ 29 ೨2 
. "ಅಟ್ರಿಯಲ್‌ ಸಿಸ್ಟೋಲ್‌? 11 . 
ವಿಕಸನ." 53 | 


ಹೀಗೆ ಆಕುಂಚನಕ್ಕೆ 0.27 ಮತ್ತು ವಿಕಸನಕ್ಕೆ 10.53 ಸೆಕೆಂಡುಗಳು ಹತ್ತಿ, 
ಕಾಲಚಕ್ರದ ಒಂದು ಅವರ್ತನೆಗೆ 0.8 ಸೆಕೆಂಡು ಹಿಡಿಯುವುದು, 


1 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 
ಹೃದಯ ಶಬ್ಧ ಗಳು 
ಲು 


ಹೃದಯವು ತನ್ನಲ್ಲಿ ಉದ್ಭವವಾದ ವಿದ್ಯುತ್ತಿನ ಕಾರಣದಿಂದ ಮುದುರಿಕೊಳ್ಳು 
ವಾಗ ಕೆಲವು ಶಬ್ದಗಳನ್ನು ಉಂಟುಮಾಡುತ್ತದೆ. ಈ ಶಬ್ದಗಳ ಹಾಗೂ ಹೃದಯದ 
ದೆಸೆಯಿಂದ ಹೃದಯದಲ್ಲಿ ಕ್ಲುಪ್ತ ಕೆಲಸಗಳು ನಡೆಯುತ್ತವೋ ಇಲ್ಲವೋ ಎಂಬ ಸನ್ನಿ 
ವೇಶಗಳನ್ನು ತಿಳಿಯಬಹುದಾಗಿದೆ, ಈ ಶಬ್ದಗಳನ್ನು ಆಕರ್ಣಕದ ಮುಖಾಂತರವೂ 
ಅಥವ ನಮ್ಮ ಕಿವಿಯನ್ನು ಎದೆಗೆ ಹಚ್ಚಿಯೂ ಕೇಳಬಹುದು. ಎರಡು ಶಬ್ದಗಳು ' 
ಸರಿಯಾಗಿಯೂ ಇನ್ನೊಂದು ಸ್ವಲ್ಪ ಮೃದುವಾಗಿಯೂ ಕೇಳಿಸುತ್ತವೆ. ಮೊದಲ 
ಶಬ್ದಗಳು ಹೃತ್ಯುಕ್ಷಿಗಳು ಆಕುಂಚನ ಹೊಂದುವಾಗ ಹುಟ್ಟುವುದರಿಂದ ಅದಕ್ಕೆ ಹೃತ್ಯುಕ್ತಿ 
ಗಳ ಆಕುಂಚನಶಬ್ದ ಗಳೆಂದೂ, ತದನಂತರ ಶಬ್ದವು ಹೃತ್ಯುಕ್ಷಿಗಳು ವಿಕಸನ 
ಗೊಳ್ಳುವುದಕ್ಕೆ ಪ್ರಾರಂಭವಾಗುವ ಸಮಯದಲ್ಲಿ ಉದ್ಭವವಾಗುವುದರಿಂದ ಅದಕ್ಕೆ 
ನಿಕಸನದಶಬ್ದ ವೆಂದೂ ಕರೆಯುತ್ತಾರೆ. ಮೊದಲನೆಯದು ಸ್ವಲ್ಪ ದೀರ್ಛಸಮಯದ 
ಕ್ಷೀಣಭ್ವನಿಯದೂ ಎರಡನೆಯದು ಹಿರಿಧ್ವನಿಯದೂ ಆಗಿರುತ್ತದೆ. 


70 


ಮೊದಲನೆ ಶಬ್ದವು ಹೃತ್ಯುಕ್ಷಿಗಳು ಸ್ನಾಯುಗಳು ಆಕುಂಚನ ಹೊಂದಂವುದ 
ರಿಂದಲ್ಕೂ "ಎ.ವಿ? ಕವಾಟಗಳು ಮುಚ್ಚುವುದರಿಂದಲೂ, ಅವುಗಳನ್ನು ಹಿಡಿದುಕೊಂಡಿ 
ರುವ ಸ್ನಾಯು ರಜ್ಜುಗಳ ಆದಿರಾಟಗಳಿಂದಲೂ ಆಗುವ ಶಬ್ದವಾಗಿರುತ್ತದೆ, ` ಎರಡನೆ 
ಶಬ್ದವು, ಶಾರೀರಿಕ ಸಂಚಲನೆಗೆ ಹೋಗುವ ಧಮನಿಯ ಕವಾಟಗಳು ಮತ್ತು ಶ್ವಾಸ 
ಕೋಶಕ್ಕೆ ಹೋಗುವ ಧಮನಿಯ ಕವಾಟಗಳೂ ರಕ್ತವು ಹಿಂದಕ್ಕೆ ಬಾರದಂತೆ ಪಕ್ಕನೆ 
ಮುಚ್ಚುವುದರಿಂದ ಆಗುವ ಶಬ್ದವಾಗಿರುತ್ತದೆ. ಒಂದು ಸೆಕೆಂಡಿಗೆ ಮೊದಲನೆ ಶಬ್ದದ 
ವೇಗವು 80 ರಿಂದ 45, ಎರಡನೆ ಶಬ್ದದ ವೇಗವು 50 ರಿಂದ 76, ಅದಿರಾಟಗಳೆಂದೂ 
ಕಂಡುಹಿಡಿಯಲಾಗಿದೆ. ಮೂರನೆ ಶಬ್ದವು ಅಷ್ಟೊಂದು ಸರಿಯಾಗಿ ಕೇಳಿಸುವುವಿಲ್ಲ. ಅಮ 
ರಕ್ತವು ಹೃತ್ಕರ್ಣಗಳಿಂದ ಹೃತ್ಯುಕ್ಷಿಗಳಿಗೆ ತುಂಬುವಾಗ್ಗೆ ಉತ್ಪನ್ನವಾಗುವುವೆಂದು 
ನಂಬಲಾಗಿದೆ. ಈ ಹೃದಯ ಶಬ್ದಗಳ ಧ್ವಗಿಗನುಗುಣವಾಗಿ ಅವುಗಳನ್ನು ಕಾಗದಗಳ 
ಮೇಲೆ ಆಲೇಖನಗೊಳ್ಳಬಹುದು. ಈ ತೆರನಾಗಿ ಆಲೇಖನ ಗೈದು ಬಿಡಿಸಿಟ್ಟ 
ನಕಾಶೆಗಳಿಗೆ ಧ _ನಿಹೃಚ್ಚಲನಾ ಲೇಖನ ಎನ್ನುತ್ತಾರೆ, ಇದನ್ನು ಧ್ವನಿಹೃಚ್ಚಲನೆಯ 
ಯಂತ್ರಗಳಲ್ಲಿ ಬರೆಯಲು ಸಾಧ್ಯ. ಅ 


ಹೃದಯ ಮತ್ತು ಅದರ ಕ್ರಿಯೆಗಳು 71 





ಚಿತ್ರ-12 ನಿದ್ಯುದ್ದ ಎನಯಾ ಲೇಖನ ಮತ್ತು ಧ್ವನಿ ಹೃಚ್ಛ ಕ್ವಲನಾ ಲೇಖನ 


ಹೃದಯ ಶಬ್ದಗಳ ಬದಲಾವಣೆ ಮತ್ತು ಗೊಣಗುನಿಕೆ: ಕಾರಣಾಂತರ 
ಗಳಿಂದ ಹೃತ್‌ಕ್ರಿಯೆಯು ಬದಲಾಗಬಹುದು. ಆಗ ಶಬ್ದಗಳೂ ತಾರತಮ್ಮ ಹೊಂದು 
ವುವು. ಕ್ರಮವಾಗಿ ಬರುವ ಶಬ್ದಗಳ ಬದಲು ಸ್ಥ ಲ್ಪ ಮಾರ್ಪಾಟಾಗುತ್ತದೆ. ಶಬ್ದವು 
ಹೆಚ್ಚಾಗಬಹುದು ; ಕ್ಷೀಣತೆ ಹೊಂದಬಹುದು ; ಅಥವಾ ಎರಡೆರಡು ಶಬ್ದಗಳು 
ಜೊತೆಗೂಡಬಹುದು. ಇವಲ್ಲದೆ ಹೃತ್ಯುಕ್ಷಿಗಳು ಮುದುರಿಕೊಂಡಾಗ "ಎ.ವಿ? 
ಕವಾಟಗಳು ಸರಿಯಾಗಿ ಮುಚ್ಚದೆ ಬಿರುಕು ಬಿಟ್ಟಲ್ಲಿ ಸ್ವಲ್ಪ: ರಕ್ತ ಹಿಂದೆ ನುಸು 
. ಹೃತ್ಯರ್ಣಗಳಿಗೆ ಸೋರುವ ಶಬ್ದದಿಂದ ಒಂದು ತೆರನಾದ “ಮರ್‌ ಮರ್‌' ಮ 
ಉಂಟಾಗಬಹುದು. ಅಥವಾ ಮುಖ್ಯ ಧಮನಿಯ ಮುಖದಲ್ಲಿ ಅಲ್ಪ ಮಾರ್ಪಾಟಾಗಿ 
ರಕ್ತವು ಈ ಸಣ್ಣ ಸಂದಿನಲ್ಲಿ ನುಸುಳಿ ಹೊರ ಹೊರಡುವಾಗಲೂ ಆಗಬಹುದು. 
| ಇವೆರಡೂ ಹೃತ್ಯುಕ್ಷಿಗಳು ಆಕುಂಚನಗೊಳ್ಳುವಾಗ ಕೇಳಿಸುವುದರಿಂದ ಆಕುಂಚನ 
; ಗೊಣಗು ಅನ್ನುತ್ತಾರೆ. ಹಾಗೇನೇ ಹೃತ್ಯಾಕ್ಷಿಗಳು ನಿಕಸನವಾಗುವಾಗ ಹೃದಯ 
' ದಿಂದ ಹೊರ ಹೊರಡುವ ಮುಖ್ಯ ಧಮನಿಗಳ ಮುಖದಲ್ಲಿರುವ ಕವಾಟಗಳು 
/ ಸರಿಯಾಗಿ ಮುಚ್ಚದೆ ಬಿರುಕು ಬಿಟ್ಟ ಲ್ಲಿ, ರಕ್ತವು ಹಿಂದಕ್ಕೆ ಸೋರುವಾಗ ಕೂಡೆ "ಮರ್‌ 
ಮರ್‌? ಶಬ್ದವು ಕೇಳಿಬರುವುದು, ಅಥವಾ ಈ ಸಂದರ್ಭದಲ್ಲಿ ರಕ್ತವು. ಹೃತ್ಯರ್ಣದಿಂದ 
ಹೃತ್ಯುಕ್ಷಿಗೆ ತುಂಬಿಸುವ “ಎ. ವಿ' ಕವಾಟಗಳ ದಾರಿಯು ಇಕ್ಕಟ್ಟಾಗಿದ್ದರೆ ರಕ್ತವು ಈ 
ವೇಳೆಯಲ್ಲಿ ನುಸುಳಿ ಬರುವಾಗ ಕೂಡ ಒಂದು ತೆರನಾದ "ಮರ್‌ ಮರ್‌" ಸ್ವರವು 
ಕೇಳಿಸುವುದು. ಈ ಸ ಕ್ವರಗಳು ಹೆ ೈತ್ಯುಕ್ಷಿಗಳು ವಿಕಸನವಾಗುವಾಗ ಕೇಳುವುದರಿಂದ 
ವಿಕಸನಗೊಣಗು ಎನ್ನುಬಹುದು. 


ಹೃದಯ ಹೊರಸೂಸುವಿಕೆ . 


ಇಷ್ಟರವರೆಗಿನ ವಿವರಗಳಿಂದ ಹೃದಯವೆಂಬ ಪಂಪು ತನ್ನ ಎಡಗಡೆಯಿಂದ . 
ರಕ್ತವನ್ನು ದೇಹದಾದ್ಯಂತ ಪಸರಿಸಿ ಹೈದಯದ ಬಲಗಡೆಗೂ, ಬಲಗಡೆಯ ik ್ಸೈವು 


೫2 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ರಕ್ತವನ್ನು ಶ್ವಾಸಕೋಶಕ್ಕೆ ಕಳುಹಿಸಿ ಅಲ್ಲಿಂದ ವಾಪಸು ಎಡಭಾಗಕ್ಕೂ ಕಳುಹಿಸುತ್ತ 
: ದೆಂಬುದು ತಿಳಿಯತಷ್ಟೆ ! ಹೃದಯವೆಂಬುದು ಇಬ್ದಾ ಯಿಯ ಪಂಪು. ಈ ಕೆಲಸವನ್ನು 
`: ಸದಾ ಮಾಡುತ್ತಿರುವಾಗ ಹೊರಗೆ ಹೋಗುವ ರಕ್ತವೂ ಒಳಗೆ ಬರುವ ರಕ್ತವೂ 
ಪರಿಮಾಣದಲ್ಲಿ ಅಷ್ಟಪ್ಟೇ ಆಗಿರಬೇಕು. ಇಲ್ಲವಾದಲ್ಲಿ ದೇಹದ ಕೆಲವೆಡೆಗಳಲ್ಲಿ ರಕ್ತವು 
ಹಿಂದುಳಿದು ಪಂಪಿನ ಕೆಲಸವು ಕೀಲು ತಪ್ಪಿದಂತಾಗುತ್ತದೆ. ಹೃದಯ ಪಂಪು ಮಾಡುವ 
ರಕ್ತದ ಹೊರಸೂಸುವಿಕೆಯನ್ನು “ಕಾರ್ಡಿಯೊಮಾಪಕ' ದಿಂದ ಅಳೆಯಬಹುದಾಗಿದೆ. 
ಎದೆಯನ್ನು ಶಸ್ತ್ರಕ್ರಿಯೆಯಿಂದ ತೆಗೆದು, ಕೃತಕ ಶ್ವಾಸವನ್ನು ನಿರ್ಮಿಸಿ ಹೃತ್ಯುಕ್ಷಿಯನ್ನು 
“ಕಾರ್ಡಿಯೊಮಾಪಳ'ದಲ್ಲಿ ತುಂಬಿಸಿದಾಗ, ಹೃತ್ಯುಕ್ಷಿಯ ಪರಿಮಾಣದ ಬದಲಾವಣೆ 
ಗಳನ್ನು ತಿಳಿಯಬಹುದು. ಹೃದಯವು ಆಕುಂಚನ ಹಾಗೂ ವಿಕಸನಗೊಳ್ಳುತ್ತಿರುವಾಗ ' 
“ಕಾರ್ಡಿಯೋಮಿಾಾಟರ್‌' ನೊಳಗೆ ಗಾಳಿಯ ಒತ್ತಡವು ಕಡಿಮೆಯಾಗುವುದೂ, ಹೆಚ್ಚಾಗು 
ವುದೂ ನಡೆದಿರುತ್ತದೆ. ಆಗ "ಕಾರ್ಡಿಯೋಮಾಟರ್‌' ನಿಂದ ಒಂದು ರಬ್ಬರ್‌ ನಳಿಗೆ ' 
ಯನ್ನು ತರಂಗ ಲೇಖನದ ಆಲೇಖನದ ವ್ಯವಸ್ಥೆಗೆ ಜೋಡಿಸಿ ಹೃದಯದ ರಕ್ತ ಹೊರ 
ಸೂಸುವಿಕೆಯ ದಾಖಲೆ ಮಾಡಬಹುದು. 





ಚಿತ್ರ: 13. ಕಾರ್ಡಿಯೋ ಪಿೀಟರ 


ಹೃತ್ಯುಕ್ಷಿಗಳ ಪ್ರತಿಯೊಂದು ಮಿಡಿತದಿಂದ ಹೊರ ಹೊರಡುವ ರಕ್ತದ ಪರಿ 
ಮಾಣಕ್ಕೆ ಒಂದು ಬಡಿತದ ಗಾತ್ರ, ಆಕುಂಚನ ಗಾತ್ರ ಅಥವ ನಾಡಿಯ 
ಪರಿಮಾಣ ಎಂದು ಹೇಳಬಹುದು. ಹೀಗೆಯೇ ಒಂದು ನಿಮಿಷಕ್ಕೆ ಹೊರಸೂಸುವ 
ರಕ್ತದ ಪರಿಮಾಣಕ್ಕೆ ನಿನಿಂಷಗಾತ್ರ ಎನ್ನುತ್ತಾರೆ. ನಿಮಿಷಗಾತ್ರವನ್ನು ನಾಡಿಯ 
ನಿಮಿಷಬಡಿತದ ಅಂಕಿತದಿಂದ ಭಾಗಿಸಿದರೆ ಒಂದು ಬಡಿತದ ಪರಿಮಾಣವನ್ನು 
ತಿಳಿಯಬಹುದು. 


ಬಡಿತದ ಮತ್ತು ನಿಮಿಷಗಾತ್ರದ ರಾಶಿಯನ್ನು ಕೆಳಗೆ ತೋರಿಸಿದ ಪ್ರಕಾರವೂ 
ಗೊತ್ತುಮಾಡಬಹುದು. ಇದಕ್ಕೆ " ಫಿಕ್‌ 'ಕ್ರೈಮ ಎನ್ನುವರು. ಇದರಲ್ಲಿ ಎಡಗಡೆಯ 
ಮತ್ತು ಬಲಗಡೆಯ ಹೃತ್ಯುಕ್ಷಿಯ ರಕ್ತದ (ಅಂದರೆ ಶ್ವಾಸಕೋಶಕ್ಕೆ ಹೋಗುವ 


` ಹೃದಯ ಮತ್ತು ಅದರೆ ಕ್ರಿಯೆಗಳು: "73 


``ರಕ್ತಕ್ಕೂ ಅಲ್ಲಿಂದ ಹಿಂದೆ ಹೃದಯಕ್ಕೆ ಬಂದ ರಕ್ತಕ್ಕೂ ಇರುವ) ಆಮ್ಲಜನಕದ 
` ತಾರತಮ್ಮ ಕಂಡು ಹಿಡಿದು, ಪ್ರಾಣಿಯ ಒಂದು ನಿಮಿಷದಲ್ಲಿ ಎಷ್ಟು ಆಮ್ಲ ಜನಕ 
` ವನ್ನು ಉಪಯೋಗಿಸುತ್ತ ದೆ ಎಂಬುದನ್ನು ನಿಶ್ಚಯಿಸಿ ತನ್ಮೂಲಕ, ನಿಮಿಷಗಾತ ಶ್ರವನ್ನು 
 ಗೆೊತ್ತುಮಾಡುತ್ತಾರೆ. | 


yp 
& 


ಉದಾಹರಣೆ : 31418415 
ಮೇಕೆಗಳು ಒಂದು ನಿಮಿಷಕ್ಕೆ ಉಪಯೋಗಿಸುವ ಆಮ್ಲಜನಕ - 1.76 ಮಿ. ಲ್‌ 


ಎಡಗಡೆಯ ಮತ್ತು ಬಲಗಡೆಯ ಹೃತ್ಯುಕ್ಷಿಯ ಆವಲ್ಲಜನಕಗಳು ತಾರತಮ್ಮ 

5.88 ಮಿ ಐ. 

ಆದ್ದರಿಂದ ನಿಮಿಷಗಾತ್ರ್ರ ಆಥವಾ ಒಂದು ನಿಮಿಷಕ್ಕೆ ಸಂಚರಿಸುವ ರಕ್ತ 
(ರ.88'.'100 : : 176: ಕ 


1766100 
x ಸ3018 ಮಿಲಿ, 


ಇಲ್ಲಿ ಒಂದು ನಿಮಿಷಕ್ಕೆ 60 ನಾಡಿ ಬಡಿತ ಇದ್ದರೆ ಒಂದು ಬಡಿತದ ಗಾತೃ 
(5015) 50.3 ಮಿ. ಲಿ. ಆಗುತ್ತದೆ. 


, 

ಇದನ್ನು ಇಂಗಾಲಾಮ್ಲದ ತಾರತಮ್ಮ, ಇಂಗಾಲಾಮ್ಲವನ್ನು ಪ್ರಾಣಿಗಳು 
ಒಂದು ನಿಮಿಷಕ್ಕೆ ಹೊರಹಾಕುವ ಪರಿಮಾಣಗಳಿಂದಲೂ ಕಂಡುಹಿಡಿಯಬಹುದು. 
ಅಲ್ಲದೆ ನಿಮಿಷ ಗಾತ್ರವೂ, ದೇಹದಲ್ಲಿ ಒಟ್ಟು ರಕ್ತದ ಮೊತ್ತವು ಗೊತ್ತಿರುವಾಗ ಒಂದು 
ಸಲದ ಪೂರ್ಣ ರಕ್ತ ಸಂಚಲನೆಗೆ ಟೇಕಾದ್ಯಸಮಯವನ್ನು ಕಂಡುಹಿಡಿಯಬಹುದು. 


ಉದಾಹರಣೆ: 
500 ಕೆ.ಜಿ. ತೂಕವುಳ್ಳ ದನದ ಒಟ್ಟು ರಕ್ತ ಎ _ 36,000 ಮಿಲಿ. 


ನಿನುಷಗಾತ “೯ 35,000 ಮಿ.ಲಿ. / ಮಾ. ಹ 


A 1.08 ಮಿ..ವಿಸ. 


ಹೃದಯೆದ ಕಾರ್ಯವನ್ನು ರೂಪಾಂತರಿಸುವ ಕಾರಣಗಳು: 

ಹೃ ದಯದ ಕಾರ್ಯವು ಕೆಲವು ಕಾರಣಗಳಿಂದ ಹೆಚ್ಚು ಕಡಿಮೆಯಾಗುತ್ತಾ, 
ಅದರ ಹಿಡಿತ ಬಡಿತದಲ್ಲಿಯೂ, ಆಕುಂಚನದ ಪರಿಮಾಣದಲ್ಲಿಯೂ' ವ್ಯ ತಾ ಸವು ಕಂಡು 
ಬರುವುದು. ಈ ವ್ಯತ್ಯಾಸಗಳು ಹೃದಯವನ್ನು ನರಬಲಗಳಿಂದ ಕಿತ್ತಾಗಲೂ 
ಉಂಟಾಗುತ್ತವೆ. ಹ 'ದಯವು ದೇಹದೊಳಗೆ ಇರುವಾಗ ಈ ಕಾರಣಗಳನ್ನು ತಿಳಿಯಲು 
ಸಾಧ್ಯವಿಲ್ಲ. ಅದಕ್ಕಾಗಿ ಎದೆಯನ್ನು ಸೀಳಿ ಹ ಸದಯವನ್ನು ಅದರ ಶಾರೀರಕ ಸಂಚಲನೆ 


\ 





Fe gS ns x 








4 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ 


ಯಿಂದ ಬೇರ್ಪಡಿಸಿ ಕೃತಕ ಸಂಚಲನೆಯಿಂದ ಬೇರ್ಪಡಿಸಿ. ಕೃತಕ ಸಂಚಲನೆ ಮಾರ್ಪಡಿಸಿ 
ದಾಗ ಹೈದಯದ ಕೆಲವು ಕಾರ್ಯಗಳೆ ರೂಪಾಂತರಿಸುವ ಕಾರಣಗಳನ್ನು ತಿಳಿಯಲು 
ಸುಲಭವಾಗುತ್ತದೆ. ಇಂತಹ ಪ್ರಯೋಗಕ್ಕೆ ಹೃದಯೆ- ಶ್ವಾಸಕೋಶ ಸಿದ್ಧತೆ 
ಎನ್ನುತ್ತಾರೆ. ಇದರಲ್ಲಿ ಶ್ವಾಸಕೋಶ ಮತ್ತು ಹೃದಯಗಳ ಸಂಚೆಲನೆ, ಮಾರ್ಪಾ 
ಟಾಗದೆ ಇರುವುದರಿಂದ ಹೃದಯವು ಕಷ್ಟವಿಲ್ಲದೆ ಕೆಲಸಮಾಡುತ್ತಿರುತ್ತದೆ. ಈ 
ಕೆಳಗಿನ ಚಿತ್ರದಿಂದ ಇದರ ವೈವಿಧ್ಯತೆಯನ್ನು: ತಿಳಿಯಬಹುದು. 


ಹಾ 
ಆಸಾ 
am 
ದ್ನ 
ಫಾ 
ಆರಾ 
ws 
pn 
ಇಸಾ 
ಪಾಷ 
ಪಾಪಾ 
» Von 
೬. Xd 
EN a 
pas 


ಘು 





ಚಿತ್ರ: ಹೈಡಮ- ಕ್ಞಾಸಕೆತಾಶ ಪಿದ್ಧತೆಯ ಕೇಖಾ ಚಿತ್ತೆ. 


ಹೃದಯ ಮತ್ತು ಅದರ ಕ್ರಿಯೆಗಳು 75 


ಈ ಹೃದಯ ಶ್ವಾಸಕೋಶಸಿದ್ಧತೆ ಪ್ರಯೋಗದಿಂದ, ಅಪಧಮನಿಯ ಒತ್ತಡದ 
ವೃತ್ಕಾಸಗಳಿಂದ ಹೃದಯದಲ್ಲಾಗುವ ಬದಲಾವಣೆ ಹಾಗೂ ಅಭಿಧಮನಿಯಲ್ಲಿ ಹಿಂದೆ 
ಬಂದ ರಕ್ತವು ಹೃದಯವನ್ನು ತುಂಬಿಸುವಾಗ ಆಗುವ ಬದಲಾವಣೆಗಳನ್ನು ತಿಳಿಯ 
ಬಹುದು. ಹೃದಯದ ಆಕುಂಚನಕ್ಕೆ ಬೇಕಾದ ಕ್ರಿಯೂಶಕ್ತಿಯಂ ಅದರ ಸ್ನಾಯು 
ನಾರುಗಳ ಉದ್ದವನ್ನು ಅವಲಂಬಿಸಿರಂತ್ತದೆ. ರಕ್ತವು ಹೆಚ್ಚಿಗೆ ತಂಂಬಿಕೊಂಡಿದ್ದರೆ 
ವಿಕಸನವಾಗುವಾಗ ಸ್ನಾಯಂಗಳ ಉದ್ದವು ಹೆಚ್ಚಾಗಿ ಹೃದಯದ ಕ್ರಿಯೂ ಶಕ್ತಿಯೂ 
ಹೆಚ್ಚುವುದು. ಆದುದರಿಂದ ಹೃದಯದ ಕ್ರಿಯಾ ಶಕ್ತಿಯು ನೇರವಾಗಿ ಅದರ ಸ್ನಾಯು 
ನಾರುಗಳ ಚಾಚಿದ ಎಳತಕ್ಕನುಸಾರವಾಗಿ ಹೊಂದಿಕೊಂಡಿದೆ. ಹೃದಯದ ಈ 
ನಿಯಮಕ್ಕೆ « ಸ್ಟಾರ್‌ಲಿಂಗ್‌' ನಿಯಮ ಎಂದು ಕರೆಯುತ್ತಾರೆ. 


ಹೃದಯದಲ್ಲಿನ ರಕ್ತ ಸಂಚಲನೆ : ಹೃದಯದ ಸ್ನಾಯುಗಳಿಗೆ ಮಹಾ 
ಧಮನಿಯಿಂದ ಹೊರಟ ಎರಡು ಧಮನಿಗಳು ರಕ್ತವನ್ನು ಒದಗಿಸುತ್ತವೆ. ಅವು ಸಣ್ಣ 
ಸಣ್ಣ ಧಮನಿಗಳಾಗಿ, ನಾಳಿಕೆಗಳಾಗಿ, ಸೂಕ್ಷ್ಮನಾಳಗಳಾಗಿ ಪ್ರತಿ ಸ್ನಾಯುನಾರುಗಳಿಗೆ 
ರಕ್ತವನ್ನು ಒದಗಿಸಂತ್ತವೆ. ಈ ಸೂಕ್ಷ್ಮನಾಳಗಳು ಪುನಃ ಒಟ್ಟುಗೂಡಿ ಹೃದಯದಲ್ಲಿನ 
ಅಭಿಧಮನಿಗಳಾಗಿ ಕಟ್ಟ ಕಡೆಗೆ "ಕೊರನರಿ ಸೈನಸ್‌ ಎಂಬಲ್ಲಿ ಬಲ ಹೃತ್ಕರ್ಣಕ್ಕೆ 
' ಸೇರುತ್ತವೆ. ಈ ತೆರನಾದ ಸಂಚಲನೆಯಲ್ಲದೆ ಅಲ್ಲಿಯಂ ಸೂಕ್ಷ್ಮ ರಕ್ತನಾಳಗಳೂ ಕೆಲವು 
ತೆರನಾದ ನಾಳಗಳಿಂದ ಹೃದಯದೊಳಗಿನ ಉತಕಗಳೊಂದಿಗೆ ಸಂಪರ್ಕ ಹೊಂದಿರುತ್ತವೆ. 
ಹೃದಯದ ರಕ್ತ ನಾಳಗಳು ಯೂವುದೇ ಕಾರಣದಿಂದ ಕಟ್ಟಿದರೆ ರಕ್ತದ ಅಭಾವದಿಂದ 
ಕೂಡಲೇ ಹೃದಯದ ಸ್ತಂಭನವುಂಟಾಗಿ ಮರಣ ಒದಗುತ್ತದೆ. 


-ಹೃದಯದ ರಕ್ತನಾಳಗಳು ಮಹಾಧಮನಿಯ ಬುಡದಿಂದ ಹೊರಡುವುದರಿಂದ 
ಹೃದಯದ ಆಕುಂಚನ ಹಾಗೂ ವಿಕಸನಗಳ ಸಂಧರ್ಭಗಳಲ್ಲಿ ಅದರ ಒತ್ತಡಕ್ಕೆ ಸರಿಯೂಗಿ 
`ಹೊಂದಿಕೊಂಡಿರುತ್ತದೆ, ನಾಯಿಗಳಲ್ಲಿ ಹ್ಮ ಭಯದ ಎಡ ರಕ್ತನಾಳವು ಸುಮಾರಂ 
ಶೇಕಡ 80 ಭಾಗ ರಕ್ಷ ವನ್ನು ಸಾಗಿಸುತ್ತವೆ. 'ಮ್ಯ ಯೂಮ ಮತ್ತು ಇತರ ಹೆಚ್ಚಿನ 
ಕೆಲಸ ಮಾಡುವಾಗ ಹೃದಯಕ್ಕೆ ಸೂಮಾರು ನಾಲ್ಕು ಪಾಲಿನಷ್ಟು ರಕ್ತದ ಸರಬರಾಜು 
ಆಗುತ್ತದೆ. “ಎಡ್ರಿನಲೀನ್‌? "'ಕ್ಷನಾಳಗಳನ್ನು. . ಸಡಿಲಿಸಿ ಹೆಚ್ಚು ರಕ್ತವನ್ನು ಒದಗಿ 
ಸುತ್ತದೆ. ದೇಹದ ರಕ್ತದ ಹೊರ ಸೂಸುವಿಕೆಯಲ್ಲಿ ಸುಮಾರು ಶೇಕಡ 5 ಭಾಗ 
ರಕ್ತವು ಹೃದಯಕ್ಕೆ ನೇರವಾಗಿ ಹೋಗುತ್ತದೆ. 


ಹೃದಯ ಕೋಶ: ಹೃದಯವು ಒಂದು ತೆರನಾದ ನಾರಿನಂತಹ ಗಟ್ಟೆಯೂದ 
ಕೋಶದಿಂದ ಆವರಿಸಿಕೊಂಡಿರುತ್ತದೆ. ಈ ಕೋಶದೊಳಗಿನ ಅಲ್ಪ ದ್ರವದ ಅಂಶದಿಂದ 
ಹೃದಯಕ್ಕೆ ಕೋಶದಲ್ಲಿಯೆಂ ಕೆಲಸ ಮಾಡಲು ಅನುಕೂಲ ಏರ್ಬಟ್ಟಿರಂತ್ತದೆ. ಕೆಲವು 
ತೆರನಾದ ರೋಗಗಳಿಂದ ಈ ದ್ರವದ ಅಂಶವು ಸಚ್ಚಿ್ಲಗ ಹ ದಯದ ಕಾರ್ಯಕ್ಕೆ 


೫6 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ತೊಂದೆರೆಯಂಂಟಾಗಬಹುದು. ಈ ಕೋಶವು ಹೃದಯವನ್ನು ಅಪ್ಪಿಕೊಂಡಿದ್ದೂ' 
ಹೆಚ್ಚಿಗೆ ಪಸರಿಸಲು ಬಿಡುವುದಿಲ್ಲ; ಹೃದಯದ ಕಾರ್ಯಕ್ಕೆ ಅವಶ್ಯವಿರುವ ನಯವಾದ 
ಹೊದಿಕೆಯೂಗಿ ಪರಿಣಮಿಸುತ್ತದೆ, ಹೃದಯಕ್ಕೆ ಬೇಕಾದ ಒಂದು ನಿರ್ಣಾಯಿತ 
ಸ್ಥಳವನ್ನು ಒದಗಿಸಿ ಅದು ಅಲ್ಲಿಯೇ ಸ್ಥಿ ರವಾಗಿರುವಂತೆ ಏರ್ಪಾಡು ಕಲ್ಪಿಸಿದೆ; ಮತ್ತು 
ಹ್ಮ ದಯದ ವಿಕಸನಕ್ಕೆ ಬೇಕಾಧ ಎಳೆಯಾವ ಶಕ್ತಿಯನ್ನು ಕೊಟ್ಟು ಸಹಾಯವಾಗುತ್ತದೆ. 


೫ ಸ ಹೃ ದಯ ಮಿಡಿತ 


ಸಿಡಿತದ ಕಾರಣ: ಹೃದಯಕ್ಕೆ ನೆರವಾಗುವ ಎಲ್ಲ ನರಗಳನ್ನೂ ತುಂಡು 
ಮಾಡಿ ಮಿದುಳಿನ ಸಂಪರ್ಕವನ್ನು ತೆಗೆದುಬಿಟ್ಟರೊ, ಹೃದಯವು ಕೆಲಸದಾಡುವುದನ್ನು 
ನೋಡಿದರೆ ಮಿದುಳಿನ ಸಹಾಯವು ಅದಕ್ಕೆ ಬೇಕಿಲ್ಲವೆಂಬ ಅಂಶವು ವಿಶದವಾಗುವುದು. 
ಅಂತೂ ನರಗಳ ಸಹಾಯದಿಂದ ಹೃದಯಕ್ಕೆ ತನ್ನ ಕಾರ್ಯಗಳನ್ನು ಹೆಚ್ಚು ಕಡಿಮೆ 
ಮಾಡಿಕೊಳ್ಳಲು ಸಾಧ್ಯವಿದೆ. ಹೃದಯಂವನ್ನು ದೇಹದಿಂದ ಕಿತ್ತುತೆಗೆದು ಅದಕ್ಕೆ 
ಬೇಕಾದ ದ್ರವವನ್ನೂ ಇನ್ನಿತರ ಸಲಕರಣೆಗಳನ್ನೂ ಕೊಟ್ಟರೆ ಕೆಲವು ಘಂಟೆಗಳ ಕಾಲ 
ಅದು ತನ್ನ ಕಾರ್ಯ ಮುಂದುವರಿಸಲು ಸಾಧ್ಯ ವಿದೆ. ಆದುದರಿಂದ ಹೃದಯ ಸ್ವಯಂ 
ಪ್ರೇರಿತ ಅಂಗವೆಂದಂ ಹೇಳಬೇಕು. 


ಮಿಡಿತದ ಉತ್ಪಾದನೆ: ಹೃದಯದಲ್ಲಿ ವಿಶೇಷರೀತಿಯ ಹೃತ್ಸ್ನಾಯು 
`ಗಳೂ ನರಗಳೂ ಅಡಕವಾಗಿವೆ. ಹೃದಯ ವಿ:ಡಿತಕ್ಕೆ ಕಾರಣವಾದ ಶಕ್ತಿಯು 
ಸ್ನಾ ಯುಗಳದ್ದೊ € ಅಥವಾ ನರಗಳದ್ದೊ € ಎಂಬ ಪ್ರಶ್ನೆಯು ಸಹಜವಾಗಿ ಉದಯಿಸು 
ತ್ವದ. ಈ ಶಕ್ತ ಯು ಹಿಂದೆ ಹೇಳಿದಂತೆ ಬಲಗಡೆಯ. ಹೃತ್ಯರ್ಣದ ಸ್ನಾ ಯುಗಳಲ್ಲಿ : 
ಇರುವ “ಎಸ್‌. ಎ' ಗಂಟಿನಿಂದ ಉದ್ಭವವಾಗಿ "ಎ. ವಿ? ಗಂಟಿನ ಮುಖಾಂತರ ಹೃದಯದ 
ಇನ್ನಿತರೆ ಸ್ನಾಯುಗಳಿಗೆ ರವಾನಿಸ ಲ್ಪಟ್ಟು ಹೃದಯ ಮಿಡಿತಕ್ಕೆ ಕಾರಣವಾಗುವುದು. 
ಅಂದಮೇಲೆ ಈ ಶಕ್ತಿಯು ಹೃ ದಯದ. ಸ್ನಾ ಯುಗಳಿಗೆ ಸೇರಿದ್ದೆಂಬುದು ಖಚಿತವಾಗ 
ತ್ತದೆ. ಇದನ್ನು ಸ ಸಮರ್ಥಿಸುವುದಕ್ಕೆ ಹಲವಾರು ಕಾರಣಗಳನ್ನು ” ಕೊಡಬಹುದು. 


1) ಭ್ರೂಣವು ಗರ್ಭದೊಳಗಿರುವಾಗ ಅದರ ನರಗಳು ಬೆಳೆಯುವ ಮೊದಲೇ 
ಅದರ ಹೃದಯವು ಮಿಡುಕಲು ಪ್ರಾರಂಭವಾಗಿರುತ್ತದೆ. 


2) ಹೃತ್ಸ್ನಾಯುಗಳ ಪ್ರತ್ಯೇಕಿಸಲ್ಪಟ್ಟ ನರಗಳೂ ಕೂಡ ಅವಕ್ಕೆ ಅವಶ್ಯಕವಾದ 
ದ್ರವದಲ್ಲಿ ಇರಿಸಿದರೆ ತಮ್ಮಷ್ಟಕ್ಕೆ ತಾವೇ ಮಿಡುಕುತ್ತವೆ. 


ಸ 8) ನರಗಳ ಅಂಶಗಳಿಲ್ಲದ ಹೃತ್ಸ್ಥ್ನಾಯುಗಳ ತುಂಡಂಗಳು ಕೂಡ ಮಿಡುಕಲು 
ಸಾಧ್ಯ. 


ಹೈದಯ ಮತ್ತು ಇದರ ಕ್ರಿಯೆಗಳು. 77 


ಅಥವಾ ನಿಧಾನವಾಗಿ ಮಾಡಲು ನೆರವಾಗುತ್ತವೆ. 


4) ಹೃದಯದಲ್ಲಿನ ನರಗಳು ಹೆಚ್ಚಾಗಿ ಹೃದಯದ ಕೆಲಸವನ್ನು ವೇಗವಾಗಿ" 


ಸಸ್ತನಿ ವರ್ಗದ ಪ್ರಾಣಿಗಳ ಹೃದಯ ಮಿಡಿತವು ಹೃದಯ ಸ್ನಾಯುಗಳ . 


ವೈಶಿಷ್ಟ್ಯವನ್ನವಲಂಬಿಸಿದೆ. 


ಇದಲ್ಲದೆ ಹೃತ್ಸ್ನಾಯುವನ್ನು ತೋಯಿಸುವ ದ್ರವದ ರಸಾಯನಿಕ ಮಿಶ್ರಣವು ' 


ಅ ಇ 


ಕೂಡ ಇದಕ್ಕೆ ತುಂಬಾ ಸಹಾಯವನ್ನೀಯುತ್ತದೆ. "ರಿಂಗೆರ್‌ ನು ಕಪ್ಪೆಯ ಹೃದಯವು 
ಸರಿಯಾಗಿ ಕೆಲಸ ಮಾಡಲು ಹಲವಾರು ಮಿಶ್ರಣಗಳಿಂದ ಕೂಡಿದ ಒಂದು ದ್ರವವನ್ನು 
ತಯಾರಿಸಿ ಅದರಲ್ಲಿ ಕಪ್ಪೆಯ ಹೃದಯವು ತುಂಬಾ ಹೊತ್ತು ಮಿಡುಕಲು ಸಾಧ್ಯವಿದೆ. 


ಎಂದು ತೋರಿಸಿದ್ದಾನೆ. " ಲ್ಹೋಕ್‌ 'ನು ಸಸ್ತನಿ ವರ್ಗದ ಹೃದಯಗಳು ಕೆಲಸ 
ಮಾಡುವುದಕ್ಕೆ ಅವಶ್ಯವಿರುವ ವಿಭಿನ್ನ ಪ್ರಮಾಣದಲ್ಲಿ ಅವೇ ವಸ್ತುಗಳನ್ನೊಳಗೊಂಡ ' 


ONS) 


ದ್ರವವನ್ನು ತಯಾರಿಸಿ ಆಮ್ಲ ಜನಕದೊಡನೆ ಅದನ್ನು ಸೇರಿಸುವುದರಿಂದ ಪ್ರಯೋಜನ ' 


ವಾಗುತ್ತದೆ ಎಂದು ತೋರಿಸಿದ್ದಾನೆ. 


ಕೋಷ್ಟ ಕ11 


"ರಿಂಗರೆ' ಹಾಗೂ "ಲ್ಹೋಕ್‌' ಪ್ರವ ರಚನಾ ವಸ್ತುಗಳೂ 
ಹಾಗೂ ಅವುಗೆಳ ಪ್ರನೂಣ ; 



























ಅ.ನಂ. . | "ರಿಂಗರ' ದ್ರವ | "ಲೋಕ್‌'ದ್ರವ : 
| ಸೋಡಿಯಂ ಕ್ಲೋರೈಡ್‌” . 4 0.7 ಗ | 0.92 % 
'2| "ಪೊಟಾಸಿಯಂ ಕ್ಲೋರೈಡ್‌” \ 0.03 % 0.042 % 
3 "ಕ್ಯಾಲ್ಸಿಯಮ್‌ ಕ್ಲೋರೈಡ್‌' | 0.೬6% 0.12 % 











| 4 | "ಸೋಡಿಯಂ ಬೈಕಾಬೊ: ನೇಟ್‌' | 008 ಕೆ 0.015% 

















ಈ ಸ್ರವ ಮಿಶ್ರಣಗಳಲ್ಲಿಯು “ಸೋಡಿಯ ಮುತ್ತು "ಪೊಟಾಸಿಯಂ' ಹೈಡೆ' 


( 


\ 


\ ವ 


ಯಂದ ಮಿ: ೨ವನ್ನು ಕುಗ್ಗಿಸಿ ವೀ 5 ಸಹಾಯ ಮುತ್ತವೆಂದ್ಕೂ “ಕ್ಯಾಲ್ಸಿಯಮ್‌ : 


5 | ಗ್ಲೂಕೋಸ್‌? | Ne 01% ,-*[ 


34 ಸಾಕು ಪಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 

ಮಿಡಿತಕ್ಕೆ ಶಕ್ತಿ ಕೊಟ್ಟು ಆಕಂಂಚನಕ್ಕೆ ಸಹಾಯ ಮಾಡುತ್ತದೆಂದ್ಕೂ ತಿಳಿಯಲಾಗಿದೆ. 
ಹೀಗಾಗಿ “ಕ್ಯಾಲ್ಸಿಯಂ' ಇಲ್ಲದ "ಲ್ಲೊಕ್‌' ದ್ರವದಲ್ಲಿ ಹೃದಯವನ್ನು ತೋಯಿಸಿದರೆ 
` ಅದರ ಮಿಡಿತವು ಕ್ಷೀಣವಾಗುತ್ತ "ಸೋಡಿಯಂ ಮತ್ತು "ಪೊಟಾಸಿಯಂ'ಗಳ ಶಕ್ತಿಗನು 
ಸಾರವಾಗಿ ಅತ್ಯಂತ ವಿಕಸನವಾಗಿ ಮಿಡಿತವು ನಿಲ್ಲುವುದು. ಹಾಗೆಯೇ "ಸೋಡಿಯಂ? 
ಮತ್ತು "ಪೊಟಾಸಿಯಂ' ಇಲ್ಲದೆ ಬರೀ "ಕ್ಯಾಲ್ಸಿಯಂ' ಮತ್ತು ಇನ್ನಿತರ ರಸಾಯನಿಕ 
ಪದಾರ್ಥಗಳುಳ್ಳ "ಲ್ಹೊಕ್‌' ದ್ರವದಲ್ಲಿಟ್ಟರೆ ಹೃದಯವು ಜೋರಾಗಿ ಮಿಡುಕಿ ಕಡೆಗೆ 
ಅತಿಹೆಚ್ಚು ಆಕುಂಚನಗೊಂಡು ನಿಂತೇಬಿಡುವುದು. 


ಹೃದಯದ ಸಂವರ್ಧನ ಕ್ರಿಯೆ: ಬೇರೆ ಅಂಗಾಂಗಗಳಲ್ಲಿ ನಡೆಯುವಂತೆ 
ಹೃದಯದ ಸಂವರ್ಧನ ಕ್ರಿಯೆಗೆ ಬೇಕಾಗುವ ಶಕ್ತಿಯು ಆಹಾರ ಪದಾರ್ಥಗಳ ಉತ್ಕರ್ಷ 
ಣದಿಂದ ದೊರಕಬೇಕು. ಇದರ ಸಂವರ್ಧೆನ ಕ್ರಿಯೆಯನ್ನು ಶ್ಚಾಸೋಚ್ಚಾಸ ಭಾಗಲಬ್ಧ 
ಮೂಲಕ ಪರೀಕ್ಷಿಸುತ್ತ, ಹೃದಯವು ಶರ್ಕರ ಪಿಷ್ಟ ಮಾತ್ರವಲ್ಲದೆ, ಕೊಬ್ಬು ಮತ್ತು 
ಸಸಾರಜನಕಗಳನ್ನು ಕೂಡ ಉಪಯೋಗಿಸಬಲ್ಲದೆಂಬ ಅಂಶವನ್ನು ತಿಳಿಯಲಾಗಿದೆ. 
ಇಷ್ಟಲ್ಲದೆ ಇನ್ನೊಂದು ವಿಶೇಷವೆಂದರೆ, ಹೃದಯವು ದೇಹವರ್ಧನ ಕ್ರಿಯೆಯ 
ಲ್ಲುಂಟಾದ ಹೆಚ್ಚಿನ ದುಗ್ಗಾಮ್ಲವನ್ನು ತನ್ನ ಸಂವರ್ಧನ ಕ್ರಿಯೆಯಲ್ಲಿ ಉಪಯೋ 
ಗಿಸಬಲ್ಲದು. 


ಹೃತ್ಸ್ನಾಯುಗಳು ಹಾಗೂ ಲಕ್ಷಣಗಳು. 


ಹೃತ್ಸ್ಕಾಯುಗಳು ಇನ್ನಿತರ ಎಲುಬುಗಳ ಸ್ನಾಯುಗಳಂತೆಯೇ ಸಾಮಾನ್ಯವಾಗಿ 


ಲಕ್ಷಣಗಳನ್ನು ಹೊಂದಿದ್ದರೂ ಕೆಲವು ವೈಶಿಷ್ಟ್ಯಗಳಿಂದ ಕೂಡಿವೆ. ಪ್ರಾಯೋಗಿಕ 
ಪರೀಕ್ಷೆಗಾಗಿ ಸ್ನಾಯುಗಳನ್ನು, ವಿದ್ಯುತ್ತು. ಯಂತ್ರ, ಕಾವು ಇಲ್ಲವೆ ರಾಸಾಯನಿಕ 


ಉತ್ತೇಜಕಗಳಿಂದ ಉದ್ದೀಪಿಸಬಹುದಾದರೂ, ಹೆಚ್ಚಿನ ಪ್ರಯೋಗಗಳಲ್ಲಿ ವಿದ್ಯುತ್ತನ್ನೇ | 
ಈ ಕಾರ್ಯಕ್ಕೆ ಉಪಯೋಗಿಸುವರು. ಏಕೆಂದರೆ ಇದರಿಂದ ಪ್ರಯೋಗಗಳನ್ನು -- 


ಬೇಕಾದ ರಿಂತಿಯಲ್ಲಿ ಹೆಚ್ಚು ಕಡಿಮೆ ಮಾಡಬಹುದು. ಅಲ್ಲದೆ ಇದರಿಂದ ಸ್ನಾಯು 
ಗಳಿಗೆ ಅಷ್ಟೊಂದು ಹಾನಿಯಾಗುವುದಿಲ್ಲ. 


ಬ 


ಆಗೆ ಅವು ಮಿಡುಕದೆ ನಿಶ್ಚಿಂತವಾಗಿರಬೇಕಾಗುತ್ತದೆ, ಇದಕ್ಕಾಗಿ " ಸ್ಪೇನಿಯಸ್‌' ಪಟ್ಟಿ 
ಯನ್ನು ಹಾಕಿದರೆ ಹೃದಯದ ಸ್ವಯಂ ಉದ್ದೀಪನೆಯು ನಿಲ್ಲುವುದು. ಹೀಗೆ ಮಾಡಲು 
ಕಷ್ಟೆಯ ಹೃದಯದಲ್ಲಿಯ 4 ಸೈನೊ ಆಟ್ರಿಯಲ್‌ ಜಂಕ್ಷನ್‌ ೨ ಗೆ ನೂಲಿನಿಂದ ಪಟ್ಟಿ 
ಹಾಕುವರು, ಉತ್ತೇಜಕವು ಹೃತ್ಯುಕ್ಷಿಗೆ ಹೋಗದೆ ಹೃದಯದ ಲಯಬದ್ಧ ಬಡಿತ 
ನಿಲ್ಲಂವುದು. ಆಗ ಬೇಕಾದ ಪ್ರಯೋಗಗಳನ್ನು ಹೃತ್ಯುಕ್ಷಿಯ ಮೇಲೆ ನಡೆಸಬಹುದು, 


ಕಪ್ಪೆಯ ಹೃತ್ಸ್ನಾಯುಗಳ ಮೇಲೆ ಕೆಲವು ಪ್ರಯೋಗಗಳನ್ನು ನಡೆಸುತ್ತಾರೆ. 


ಹೃದಯ ಮತ್ತು ಅದರ ಕ್ರಿಯೆಗಳು 6 
ಕೆಳಗೆ ಕಾಣಿಸಿದ ಹೃದಯದ ಪ್ರಕೃತಿ ಲಕ್ಷಣಗಳು ಗಮನಾರ್ಹವಾಗಿವೆ, 


1) ಅಯಬದ್ಧ ಬಡಿತ: "ಎಸ್‌. ಎ' ಗಂಟಿನಿಂದ ತನ್ನಷ್ಟಕ್ಕೆ ತಾನೇ 
ಉದ್ಭವವಾಗಿ ಬಂದ ಉತ್ತೇಜಕದಿಂದ ಹೃದಯವು ಕ್ರಮವಾಗಿ ಲಯಬದ್ಧ:ಯಿಂದ 
ಮಿಡುಕುವುದು ಹೃದಯದ ಮುಖ್ಯವಾದ ಲಕ್ಷಣ. ಈ ಲಕ್ಷಣವು ಬಹುಶಃ ಹೃದಯ 


`` ಕೋಶಿಕೆಗಳಲ್ಲಿರುವ ರಾಸಾಯನಿಕ ವೈಶಿಷ್ಟ [ದಿಂದಾಗಬಹುದೆಂದು ನಂಬಲಾಗಿದೆ. 


0) ನೇರ ಉದ್ದೀಪನೆಯ ಕ್ರಿಯೆ: ಹೃತ್ಸ್ನಾಯು, ಐಚ್ಚಿಕ ಸ್ನಾಯು 
-` ಗಳಂತೆ ಆಕುಂಚನಗೊಂಡರೂ ಅದರ ಆಕುಂಚನ ಸವಂಯವು ಮಾತ್ರ ಹೆಚ್ಚಾಗಿದೆ. 
ಸಸ್ತನಿ ವರ್ಗದ ಪಾಣಿಗಳ ಹೃತ್ಯುಕ್ಷಿಯು 8/10 ಸೆಕೆಂಡಿನ ವರೆಗೂ, ಕಪ್ಪೆಯ 
ಹೃತ್ಯುಕ್ಷಿಯು $ ಸಕೆಂಡಿನ ವರೆಗೂ, ಆಮೆಯ ಹೃತ್ಯುಕ್ಷಿಯು 2 ಸೆಕೆಂಡಗಳವರೆಗೂ . 
ಆಕುಂಚನಗೊಳ್ಳುತ್ತವೆ. 

8) ಎಲ್ಲ ಅಥವಾ ಇಲ್ಲ ಆಕುಂಚನ ; ಹೃತ್ಸ್ನಾಯುಗಳು ಉದ್ದೀಪನೆ .. 
ಗೊಂಡಾಗ ಅವು ಆಕುಂಚನಗೊಳ್ಳುವುದಾದರೆ, ತಮ್ಮ ಪೂರ್ಣ ಶಕ್ತಿಯಿಂದ ಮುದಂಡಿ : 
ಕೊಳ್ಳುತ್ತವೆ. ಆದರೆ ಉದ್ದೀಪನೆ ಬಲಿಷ್ಕವಾಗಿರದಿದ್ದರೆ, ಆಕುಂಚನವಾಗುವುದೇ 
` ಇಲ್ಲ. ಈ ತೆರನಾದ ಲಕ್ಷಣಕ್ಕೆ "ಎಲ್ಲ ಅಥವಾ ಇಲ್ಲ ಆಕುಂಚನ' ಎನ್ನಬಹುದು. 
ಅಂದರೆ ಉದ್ದೀಪನೆಯ ಶಕ್ತಿಯ ಏರಿಕೆಗನುಗುಣವಾಗಿ ಆಕುಂಚನೆ ನಡೆಯುವುದಿಲ್ಲ. 
:. ಎಲುಬಿನೊಳಗಿನ ಐಚ್ಛಿಕ ಸ್ನಾಯುಗಳು ಕಡಿಮೆ. ಉದ್ದೀಪನೆಗೆ ಆಕುಂಚನಗೊಳ್ಳುತ್ತವೆ. 
: ಉದ್ದೀಪನೆ ಏರಿದಂತೆ ಆಕುಂಚನ ಶಕ್ತಿಯೂ : ಏರುವುದು, ಇದಕ್ಕೆ ಕಾರೆಣವೆಂದರೆ, 
. `ಈ ಸ್ಥಾಯುಗಳಲ್ಲಿರುವ ನಾರುಗಳು ಸಣ್ಣ ಉದ್ದೀಪನೆಗೆ ಸ್ವಲ್ಪವೇ ಸ್ನಾಯುನಾರಂಗಳಂ 
೯ ಆಕುಂಚನ ಗೊಂಡು ಉದ್ದೀಪನೆ ಏರಿದಂತೆ ಹೆಚ್ಚು ನಾರುಗಳು ಸೇರುತ್ತವೆ, 
:* ಹೃತ್ಸ್ನಾಯುಗಳು ಈ ಕಾರ್ಯದಲ್ಲಿ ಏಕಕಾಲಕ್ಕೆ ಎಲ್ಲ ಒಟ್ಟಾಗಿ ಭಾಗವಹಿಸುತ್ತವೆ; 
ಇಲ್ಲವೆ ಉದ್ದೀಪನೆ ಕ್ಷೀಣವಾಗಿದ್ದರೆ ಭಾಗವಹಿಸುವುದೇ ಇಲ್ಲ. ಈ ವೈಶಿಷ್ಟ್ಯಗಳಿಗೆ 
ಹೃದಯ ಮತ್ತು ಐಚ್ಛಿಕ ಸ್ನಾಯುಗಳ ರಚನೆಯ ವ್ಯವಸ್ಥೆಯೇ ಕಾರಣ, ಹೃದಯದ 
ಸ್ನಾಯುಗಳು ಒಂದಕ್ಕೊಂದು ಸೇರಿಕೊಂಡ ಅಂಟಿಕೋಡಿ ತ್ತವೆ. ಆಕಂಂಚನ 
ಹೊಂದುವಾಗ ಎಲ್ಲವನ್ನೂ ಆವರಿಸಿಕೊಳ್ಳುತ್ತವೆ. ಆದರೆ ಏಚ್ಛಿಕ ಸ್ನಾಯುಗಳ - 
ನಾರುಗಳು ಪ್ರತಿಯೊಂದಂ ಬೇರೆ ಬೇರೆ "ಸಾರ್ಕೋ ಮ್ಮ? ಹ. ನಿಕೆಯಿಂದ ಕೂಡಿದ್ದು : 
ಇನ್ನಿತರ ನಾರುಗಳೊಟ್ಟಿಗೆ ಸೇರಿ ಅಂಟಿಕೊಂಡಿರುವುದಿಲ್ಲ. 


4) ಒಟ್ಟುಗೂಡಿದ ಉದ್ದೀಪನೆಗಳೆ ಕ್ರಿಯೆಂ; ಬೃ. 7ಯವನ್ನು ಅಕುಂಚನೆ 
ಗೊಳಿಸಂವುದಕ್ಕೆ ಸಾಕಾಗದಂಥ ಸಣ್ಣ ಸಣ್ಣ ಉದ್ದೀಪನೆಗಳ.- ಡೆ ಒಂದರ ಹಿಂದೆ _ 
ಒಂದು ಒಟ್ಟಾಗಿ ಸೇರಿ ಹೃದಯವನ್ನು ಹಲವುಸರ ಆಚಿನ ಗೊಳಿಸಬಲ್ಲವು, ' 


\ 


80 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಆದುದರಿಂದ ಹೃತ್ಸ್ನಾಯಣಗಳು ನಿಶ್ಶಕ್ತ ಉದ್ದೀಪನೆಗಳನ್ನು ಒಟ್ಟುಗೂಡಿಸಿ ಶಕ್ತಿಯುತ 


ವನ್ನಾಗಿ ಮಾಡುತ್ತವೆ. 

5) ಮೆಟ್ಟಿಲು ತೆರನಾದ ಕ್ರಿಯೆ : ಹೃದಯದ ಬಡಿತವನ್ನು “ಸ್ಟೇನಿ . 
ಯಸ್‌" ಪಟ್ಟಿಹಾಕಿ ನಿಲ್ಲಿಸಿ ಪ್ರತಿ 2 ರಿಂದ 5 ಸೆಕೆಂಡಿಗೊಮ್ಮೆ ಉದ್ದೀಪಿಸಿದರೆ ಮೊದಲ 
ಐದಾರು ಆಕುಂಚನಗಳು ಸ್ವಲ್ಪ ಸ್ವಲ್ಪ ಹೆಚ್ಚಾಗುತ್ತ ಹೋಗುತ್ತವೆ. ಇದಕ್ಕೆ ಮೆಟ್ಟಿಲು 
ತೆರನಾದ ಕ್ರಿಯೆ ಎನ್ನುತ್ತಾರೆ, ಇಲ್ಲಿ ಉದ್ದೀಪನೆಯ ಶಕ್ತಿಯು ಒಂದೇ ತೆರನಾಗಿತ್ತ್ಯು ' 
ಆದರೆ ಹೃತ್ಸ್ನಾಯುಗಳಲ್ಲಿ ಮೊದಲು ಕೊಟ್ಟ ಉದ್ದೀಪನೆಗಳಂ ಒಂದು ತೆರನಾದ 
ಸಹಾಯಕ ರಚನೆಗಳನ್ನು ತಯೂರು ಮಾಡಿರುವುದರಿಂದ ಈ ತೆರನಾದ ಆಕುಂಚನ 
ತೋರಿಬರುವುದು. ಬಹುಶಃ ಇದು ವಿದ್ಯುದ್ಧಾಹಿಕಣಗಳ ಮತ್ತು ಸಂವರ್ಧನ ಕ್ರಿಯೆ 
ಯಿಂದಂಂಟಾದ ಪದಾರ್ಥಗಳ ಸೇರುವಿಕೆಯಿಂದ ಹೃತ್ಸ್ನಾಯುಗಳಲ್ಲಿ ಮಾಡುವ 
ಪರಿಣಾಮಗಳಿರಬಹುದು. 


ರಿಫ್ರಾಕ್ಟರಿ' ಅವಧಿ : ಇದನ್ನು ಅಂಕೆಗೆ ಒಳಪಡದ ಕಾಲ ವೆಂದು 
ಕರೆಯಬಹುದು. ಹೃದಯಕ್ಕೆ ಎರಡು ಉದ್ದೀಪನೆಗಳನ್ನು ಒಂದರ ನಂತರ 
ಇನ್ನೊಂದನ್ನು ಕೂಡಲೇ ಕೊಟ್ಟರೆ, ಎರಡನೆಯದು ಕ್ರಿಯಾತ್ಮಕವಾಗುವುದಿಲ್ಲ. ಅಂದರೆ 
ಮೊದಲನೆಯದರಿಂದ ಹೃದಯವು ಆಕುಂಚೆನ ಹೊಂದುತ್ತಿರುವಾಗ ಎರಡನೆಯ 
ಉದ್ದೀಪನೆಯಿಂದ ಆಕುಂಚನದ ಮೊಳೆತದಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ, ' 
ಈ. ಎರಡನೆಯ ಉದ್ದೀಪನದ ಅಲ್ಲಕಾಲಕ್ಕೆ ಅಂಕೆಗೊಳಪಡದ ಅವಧಿ ಯೆಂದು 
ಕರೆಯಬಹುದು. ಈ ತೆರನಾದ ಅಂಕೆಗೊಳಪಡದ ಅವಧಿಯು ಐಚ್ಚಿಕಸ್ನಾಯುಗಳಲ್ಲಿ 
ಅತಿ ಅಲ್ಪ ಕಾಲದ್ದಾದ್ದರಿಂದ ಎರಡನೆಯ ಉದ್ದೀಪನೆಗೆ ಐ.ಕ್ಛಿ ಕಸ್ನಾಯುಗಳು ಆಕುಂಚನ 
ಗೊಳ್ಳುತ್ತವೆ. ಆದರೆ ಹೃತ್ಸ್ನಾಯುಗಳಲ್ಲಿ ಇಡೀ ಹೃದಯವು ಪೂರ್ಣ ಆಕುಂಚನಕ್ಕೆ ' 
ದೀರ್ಫ್ಥ ಕಾಲ ತೆಗೆದುಕೊಳ್ಳುವುದರಿಂದ ಅದು ಮುಗಿಯುವವರೆಗೆ ಎರಡನೆಯ 
ಉದ್ದೀಪನೆಯು ಕ್ರಿಯಾತ್ಮಕವೆನಿಸುವುದಿಲ್ಲ. ಹೃದಯವು ಆಕುಂಚನ ಕಾಲದಲ್ಲಿ ಕೆಲಸ 
ಮಾಡುತ್ತ ಇರುವುದರಿಂದ ಇನ್ನೊಂದು ಉದ್ದೀಪನೆಯು ಕಾರ್ಯಗತವಾಗುವುದಿಲ್ಲ. 
ಈ ಅವಧಿಗೆ ಪೂರ್ತಿ ಅಂಕೆಗೊಳಪಡದ ಕಾಲ ಎನ್ನುತ್ತಾರೆ. ಆದರೆ ಆಕುಂಚನ : 
ಕಾಲದ ಅಂತ್ಯದಲ್ಲಿ ಸ್ವಲ್ಪ ಸಮಯ್ಯ ಅದರ ಉತ್ತೇಜಕವು ಹಿಂದಿರುಗುವ ಸಮಯ ' 
ದಲ್ಲಿ, ಹೃದಯವು ಅಲ್ಪ ಉದ್ದೀಪನೆಳ್ಳುವುದು. ಈ ಅಲ್ಪ ಕಾಲಕ್ಕೆ ಸಾಸೇಕ್ಷ 
ಅಂಕೆಗೊಳಸಡದ ಕಾಲ ಎನ್ನಬಹುದು. ` 


ಹೃದಯ ನರಗಳ ನಿಯಂತ್ರಣ | 
 ಹೈದಯದ ಮಿಡಿತಕ್ಕೆ ಬೇಕಾದ ಉದ್ದೀಪನೆಗಳು ತಮ್ಮಷ್ಟಕ್ಕೆ ತಾವೇ ಉದ್ಭವ - 


* ೬ 
ವಾಗುತ್ತಿರುತ್ತವೆ, ,_.ಈ .ಉದ್ದೀಪಕೆಗಳು ನರಗಳನ್ನು ಅವಲಂಬಿಸಿರುವುದಿಲ್ಲ. . 


ಹೈದಯ ಮತ್ತು ಅದರ ಕ್ರಿಯೆಗಳು 8] 


ಹೀಗಿದ್ದರೂ ಹೃದಯಕ್ಕೆ ಪದೇ ಪದೇ ನರಬಲಗಳ ಮೇಲಿಂದ ತನ್ನ ಮಿಡಿತದ ಬಲ 
ವನ್ನು, ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಲು ಸಾಧ್ಯ. ದೇಹಕ್ಕೆ ಬೇರೆ ಬೇರೆ 
ಸನ್ನಿವೇಶಗಳಲ್ಲಿ ರಕ್ತದ ಸಾಗಾಣಿಕೆಯು ಹೆಚ್ಚು ಕಡಿಮೆಯಾಗುವಾಗ್ಯ ಹೃದಯದ 
ಕ್ರಿಯೆಯು ಸಹ ಅದಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆಯಾಗಲೇ ಬೇಕು. ಇದಕ್ಕಾಗಿ 
ಹೃದಯಕ್ಕೆ ಎರಡು ತರದ ನರಬಲಗಳಿವೆ. 


1) ಹೃದಯವನ್ನು ಕುಗ್ಗಿಸುವ ನರಗಳು; ಈ ನರಗಳಂ ಸ್ವಯಂಚಾಲಿತ 
ನರವ್ಯವಸ್ಥೆ ಗಳಿಂದ ಬರುತ್ತವೆ. ಇವುಗಳಿಗೆ 10ನೆ ನರ, ಇಲ್ಲವೆ "ವೇಗಸ್‌? ನೆರ ಎಂದು 
ಹೆಸರು. ಇವುಗಳು ಸ್ವಯಂ ಚಾಲಿತ ನರ ವ್ಯವಸ್ಥೆಯಲ್ಲಿ ಕಪಾಲದೆಡೆಯಿಂದ ಬರುತ್ತವೆ. 
ಅವುಗಳ ನರಗಳ ಗ್ರಂಥಿಗಳು ಹೃದಯದಲ್ಲಿ ಅಂತ್ಯವಾಗಿ, ಅಲ್ಲಿಂದ ಕೆಲವು ನಾರುಗಳು 
ಹೃತ್ಸ್ನಾಯುಗಳಲ್ಲಿ ಅಲ್ಲಲ್ಲಿ ನೆಲಸುತ್ತವೆ. ಈ ನರಗಳ ಮುಖ್ಯ ಲಕ್ಷಣವೆಂದರೆ 
ಹೃದಯವನ್ನು ಕುಗ್ಗಿ ಸುವುದು. ಒಲಭಾಗದ "ವೇಗಸ್‌ ನರವು ಎಡಭಾಗದ ನರಕ್ಕಿಂತ 
ಹೃದಯವನ್ನು ಹೆಚ್ಚು ಕುಗ್ಗಿಸಿ, ಕೊನೆಯಲ್ಲಿ ಸ್ವಲ್ಪ ಹೊತ್ತು ಹೃದಯವನ್ನು ನಿಲ್ಲಿಸುವ 
ಶಕ್ತಿಯನ್ನು ಹೊಂದಿದೆ. ಈ ಕುಗ್ಗು ವ ಹೃದಯದ ಕೆಲಸವು ಮಂದಗತಿಯಿಂದ ಸಾಗಿ 
ದೇಹದ ರಕ್ತದ ಒತ್ತಡವೂ ಕುಗ್ಗುತ್ತದೆ. ಹೀಗೆ ಹೃದಯದ ಕೆಲಸವನ್ನು ಕುಗ್ಗಿಸುವ 
ಕಾರ್ಯದಲ್ಲಿ " ವೇಗಸ್‌? ನರವು ಹೆಚ್ಚಾಗಿ ಹೃತ್ಯರ್ಣದ " ಎಸ್‌ಎ? ಗಂಟನಲ್ಲಿಯೂ, 
ಹೃತೃರ್ಣದ ಸ್ನಾಯುಗಳಲ್ಲೂ ಮತ್ತು "ಎ.ವಿ' ಸೂಡುಕಟ್ಟಿನ ಮೇಲ್ಮಾ ಿಗದಲ್ಲೂ ತನ್ನ 
ಕೆಲಸವನ್ನು ನಡೆಸುವುದು, ಹೀಗಾಗಿ ಹೃದಯದ ಆಕೂಂಚನ ಪ್ರಮಾಣವೂ, ಬಲವೂ 
ಕುಗ್ಗುವುದು. ಹೃತ್ಯರ್ಣದ ಮೇಲೆ ನಡೆದ ಈ ಪರಿಣಾಮವು ಹೃತ್ಯುಕ್ಷಿಗಳಿಗೂ ಹರಡಿ 
ಅವುಗಳೂ ಕ್ರಮವಾಗಿ ಕುಗ್ಗುತ್ತವೆ. 


“ವೇಗಸ್‌ ನರವನ್ನು ಸ್ವಲ್ಪಹೊತ್ತು ಉದ್ರೇಕಿಸುತ್ತ ಇದ್ದರೆ ಹೃತ್ಯರ್ಣವು 
ಕುಗ್ಗುವುದು, ಆದರಿಂದ ಹೃತ್ಯುಕ್ಷಿಯು ಕೂಡಾ ಕುಗ್ಗಿ, ಹೃದಯವು ಸ್ವಲ್ಪಹೊತ್ತು 
ಪೂರ್ಣ ನಿಂತೇಹೋಗಬಹುದು. ಆದರೆ ಈ ಪರಿಸ್ಥಿತಿಯಲ್ಲಿ ಹೈತ್ಯುಕ್ಷಿಗಳ ಇನ್ನಿತರ 
ಎಡೆಯಲ್ಲಿ “ಎಕ್ಟೊಪಿಕ್‌” ಎಂಬ ಹೊಸ ಉತ್ತೇಜಕವು ಉದ್ರೇಕವಾಗಿ ಹೃತ್ಯುಕ್ಷಿಯನ್ನು 
“ವೇಗಸ್‌? ನರದ ಬಲದಿಂದ ತಪ್ಪಿಸಿ, ಆಕುಂಚನಗೊಳಿಸುತ್ತದೆ. ಇದಕ್ಕೆ " ವೇಗಸ್‌ 
ನರದ ಜಾರುನಿಕೆ ಎನ್ನುವರು. ಹೃದಯದ ಮೇಲೆ * ವೇಗಸ್‌ ? ನರಗಳ ಹಿಡಿತ 
ಇತರ ನರಗಳಿಗಿಂತ ಹೆಚ್ಚಾಗಿರುತ್ತದೆ. ಈ ನರಗಳು ಒಂದು ತೆರನಾದ ಸಮಸ್ಥಿತಿ 
ಯಲ್ಲಿದ್ದು ಹೃದಯದ ಮೇಲೆ ಯಾವಾಗಲೂ ಕುಗ್ಗಿಸುವ ಶಕ್ತಿಯನ್ನು ಚಲಾಯಿಸು 
ತ್ತಿರುತ್ತವೆ. "ವೇಗಸ್‌? ನರವನ್ನು ತುಂಡು ಮಾಡಿದ ಕೂಡಲೆ, ಈ ಕುಗ್ಗಿಸುವ 
ಶಕ್ತಿಯು ತಪ್ಪಿ ಹೃದಯವು ತ್ವರಿತದಿಂದ ಕೆಲಸಮಾಡುತ್ತದೆ. ಅನಂಕಂಪನ ನರಗಳು 
ತಮ್ಮ ಚೇತನವನ್ನು “ಅಸಿಟ್ಟೆ ಸೈಲ್‌ ಕೊಲಿಂ ಎಂಬ ಪದಾರ್ಥಗಳಿಂದ ಪಡೆಯಂವುದರಿಂದ 
: ಈ ನರಗಳಿಗೆ "ಕೋಲಿನರ್ಜಿಕ್‌' ನರಗಳೆಂದು ಕರೆಯುವರು. N 


ಕಿಂ ಸಶಿಕುಪ್ರಾಣಿಗಳ ಶರೀರ 4 ಕ್ರಿಯಾಶಾಸ್ತ್ರ 


ಹೆ ೈದಯೆವನ್ನು ತ್ವರಿತಪಡಿಸುವ ನರಗಳು: ಈ ನರಗಳು ಸ್ವಯಂಚಾಲಿತ 
ನರವ ಸ್ಟೆ ಯ ಅನುಕಪನ್‌ ನರಗಳಾಗಿ ಹೊರಟು ಬಂದು ಎದೆ ಗೂಡಿನ ಮತ್ತು 
ಕೊರಳಿನ 'ನರಗ್ರಂಥಿಗಳಿಗೆ ಸೇರಿ, ಅಲ್ಲಿಂದ " ವೇಗಸ್‌ ' ನರಗಳ ಜೊತೆಯಲ್ಲೇ ಹೃದಯ 
ವನ್ನು ಸೇರುತ್ತವೆ. ಈ ಅನುಕಂಪನ ನರಗಳು ಹ ಓೈದಯವನ್ನು ತ್ರ ರಿತಗೊಳಿಸುತ್ತ. ವೆ. 
ಆದುದರಿಂದ ಇವುಗಳ ಕಾರ್ಯವು “ವೇಗಸ್‌? ನರಗಳಿಗೆ ಪ್ರತಿಕೊಲವಾಗಿರುತ್ತದೆ. 
ತ್ವರಿತಪಡಿಸುವ ನರಗಳು "ಎಸ್‌.ಎ' ಗಂಟಿನ ಮೇಲೂ, ಹೃತ್ಯುಕ್ಷಿಗಳ ಮೇಲೂ 


ಪರಿಣಾವಂ ಮಾಡುತ್ತವೆ. ಆದುದರಿಂದ ಹ ನ ದೆಯದ ಮಿಡಿತದ ವೇಗವು ತ್ವರಿತ 


ಗೊಳ್ಳು ತ್ತದೆ; ಮತ್ತು ಹೃತ್ಯುಕ್ಷಿಗಳು ಉತ್ತೇಜನಗೊಳು ವುದರಿಂದ ಮಿಡುಕದ ಇ 


ಬಲವು ಹೆಚ್ಚ ಗುತ್ತದೆ. ಈ ನರಗಳು ಕೂಡ ಕುಗ್ಗಿ ಸುವ ನರಗಳಂತೆ ಒಂದು ತೆರೆನಾದ 
ಸಮಸಿ ತಿಯಲ್ಲಿರುತ ವೆ, ಈ ನರಗೆಳ ಅಂತ ದಲ್ಲಿ " ಸೋರ್‌ ಎಡ್ರಿನಲೀನ್‌ ? ಬಿಡುಗಡೆ 
ಯಾಗುವುದರಿಂದ ಇವಕ್ಕೆ " ಎಡ್ರಿನರ್ಜಿಕ್‌? ನರಗಳೆಂದು ಹೇಳುವರು 





ಉತ್ತೇಜಕ | ಉತ್ತೇಜಕ 
Ck [ರಾ 
ಟೇಗೆಸೆ ನರಪಷ್ಟು ಪ್ರಚೋ ಎಸುವಾಗೆ ಹೃದಯವನ್ನು ತ್ರೇತೆಪೂಷುವ ನರಗಳು 


ಆಗುವ ಹೃದಯದ ತೆಗ್ಗು ೨ಶೆ ಮತ್ತು ಪ ಪಚೋದಣೆಂಬೆಂದುಗುವ ಪ ಪಂಳಾಮ 
ಶಕ್ತ ಒತ್ತಡ ಶಿಮೆಯ ಆಗುತೆ 


wu 
ಚಿತ್ರ: 15. ಹ್ರೈಜಮಯ ಅರಣೆ ನಿಯೆಂತ್ರಣ > 
ಹೃದಯದ ನಿರಿಚ್ಛಾ ಪ್ರತಿಕ್ರಿಯೆಗಳು; ಹೈದೆಯವನ್ನು ಕುಗ್ಗಿಸುವ 


ಮತ್ತು ತ್ವರಿತಪಡಿಸು ುವ ನರಗಳು ಸ್‌ ಬೇಕಾದ ಕಾರ್ಯ ಚೇತನವನ್ನು ಮಜ್ಜೆ 


ಹೃದಯ ಮತ್ತು; ಅದರ ಕ್ರಿಯೆಗಳು 88 


ಯಲ್ಲಿರುವ ಹೃದಯದಕ್ನನಿರಿಚ್ಛಾ ಪ್ರತಿಕ್ರಿಯಾ ಕೇಂದ್ರಗಳಿಂದ ಪಡೆದುಕೊಳ್ಳುತ್ತವೆ. 
ವಂಜ್ಞೆಯಲ್ಲಿರುವ ಈ ಕೇಂದ್ರಗಳು ಕಾರ್ಯಾನುಗತವಾಗಿ, ತಮಗೆ ದೇಹದ ಇನ್ನಿತರೆಡೆ 
ಗಳಿಂದ ಬಂದ ಉದ್ದೀಪನೆಗನುಸಾರವಾಗಿ ಆಯಾ ನರಗಳನ್ನು ಉದ್ರೇಕಿಸುತ್ತವೆ. 
ಮಜ್ಜೆಯಲ್ಲಿರುವ ಹೃದಯಂದ ನಿರಿಚ್ಛಾ ಪ್ರತಿಕ್ರಿಯಾ ಕೇಂದ್ರಗಳಿಗೆ ಬರುವ ಉದ್ದೀಪನೆ 
ಗಳು ಹೆಚ್ಚಾಗಿ ಮಹಾಧಮನಿಯ ಕಮಾನಿನಲ್ಲಿಯ್ಕೂ " ಕೆರೋಟೆಡ್‌ ಸೈನಸ್‌ 'ನಲ್ಲಿಯೂ 
ಮತ್ತು ಹೃದಯದಲ್ಲಿಯೂ ಉತ್ಪನ್ನವಾಗಿ ಮಜ್ಜೆಗೆ ನರಗಳ ಮುಖಾಂತರ ಕಳುಹಿಸ 
ಲ್ಪಡುತ್ತವೆ. ಮಹಾಧಮನಿಯ ಕಮಾನಿನ ಗೋಡೆಯಲ್ಲಿ ಒತ್ತಡವನ್ನು ಗ್ರಹಿಸಿ 
ಪರೀಕ್ಷಿಸುವ ವಸ್ತುಗಳು ಇರುತ್ತವೆ. ಅವು ಧಮನಿಯಲ್ಲಿ ಹರಿಯುತ್ತಿರುವ ರಕ್ತದ 
ಒತ್ತಡವನ್ನು ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ಮಜ್ಜೆಗೆ ಹೋಗುವ ನರಗಳನ್ನು ಉದ್ದೀಪನ 
ಗೊಳಿಸುತ್ತವೆ. ಈ ನರಗಳಿಗೆ ಮಹಾಧಮನಿಯ ನರ ವೆಂದೂ, ಅಥವಾ 
ಕುಗ್ಗಿಸುವ ನರ ವೆಂದೂ ಕರೆಯುತ್ತಾರೆ, ರಕ್ತದ ಒತ್ತಡವು ಹೆಚ್ಚಾದರೆ ಮಹ. 
ಧಮನಿಯ ಕಮಾನಿನಲ್ಲಿರುವ ವಸ್ತುಗಳು ಉತ್ತೇಜನಗೊಳ್ಳುತ್ತವೆ. ಮಹಾಧಮನಿ 
ನರಗಳ ಮುಖಾಂತರ ಉದ್ದೀಪನೆಗೊಂಡ ರಕ್ತದ ಒತ್ತಡವು ಕುಗ್ಗಿದರೆ ಇಡೀ ರಕ್ತದ 
ಒತ್ತಡವೂ ಕಡಿಮೆ ಆಗುತ್ತದೆ. ರಕ್ತದ ಒತ್ತಡವು ಒಂದು ಸಮಯ ಕುಗ್ಗಿದಲ್ಲಿ 
ಮಹಾಧಮನಿ ಕಮಾನಿನ ವಸ್ತುಗಳು ಉತ್ತೇಜನಗೊಳ್ಳುವುದಿಲ್ಲ. ಹಾಗೂ ಉದ್ದೀಪನೆ 
ಗಳು ಕೇಂದ್ರಕ್ಕೆ ಹೋಗುವುದಿಲ್ಲ. ಆಗ ಕುಗ್ಗಿಸುವ ಪರಿಣಾಮವೇನೂ ಇರುವುದಿಲ್ಲ. 
ಹೃದಯವು ತೀವ್ರಗೊಂಡು ರಕ್ತದ ಒತ್ತಡವು ಏರುತ್ತದೆ. ಹೃದಯವನ್ನು ಕುಗ್ಗಿಸುವ | 
ಮತ್ತು ತ್ವರಿತಗೊಳಿಸುವ ಕೇಂದ್ರಗಳು ಮಜ್ಜೆಯಲ್ಲಿರುತ್ತವೆ. ಇವುಗಳ ಕ್ರಿಯೆಗಳು 
'ಒಂದರಿಂದ ಇನ್ನೊಂದು ಭಿನ್ನವಾಗಿವೆ. : ಒಂದು ಉದ್ದೀಪನೆಗೊಂಡಾಗ ಇನ್ನೊಂದು 
` ಕುಗ್ಗುತ್ತಿರುತ್ತದೆ. ಇವೆಲ್ಲವೂ ನಿರಿಚ್ಛಾ ಪ್ರತಿಕ್ರಿಯೆಯಿ-ಂದುಂಟಾಗುವ ನಿಯಂತ್ರಣಗಳು 


ತರು ರನ 


ನ 4 ಕರೋಟಿಡ್‌? ಧಮನಿಯು ಕವಲೊಡೆಯುವಲ್ಲಿ " ಕರೋಟಿಡ್‌ ಸೈನಸ್‌ 
`'ಇರುತ್ತದ್ದೆ, ಇದು ಗಂಟಿನಂತಹ ವಸ್ತು! ಇಲ್ಲಿಂದ ಮಿದುಳಿನ ಮಜ್ಜೆಗೆ ಹೋಗುವ 
` ನರಕ್ಕೆ " ಸೈನಸ್‌? ನರ ವೆನ್ನುತ್ತಾರೆ. ಈ ನರವು ಕೂಡ ಉದ್ದೀಪನೆಗೊಂಡರೆ ವ.ಹಾ 
`` ಧಮನಿಯ ನರದಂತೆ ಹೃದಯವು ನಿರಿಚ್ಛಾ ಪ್ರತಿಕ್ರಿಯೆಯಿಂದ ಕುಗ್ಗು. ವುದು. ಇಲ್ಲಿರುವ 
_ ವ್ಯವಸ್ಥೆಯು ಮಹಾಧವಂನಿಯ ಕಮಾನಿನಲ್ಲಿರುವ ವ್ಯವಸ್ಥೆಯಂತೆಯೇ ಇರುವುದರಿಂದ 

``" ಎರಡರ ಕಾರ್ಯಗಳೂ ಒಂದೇ ಆಗಿರುತ್ತದೆ. : '` 


A 


&4 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 






\ 
ಹ್ಯಾಕೆಖಾಟದೆ ಪ್ವೈನಸ' 
ತೆ ವೇಣಪೆ ಷರ 


ಶೈ `ಹ್ರಾಷ್ಟರ್ಯ ವಸುಗಳು 


ಚಿತ್ರ ಹೃದಯ ಎರಿದ್ಯಾ ಪ್ರತಿಕ್ರಿಯೆ ನನಗು 


ಇನ್ನೊಂದು ತೆರನಾದ ಹೃದಯದ ನಿರಿಚ್ಚಾಪ್ರತಿಕ್ರಿಯೆಗೆ " ಬೈನ್‌ಬ್ರಿಡ್ಜ್‌ 
ರಿಪ್ಲೆಕ್ಸ್‌' ಎನ್ನುತ್ತಾರೆ. ಇದಕ್ಕೆ ಬೇಕಾದ ರಕ್ತದ ಒತ್ತಡವನ್ನು ಪರಿಶೀಲಿಸುವ 
ವಸ್ತುಗಳು ಮಹಾ ಅಭಿಧಮನಿಗಳ ತಳದಲ್ಲಿರುತ್ತವೆ. ಅವು ರಕ್ತವು ವಾಪಸ್ಸು ಅಲ್ಲಿಗೆ 
ಬರುವ ಪ್ರಮಾಣಕ್ಕನುಸಾರವಾಗಿ ಉದ್ದೀಪನೆಗೊಳ್ಳುತ್ತವೆ. ಹೃದಯಕ್ಕೆ ಬರುವ 
ರಕ್ತದ ಪ್ರಮಾಣವು ಹೆಚ್ಚಾದರೆ ನರಗಳ ಮುಖಾಂತರ ಮಜ್ಜೆಗೆ ಸುದ್ದಿ ತಲುಪಿ, 
ಹೃದಯವನ್ನು ಕುಗ್ಗಿಸುವ ಕೇಂದ್ರವನ್ನು ಕುಗ್ಗಿಸಿ ತ್ವರಿತಗೊಳಿಸುವ ಕೇಂದ್ರವನ್ನು 
ವ ೈದ್ಧಿಪಡಿಸಿ ಹ ೃದಯವನನ್ನು ಶೀಘ್ರುಗೊಳೆಸುತ್ತದೆ. ಮಹಾಧಮನಿಯ ಕಮಾನಿ 
ನಲ್ಲಿಯ್ಕೂ " ಕೆರೋಟಿದ್‌ ೨ ಧಮನಿಯಂ ಕವಲೊಡೆಯುವಲ್ಲಿಯೂ ಇರುವ ವಸ್ತುಗಳರಿ 
ರಕ್ತದ ಒತ್ತಡಕ್ಕೆ ಉದ್ದಿ :ಪನೆಗೊಳ್ಳುವುದಂ ಮಾತ್ರವಲ್ಲದೆ, ಅಲ್ಲಿ ರಸಾಯನಿಕ ವಸ್ತುಗಳ 
ಬದಲಾವಣೆಗಳನ್ನು ಪರಿಶೀಲಿಸಿ ಹೃದಯದ ನಿರಿಚ್ಛಾಪ್ರತಿಕ್ರಿಯೆಗೆ ಸಹಾಯಕವಾಗು 
ತ್ತವೆ. ಮಜ್ಜೆಯಲ್ಲಿರುೂ; ಹೃದಯದ ನಿರಿಚ್ಛಾ ಪ್ರತಿಕ್ರಿಯೆ ಕೇಂದ್ರಗಳನ್ನು ಮೇಲ್ಮಿದುಳು. 
ಕೂಡ ನಿಯಂತ್ರಿಸುತ್ತದೆ. ಮನಸ್ಸಿನಕೋಪ್ಕ ಹೆದರಿಕೆಗಳನುಸಾರವಾಗಿ ಮೇಲ್ಮಿದುಳು ` 
ಮಜ್ಜೆಯಲ್ಲಿರುವ ಕೆ.೦ದ್ರಗಳನ್ನು ಉದ್ದೀಪಿಸಿ ಹೃದಯವನ್ನು ನಿಯಂತ್ರಣ 
ಗೊಳಿಸುತ್ತದೆ. " 


ಹೈದಯ ಮತ್ತು ಅದರ ಕ್ರಿಯೆಗಳು 85 
ಹೃದಯದ ಮಿಡುಕ ವೇಗೆ 


ಸಾಮಾನ್ಯವಾಗಿ ಸಣ್ಣಪ್ಪಾಣಿಗಳಲ್ಲಿ ಹೃದಯದ ಮಿಡುಕು ವೇಗವು ಹೆಚ್ಚಾಗಿದ್ದು, 
ದೊಡ್ಡ ವುಗಳಲ್ಲಿ ವೇಗವು ಕಡಿಮೆಯಾಗಿರುತ್ತದೆ. ಪ್ರತಿನಿಮಿಷಕ್ಕೆ, ಸಣ್ಣ ನಾಯಿಗಳಲ್ಲಿ 
ಹೃದಯದ ಮಿಡುಕು ವೇಗವು 120, ದೂಡ್ಡ ನಾಯಿಗಳಲ್ಲಿ 80, ಸಣ್ಣ ಇಲಿಗಳಲ್ಲಿ 
600, ದೊಡ್ಡ ಇಲಿಗಳಲ್ಲಿ 400, ಗಿನಿಹಂದಿಗಳಲ್ಲಿ 280, ಆನೆಗಳಲ್ಲಿ 30, ಇರುತ್ತವೆ. 
ಸಣ್ಣ ಪ್ರಾಯದಲ್ಲಿ ಹೃದಯ ವೇಗವು ಹೆಚ್ಚು. ಮನಸ್ಸಿನ ಉದ್ವೇಗ, ದೇಹದ 
ವ್ಯಾಯಾಮ, ಬಾಹ್ಯವಾತಾವರಣದ ಕಾವು ಅಹಾರ ಜೀರ್ಣವಾಗುವ ಕ್ರಿಯೆ ನಿದ್ರೆ 
ಇವೇ ಇನ್ನಿತರ ಕಾರಣಗಳಿಂದಾಗಿ ಈ ವೇಗ ಹೆಚ್ಚು ವುದು. 


ಕೋಷ್ಟ ೫.12 


ಕೆಲವು ಸಾಕುಪ್ರಾಣಿ (ಸೌಢ)ಗಳ ಹೃದಯದ ಮಿಡುಕು ವೇಗ 











ಅ.ನಂ, ಪ್ರಾಣಿ ಬರ ಮಿಡುಕು 
ಕುದುರೆ 32-40, 
| ದನ 60-10, 
3 ಕುರಿ, ಮೇಕೆ ಶ್‌ 70-80, \ 
4 ಹೂಡಿ 60-80 |... 
5 ನಾಯಿ 70-10 
© (110-180 
7 ಕೋಳಿ ಇ00--400 \ 





ಮನುಷ್ಯರಲ್ಲಿ ಮಿಡುಕು ವೇಗವು ಪ್ರತಿ ನಿಮಿಷಕ್ಕೆ 60ರಿಂದ 90 ಇರುತ್ತದೆ. 


86. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 
ದೇಹದ ನ್ಯಾಯಾನು ಮತ್ತು ಹೃದಯದ ನಿಡುಕು ವೇಗೆ : 


ವ್ಯಾಯಾಮ ಮಾಡುವಾಗ್ಗೆ ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ಒದಗಿಸ _ 
ಬೇಕಾಗುತ್ತದೆ. ಆಗ ಹೃದಯದಿಂದ ಹೊರಸೂಸುವ ರಕ್ತದ ಪ್ರಮಾಣವು ಹೆಚ್ಚೆ " 
ಬೇಕಾಗುವುದು, ಇದಕ್ಕಾಗಿ ಬಡಿತದ ರಾಶಿಯನ್ನಾಗಲೀ, ನಿಮಿಷದ ರಾಶಿಯನ್ನಾ, ಗಲೀ 
ಹೆಚ್ಚು ಮಾಡಿ ಪ ಮಾಣವನ್ನು ಹೆಚ್ಚು ಮಾಡಬೇಕಾಗುವುದು. ವ್ಯಾಯಾಮ ಕಾಲ 
ದಲ್ಲಿ ಹೃ ದಯದ ಮಿಡಿತದ ವೇಗ ಹೆಚ್ಚ ಲಕ್ಕಿ ಕಾರಣಗಳು ಹೀಗಿರುತ್ತವೆ, 


1) ವ್ಯಾಯಾಮ ಮಾಡುತ್ತಿರುವಾಗ ಸ್ನಾಯೆಗಳಿಗೆ ಮೇಲಿನ ಕೇಂದ್ರದಿಂದ 
ನರಗಳ ಮುಖಾಂತರ ಹೋಗುವ ಉದ್ದೀಪನೆಯಿಂದಾಗಿ ಮಜ್ಜೆಯಲ್ಲಿರುವ 
ಹೃದಯ ಕುಗ್ಗಿಸುವ ಕೇಂದ್ರವೂ, ಶ್ವಾಸಕೋಶ ನಿಯಂತ್ರಣ ಕೇಂದ್ರವೂ 

«.- ಉದ್ದೀಪನೆಗೊಂಡು ಶ್ವಾಸ ಮತ್ತು ಹೃದಯಗಳ ವೇಗ. ತ್ವರಿತ 
ಗೊಳ್ಳುತ್ತದೆ. 


2) ವ್ಯಾಯಾಮ ಸಮಯದಲ್ಲಿ ಸ್ನಾಯುಗಳ ತಿಕ್ಕುಟದಿಂದಲೂ, ಹೆಚ್ಚಿನ ಶ್ವಾಸ. 
ದಿಂದ ಎದೆಗೂಡಿನಲುಂಟಾಗುವ ಹೀರುವ ಶಕ್ತಿಯಿಂದಲೂ ರಕ್ತವು: 
ಹೆಚ್ಚು ಹೆಚ್ಚಾಗಿ ಹೃತ್ಕರ್ಣಕ್ಕೆ ವಾಪಸ್ಸು ಬರುವುದರಿಂದ ಉದ್ಭ ವವಾಗುವ 
"ಬೈನ್‌ ಬ್ರಿಡ್ಜ್‌ ರಫೆ ಕ್ಸ್‌ 3 ಗಳಿಂದಲೂ ಹೃದಯ ವೇಗವು ತ್ವರಿತ 
ಗೊಳ್ಳುತ್ತದೆ. 


3) ವ್ಯಾಯಾಮದಿಂದುಂಟಾದ ಹೆಚ್ಚಿನ ಕಾವಿನಿಂದಲೂ ಹೃದಯ ಮಿಡಿತ 
ವೇಗವು ಹೆಚ್ಚಾಗುತ್ತದೆ. 


4) "ಎಡ್ರಿನಲೀನ್‌ ' ಪಸರಿಸುವಿಕೆಯಿಂದಲೂ ಹೃದಯ ವೇಗವು ಹೆಚ ಗು, 
ತ್ತದೆ, 


ಹೃದಯ ಲಯಬದ್ಧ ಮಿಡಿತದ ಕೆಲವು ರೂಪಾಂತರಗಳು 


1" ಸ್ಪೈ ನೆಸ್‌? ಲಯುಬದ್ಧ ನಿಡಿತದಲ್ಲಿ ಬದಲಾವಣೆ; ಈ ಬದಲಾ 
ವಣೆಯು ಹೆಚ್ಚಾ ಗಿಎಲ್ಲಪ್ಪಾ ್ರಣಿಗಳಲ್ಲಿಯ್ಯೂ ಮನುಷ್ಯ ನಲ್ಲಿಯೂ, ವಿಶ್ವಾ ್ರಿಂತಿಯಲ್ಲಿರು 
ವಾಗ. ಕಂಡುಬರುತ್ತ ದೆ, ಇದನ್ನು ಹೃದಯದ ಶಬ್ದ ದಿಂದಲ್ಕೂ ನಾ ಡಿಯಿಂದಲ್ಲೂ 

" ಇಲೆಕ್ಟೊ ಕಾರ್ಡಿಯೋಗ್ರಾಮಿ'ನ ನಕ್ಷಯಿಂದಲೂ ಕಂಡುಹಿಡಿಯಬಹುದು. ಈ 
ಬದಲಾವಣೆಯಲ್ಲಿ ಒಂದು ಕ್ರಮವಿರುವುದಿಲ್ಲ; ಲಯಬದ್ಧತೆ ಇರುವುದಿಲ್ಲ. ಈ 
ಅಕ್ರಮತೆಯಿಂದ ಯಾವ ಹಾನಿಯೂ ಇಲ್ಲ. ಇದು ಶ್ನಾ ಸ ತೆಗೆದುಕೊಳ್ಳು ಿವಾಗಲೂ, 


ಹೃದಯ ಮತ್ತು ಅದರ ಕ್ರಿಯೆಗಳು 87 ' 


ಬಿಡುವಾಗಲೂ, " ವೇಗಸ್‌' ನರದ ಮೇಲಾಗುವ ಪರಿಣಾಮದಿಂದ ಹೃದಯ ' 
ದಲ್ಲಾಗುವ ಬದಲಾವಣೆ. ಶ್ವಾಸ ತೆಗೆದುಕೊಳ್ಳುವಾಗ ಶ್ವಾಸಕೋಶದ ವಿಸ್ತಾರದಿಂದ ' 
ಅಲ್ಲಿರುವ ನರಗಳು ಚೇತನಗೊಂಡು ಮಿದುಳಿನಲ್ಲಿರುವ ಹೃದಯ ಕೇಂದ್ರದ ಮುಖಾಂತರ 
ಹೃದಯ ಮಿಡಿತವನ್ನು ತ್ವರಿತಗೊಳಿಸುತ್ತವೆ. ಆಗ ಮಿದುಳಿನ ಶ್ಶಾ ಿಸಕೇಂದ್ರವು 
" ವೇಗಸ್‌” ನರದ ಬಲವನ್ನು ಕಡಿಮೆ ಮಾಡಿ, ಹೃದಯದ ವೇಗವನ್ನು ಹೆಚ್ಚು 
ಮಾಡುತ್ತದೆ. 


2) ಹೃದಯೆ ಲಯೆಬದ್ಧ ಮಿಡಿತಕ್ಕೆ ತಡೆಗೆಳು : ಹೃದಯದಲ್ಲಿ ಹರೆಡುವ' 
ವಿದ್ಯುತ್ತಿಗೆ ಕೆಲವು ತೆರನಾದ ಆತಂಕಗಳು ಬಂದೊದಗಬಹುದು. ಹೃತ್ಕರ್ಣದಿಂದ ' 
ಹೈತ್ಯುಕ್ಷಿಗಳಿಗೆ ವಿದ್ಯುತ್ತಿನ ಪಸರಿಸುವಿಕೆಗೆ ಮೂರು ತೆರನಾದ ತಡೆಗಳು ಬರಬಹುದ್ದು : 
ಇವನ್ನು ಅಪೂರ್ಣತಡೆ, ಅರ್ಧಾಂಶತಡೆ ಮತ್ತು ಪೂರ್ಣತಡೆ ಗಳೆಂದು ವಿವರಿಸಿ : 
ದ್ದಾರೆ. ಅಪೂರ್ಣ ತಡೆಯಲ್ಲಿ ಹೃತ್ಕರ್ಣದಿಂದ ಹೃತ್ಯುಕ್ತಿಗಳಿಗೆ ಪಸರಿಸುವ 
ಉದ್ದೀಪನೆಯ ವೇಳೆಯು ಸ್ವಲ್ಪ ದೀರ್ಥವಾಗಿರುತ್ತದೆ. ಅರ್ಧಾಂಶ ತಡೆ, ಎನ್‌.ಎ * ' 
ಗಂಟಿನಿಂದ ಉದ್ಭವವಾದ ಕೆಲವು ಉದ್ದೀಪನೆಗಳು ಹೃತ್ಯುಕ್ಷಿಗಳಿಗೆ ಸೇರದಿರುವುದರಿಂದ 
ಹಾಗೂ ಪೂರ್ಣ ತಡೆ, ಎಲ್ಲ ಉದ್ದೀಪನೆಗಳು ಹೃತ್ಯುಕ್ಷಿಗಳನ್ನು ಸೇರದಿರುವುದರಿಂದ 
ಆಗುತ್ತವೆ. ಪೂರ್ಣ ತಡೆಗಳಿಂದ ಹೃತ್ಯರ್ಣಗಳೂ, ಹೃತ್ಯುಕ್ಷಿಗಳೂ ಲಯಬದ್ಧ ' 
ಮಿಡಿತದ ಉದ್ದೀಪನೆಗೊಳಗಾಗದೆ ತಮ್ಮಷ್ಟಕ್ಕೆ ತಾವೇ ಆಕುಂಚನಗೊಳ್ಳುತ್ತವೆ. ಈ 


ತೆರನಾದ ಮೂರು ತಡೆಗಳು ಕುದುರೆಗಳಲ್ಲಿ ಕಂಡು ಬಂದಿದೆ. ಇವನ್ನು "ಎಲೆಕ್ಟ್ರೋ 
ಕಾರ್ಡಿಯೋಗ್ರಾಮ್‌ ೨ ನಕ್ಷೆಯಿಂದ ಸುಲಭವಾಗಿ ತಿಳಿಯಬಹುದು. 


3) "ಎ.ವಿ? ಸೂಡುಕಟ್ಟಿನ ತಡೆಗಳು; ಹೃದ್ದೀಪಕ ಉದ್ದೀಪನೆಗಳು 
4 ಎ.ವಿ? ಸೂಡುಕಟ್ಟಿನಲ್ಲಿ ಪಸರಿಸುವಾಗ ಅವುಗಳಲ್ಲೇನಾದರೂ ಒಡಕುಗಳು ಇದ್ದರೆ 
ಉದ್ದೀಪನೆಯು ಹರಡುವಾಗ ಸ್ವಲ್ಪ ತಡೆಗಳಾಗುತ್ತವೆ. ಇದು *ಎಲೆಕ್ಟ್ರೋ 
ಕಾರ್ಡಿಯೋಗ್ರಾಮ್‌' ನಲ್ಲಿ ಕಾಣುವ "ಕ್ಯೂ ಆರ್‌ ಎಸ್‌' ತೆರೆಯಲ್ಲಿ ಎದ್ದು 


ಕಾಣುತ್ತದೆ. | 


4) ಅಪಕ್ಕವಾದ ಮಿಡಿತಗಳು: ಹೃದ್ಧೀಪಕ ಸ್ನಾಯುಗಳು ಆಕುಂಚೆನ 
ಹೊಂದುತ್ತಿರುವಾಗ ಯಾವ ಉದ್ದೀಪನೆಗೂ ಅವು ಕ್ರಿಯಾತ್ಮಕವಾಗುವುದಿಲ್ಲ. ಹಾಗೂ 
ಇನ್ನಿತರ ಸಮಯದಲ್ಲಿ ಹೃದಯವನ್ನು ಉದ್ದೀಪಿಸಿದರೆ ಹೃತ್ಮರ್ಣ ಮತ್ತು ಹೃತ್ಯುಕ್ಷಿ 
ಗಳು ತಮ್ಮ ಸಾಮಾನ್ಯವಾದ ಆಕುಂಚನದ ಸಮಯಕ್ಕೆ ಮಂಂಚಿತವಾಗಿಯೇ 
ಉದ್ದೀಪನೆಗೆ ಅನುಕೂಲವಾಗಿ ಆಕುಂಚನ ಹೊಂದುತ್ತವೆ, ಇಂತಹ ಆಕುಂಚನದ 
ಮಿಡಿತಕ್ಕೆ " ಅಸಕ್ಕನಿಂಡಿತ' ಎನ್ನಬಹುದು. ಇಂತಹೆ ಅಪಕ್ವ ಮಿಡಿತಗಳು "ಎ.ವಿ? 
ಗಂಟಿನಿಂದ ಅಥವಾ ಹೈತ್ಯರ್ಣದಿಂದ ಇಲ್ಲವೇ ಹೈತ್ಯುಕ್ಷಿಯೀಂದ ಉದ್ಭವವಾಗುತ್ತವೆ, 

\ 


" \ 


88, ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ್ರ 


'ಹೃದಯದ ರಕ್ತ ಪರಿಚಲನೆಯಲ್ಲಿ ತೊಡಕುಗಳುಂಟಾದಾಗ ಕೆಲ ಸಮಯ ಆ 
ತೊಡಕುಂಟಾದ ಸ್ಥಳ ಕೆದರಿದಂತಾಗಿ ಅಲ್ಲಿ ಅಪಕ್ವಮಿಡಿತಗಳು ಉದ್ಭವಿಸುತ್ತವೆ. 


ಹೃತ್ಯುಕ್ಲಿ ನಡುಕಗಳು: ಹೃದಯದ "ಕೊರೋನರಿ' ಧಮನಿಗಳು 
ಕಟ್ಟಿ ಕೊಂಡಲ್ಲಿ ಹೃತ್ಯುಕ್ಷಿಗಳ ನಿಯಮ ಪ್ರಕಾರ ಮಿಡಿತಗಳು ನಿಂತ್ಕು ಅವು ಒಂದು 
ತೆರನಾದ ನಡುಕಕ್ಕೆ ಗುರಿಯಾಗುತ್ತವೆ. ಈ ತೆರನಾದ ನಡುಕಗಳು, ಸರಿಯಾದ 
ಆಕುಂಚನವಿಲ್ಲದುದರಿಂದ ರಕ್ತವನ್ನು ಹೊರಗೆ ಕಳುಹಿಸಲು ಫಲಕಾರಿಯಾಗಿರುವುದಿಲ್ಲ 
ಇದರಿಂದಾಗಿ ರಕ್ತದ ಒತ್ತಡವು ಕಡಿಮೆಯಾಗಿ ಮರಣವು ಸಂಭವಿಸುವುದು. ಮೇಲಿನ 
ಕಾರಣವಲ್ಲದೆ, ಕೆಲವು ವೇಳೆ ಹೆಚ್ಚಿನ ಶಕ್ತಿಯ ವಿದ್ಯುತ್ತನ್ನು ಹೃತ್ಯುಕ್ಷಿಗಳಿಗೆ 
ಚಲಾಯಿಸಿದರೆ, ಈ ತೆರನಾದ ನಡುಕವು ಅರಂಭವಾಗುವುದು; ಇನ್ನು ಬೇರೆ ತೆರನಾದ 
- ಕೆದರಿಕೆಗಳಿಂದಲೂ ಹೈತ್ಸುಕ್ಷಿಗಳು ಇಂತಹೆ ನಡುಕಗಳಿಗೆ ಒಳಗಾಗಬಹುದು. ಪ್ರಾಣಿ 
ಗಳಲ್ಲಿ ಕೆಲವು ವೇಳೆ * ಕ್ಯಾಲ್ಸಿಯಂ ? ನ್ನು ರಕ್ತಕ್ಕೆ ಚುಚ್ಚಿ ಕೊಡುತ್ತಿರುವಾಗ ಇಂತಹ 
ಹೃ ದಯದ ನಡುಕಗಳನ್ನು ನೋಡಬಹುದು, 


ಹೃತ್ಯರ್ಣದ ನಡುಕಗಳೂ ಒದಗಬಹುದು. ಹೃತ್ಕರ್ಣವು ಫಲಕಾರಿಯಿಲ್ಲದ 
ನಡುಕಗಳಿಗೆ ತುತ್ತಾಗಿ ವಿಕಸನ ಸ್ಥಿತಿಯಲ್ಲಿರುತ್ತದೆ. ಇದು ಹೈತ್ಯುಕ್ಷಿ ನಡುಕಗಳಷ್ಟು 
ಹಾನಿಕಾರಿಯಾಗಿರುವುದಿಲ್ಲ. 


ಅಧ್ಯಾಯ 5 
ರಕ್ತನಾಳಗಳು ಮತ್ತು ರಕ್ತ ಸಂಚಲನೆ 


ರಕ್ತನಾಳಗಳು 


ದೇಹದ ರಕ್ತನಾಳೆಗೆಳನ್ನು ಮೂರು ಮುಖ್ಯ ತೆರನಾಗಿ ವಿಂಗಡಿಸಬಹುದು... 
ಧಮನಿ, ಸೂಕ್ಕ ರಕ್ತನಾಳ ಮತ್ತು ಅಭಿಧಮನಿ. ಇವುಗಳನ್ನು ಇವುಗಳ ಕಾರ್ಯಕ್ಕನು 
ಸಾರವಾಗಿ ವಿಂಗಡಿಸುವುದಾದರೆ, ಮೊದಲನೆಯದು ಮತ್ತು ಅದರ ಶಾಖೆಗಳು ರಕ್ತ 
ವನ್ನು ಎಲ್ಲ ಕಡೆಗಳಿಗೂ ಕೊಂಡೊಯ್ಯುವ ಕೆಲಸವನ್ನೂ ಎರಡನೆಯದು ಹೆಚ್ಚಾಗಿ 
ಆಹಾರ ಪದಾರ್ಥಗಳನ್ನೂ ಪೂರೈಸಿ ಕಶ್ಮಲಗಳನ್ನು ವಾಪಸ್ಸು ಪಡೆಯುವುದರಲ್ಲೂ, 
ಮೂರನೆಯ ಅಭಿಧಮನಿಗಳು ಇವೆಲ್ಲವನ್ನೂ ಮರಳಿ ಹೈದಯಕ್ಕೆ ಕೊಂಡು ಬರುವುದ 
ರಲ್ಲಿಯೂ ಭಾಗವಹಿಸುತ್ತವೆ. ಧಮನಿಗಳಲ್ಲಿಯೂ ಮಹಾಧಮನಿ, ಶ್ವಾಸಕೋಶಕ್ಕೆ 
ಹೋಗುವ ಧಮನಿಗಳೂ ಮತ್ತು ಇವುಗಳ ಮುಖ್ಯ ಶಾಖೆಗಳೂ ಎಂದು ಮಣೂರು ರೀತಿ 
ಇರುತ್ತವೆ. ಇವೆಲ್ಲ ಒಂದು ತೆರನಾದ ಸ್ಥಿತಿ ಸ್ಥಾಪನಾ ಸ್ನಾಯಂಗಳಿಂದ ಕೂಡಿರುತ್ತವೆ, 
ಇನ್ನು ಕೆಲವು ಧಮನಿಗಳು ಹೆಚ್ಚಾಗಿ ಸಾದಾ ಸ್ನಾಯುಗಳಿಂದ ಹೊದಿಕೆಗೊಂಡಿರುತ್ತವೆ. 
ಉಳಿದ ನಾಳೋಪನಾಳಗಳು ಸಾದಾ ಸ್ನಾಯುಗಳಿಂದ (ಕೂಡಿಕೊಂಡಿರಂವ ಚಿಕ್ಕ ಧಮನಿ 
ಗಳು. ಈ ಚಿಕ್ಕ ದಮನಿಗಳಿಂದ ನೇರವಾಗಿ ಅಭಿಧಮನಿಗಳಿಗೆ ಸೇರುವ ಸ್ಥಳಕ್ಕೆ ಧಮನಿ 
ಅಭಿಧವುನಿಗಳ ಅಂಶ ಅಥವಾ ಹೆದ್ದಾರಿಗಳ ಕಣಲಂನೆ ಗಳೆಂದು 'ರೆಯುತ್ತಾ ರೆ. 
ಈ ತೆರನಾದ ಕಾಲುವೆಗಳು ಉಗಮಗೊಳ್ಳು ವಲ್ಲಿ ಸ್ನಾಯುವನ್ನೊಳಗೊಂಡ "ಮೆಟ 
ಆರ್ಬೀರಿಯೋಲ್‌" ಎಂಬ ದಪ್ಪವಾದ ಅಂಶವಿದೆ. ಅತೀ ಸೂಕ್ಷ್ಮ ರಕ್ತನಾಳಗಳು ಈ 
ಕಾಲುವೆಗಳ ಹತ್ತಿರದಲ್ಲಿ ಉದ್ಭವವಾಗಿ ಬಲೆಗಳಂತೆ ಹರಡಿ ಮತ್ತೆ ಅಭಿಧಮನಿಗಳಿಗೆ 
ಸೇರುತ್ತವೆ. ಹೆದ್ದಾರಿ ಕಾಲುವೆಗಳ ಹತ್ತಿರವಿರುವ * ಸ್ಟಿಂಕ್ಟರ್‌” ಮತ್ತು “ಮೆಟಾ 
ಆದ್ಟೀರಿಯೋಲ್ಡ್‌' ಅವುಗಳ ಆಕುಂಚನ ಹಾಗೂ ವಿಕಸನಗಳಿಂದ ರಕ್ತ ವನ್ನು ಹೆದ್ದಾರಿ 
ಗಳಿಗೋ ಅಥವ ಸೂಕ್ಷ್ಮ ರಕ್ತನಾಳಗಳಿಗೋ ಸಾಗುವುದನ್ನು ನಿರ್ಧರಿಸುತ್ತವೆ. 


ಮೇಲೆ ವಿವರಿಸಿದ ಸೂಕ್ಷ್ಮರಕ್ತನಾಳಗಳ ಹತ್ತಿರದ ರಕ್ತ ಸಂಚಲನೆಯ ವ್ಯವಸ್ಥೆ 
ಯಲ್ಲದೆ ಇನ್ನೊಂದು ತೆರನಾದ ವ್ಯವಸ್ಥೆಯು ಕೆಲವು ಅಂಗಾಂಗಗಳಲ್ಲಿ ಇರುತ್ತದೆ: 
ಸೂಕ್ಷ್ಮ ರಕ್ತನಾಳಗಳಿಲ್ಲದೆಯೇ ಧಮನಿಗಳು ಕೆಲವೆಡೆಗಳಲ್ಲಿ ಅಭಿಧವಯಿಗಳನ್ನು 
ನೇರವಾಗಿ ಒಂದುಗೂಡುತ್ತವೆ. ಈ ವ್ಯವಸ್ಥೆ ಪಕ್ಷಿ ವರ್ಗಗಳಲ್ಲಿ ಕೊಂಕುಗುರುಗಳ 
ಬುಡದಲ್ಲಿಯ್ಕೂ ಸಸ್ತ ನಿಗಳಲ್ಲಿ ಲಿಂಗ, ಗೊರಸು, ಕಾಲಬೆರಳು, ಕಿವಿ ಮೂಗು, ಮೂತಿ 


[ 
\ 
\ 


90 ಸಾಕುಪ್ರಾಣಿಗಳ ಶರೀರೆ ಕ್ರಿಯಾಶಾಸ್ತ್ರ 


ಮುಸುಡು, ಯಕೃತ್ತು, ಪ್ಲೀಹೈ ಶ್ವಾಸಕೋಶ ಮತ್ತು ಕೆಲವು ಇತರ ಜಾಗೆಗಳಲ್ಲಿ 
ಕಂಡುಬರುತ್ತವೆ. ಈ ವ್ಯವಸ್ಥೆಯು ಅಯಾ ಸ್ಕಳದಲ್ಲಿಯ ವಿಶೇಷ ಕಾರ್ಯ 
ನಿರೂಪಣೆಗೆ ಸಹಾಯವಾಗುತ್ತದೆ. 


'ಮೈಟ-ಅಕೀರಿಯೋಲ್‌- 
NU ಸನ್ಲ್ಣ 





ನ | | 4 

*ಜ ಕೆ 4 Rh 
ಹ ಜೆಕೆ ಸೂಸ್ಕರಕ್ತವಾಳಗಳ್ಲ ರಚನೆ. ನ್‌. 
ದಿ 


Kj 


೪“ '`ದೇಹದಲ್ಲಿಯ ರಕ್ತಸಂಚಲನೆಯನ್ನು ಸೂಕ್ಷ್ಮ ದರ್ಶಕ ಕನ್ನಡಿಯಿಂದ ಪರಿಶೀಲಿಸ 
ಬಹುದು. ಇದಕ್ಕಾಗಿ ಕಪ್ಪೆಯ ಕಾಲಿನ ತೆಳು ಪರೆಯನ್ನು, ಮೂತ್ರಕೋಶದ ಅಥವಾ 
ಕರುಳುಗಳನ್ನು ಹಿಡಿದುಕೊಂಡಿರುವ " ಮೆಸಂಟರಿ 'ಯನ್ನು ಬೆಕ್ಕಿನ ಅಥವಾ ಮೊಲದ 
ಕಿವಿಗಳನ್ನು ಸೂಕ್ಷ್ಮದರ್ಶಕ ಕನ್ನಡಿಯ ಅಡಿಯಲ್ಲಿಟ್ಟು ನೋಡಬಹುದು. ಧಮನಿ 
ಮತ್ತು ಅಭಧಮನಿಗಳಲ್ಲಿ ರಕ್ತಸಂಚಲನೆಯು ತ್ವ ಶರಿತವಾಗಿಯೂ, ಸೂಕ್ಷ್ಮರಕ್ತನಾಳ 
ಗಳಲ್ಲಿ ಬಹು ನಿಧಾನವಾಗಿಯೂ ಸಂಚಲಿಸುವುದನ್ನು ಕಾಣಬಹುದು. ಧಮನಿಗಳಲ್ಲಿ 
:ನಾಡಿಯ ಮಿಡಿತವನ್ನು ನೋಡಬಹುದು. ಆದರೆ ಅಭಿಧಮನಿ ಮತ್ತು ಸೂಕ್ಷ್ಮ ನಾಳ 
'ಗಳೆಲ್ಲಿ ಈ ತೆರನಾದ ನಾಡಿ ಮಿಡಿತವಿಲ್ಲ: ಸೂಕ್ಷ್ಮ ರಕ್ತನಾಳಗಳಲ್ಲಿ ಅಲ್ಲಲ್ಲಿ ರಕ್ತವು 
ಕೆಲ ಹೊತ್ತು ಮುಂದೆ ಸಾಗದೆ ನಿಂತಿರಬಹುದು. ಧಮನಿಯ ಮತ್ತು ಅಭಿಧವನಿಯ 
ಪ್ರವಾಹವು ಒಂಜೇ ತೆರನಾಗಿದ್ದು ಅವುಗಳನ್ನು ಗುರುತಿಸಬೇಕಾದಲ್ಲಿ ಈ ರಕ್ತನಾಳಗಳು " 
ಕವಲೊಡೆಯುವಲ್ಲಿ ಪರಿಶೀಲಿಸಬೇಕು. ಪ್ರವಾಹವು ಕವಲೊಡೆಯುವಲ್ಲಿಗೆ ಹೋಗುವು 
ದಾದರೆ ಆ ರಕ್ತನಾಳವು ಧಮನಿಯಾಗಿರಬೇಕು ; ಮತ್ತು ಪ್ರವಾಹವು ಕವಲುಗಳಿಂದ 
ಸೇರಿ ಮುಂದಕ್ಕೆ ಒಂದಾಗಿ ಹೋಗುವುದಾದರೆ ಅದು ಅಭಿಧಮನಿ ಎಂದು ತಿಳಿಯ ' 
ಬೇಕು. "ಕ್ರೋಗ್‌' ಎಂಬುವನು ಸೂಕ್ಷ್ಮ ರಕ್ತನಾಳಗಳ ಅಪಾರತೆಯನ್ನು ತಿಳಿಸಲು 
ಈ ಕೆಲವು ಸಂಖ್ಯೆ ಕೊಟ್ಟಿದ್ದಾನೆ. ಕುದುರೆಯ ಎಲುಬಿನ ಸ್ನಾಯುಗೆಳಲ್ಲಿ ಒಂದು 
0:5 ಚದುರ ಮಿ.ಮಿ. ಸ್ಥಳದಲ್ಲಿ (ಸಾಧಾರಣ ಗುಂಡು ಸೂಜಿಯ ತಲೆಯಷ್ಟು ಗಾತ್ರ) 
ಸುಮಾರು 700 ಸೂಕ್ಷ್ಮ ರಕ್ತನಾಳಗಳೂ, 200 ಸ್ನಾಯು ನಾರುಗಳೂ ಇರುತ್ತವೆ. 


ರಕ್ತ ನಾಳಗಳು ಮತ್ತು ರಕ್ತ ಸಂಚಲನೆ of 


ಇದರಿಂದ ಅವುಗಳ ಸೂಕ್ಷ್ಮತೆಯನ್ನು ಸ ಅಂದಾಜು 'ಮಾಡಬಹುದು. ಸೂಕ್ಷ್ಮ ರಕ್ತನಾಳ 
ಗಳು ರಕ್ತಸಂಚಲನೆ ವ್ಯ ವಸ್ಥೆ ಯಲ್ಲಿ ಯಾವಾಗಲೂ ತೆರೆದಿರುವುದಿಲ್ಲ. ಸಂದರ್ಭಾನುಸಾರ 
ವಾಗಿ ಕೆಲವುಗಳಲ್ಲಿ ರಕ್ಷಪ ಪ್ಪ ಪಾಹವಿದು ಶಾ ಕೆಲವು ಮುಚ್ಚಿ ರಬಹುದು. ಇದು ಅಂಗಾಂಗೆ 
ಗಳ ಕಾರ್ಯ ನಿರ್ವಹಣೆಗೆ ಹೊಂದಿಕೊಂಡಿರುತ್ತ ದೆ. 


ಕಕ್ತ ಸಂಚಲನೆ ' 


ರಕ್ತ ಸಂಚಲನೆಯ ಮೇಗೆ: ರಕ್ತ ಸಂಚಲನೆಯ ವೇಗವು ಹೈದಯದ 
ನಿಮಿಷದ ಹೊರಸೂಸುವಿಕೆ, ಸಂಚಲನೆಯ ಸಮಯ, ಅಂಗಾಂಗಗಳಲ್ಲಿರುವೆ ರಕ್ತದ 
ಪರಿಮಾಣ, ನೇರವಾಗಿ ಬರುವ ರಕ್ತದ ವೇಗಗಳನ್ನು ಅವಲಂಬಿಸಿರಂತ್ರದೆ. ಹೆ ಕೈದೆಯದ 
ಹೊರಸ ೂಸುವಿಕೆಯ ಬಗೆಗೆ ಈಗಾಗಲೇ ಚರ್ಚಿಸಿಯಾಗಿದೆ. ಉಳಿದ ಮೂರರ ವಿವರೆ 
ತಿಳಿಯೋಣ! 


ಸಂಚೆಲನೆಯೆ ಸಮಯೆ; ಗುರುತಿಸುವುದಕ್ಕೆ ಬರುವ ಒಂದಂ ಪದಾರ್ಥ 
ವನ್ನು ದೇಹೆದ ಬಲಗಡೆಯ ಅಭಿಧವಂನಿಯಲ್ಲಿ ಚುಚ್ಚಿದರೆ, ಎಡಗಡೆಯ ಅದೇ 
ಅಭಿಧಮನಿಯಲ್ಲಿ ಆ ಪದಾರ್ಥವು ಬರುವುದಕ್ಕೆ ಹಡಿಯುವ ಸಮಯಕ್ಕೆ ಒಂದು 
ಸಂಚೆಲನೆ ಆವರ್ತನೆ ಸಮಯ ವೆನ್ನುತ್ತಾರೆ. ದೇಹೆದ ಬೇರೆ ಬೇರೆ ಕಡೆಗಳೆಲ್ಲಿಯ 
ಈ ಸಮಯಗಳ ಅವಧಿಯು ಭಿನ್ನ ಭಿನ್ನವಾಗಿರುತ್ತದೆ. ಈ ಭಿನ್ನ ಭಿನ್ನ ರಕ್ತ ಸಂಚಲನೆಯ 
ಸಮಯಗಳನ್ನು ಕಂಡು ಹಿಡಿಯಲು, ಬೇರೆ ಬೇರೆ ವಿಧಾನವನ್ನು ಅನುಸರಿಸುತ್ತಾರೆ. 
'ಮನಷ್ಯನಲ್ಲಿ py ಯ ಅಭಿಧಮನಿಗೆ ಸಕ್ಕರೆ ಅಂಶವನ್ನು ಚುಚ್ಚಿ, ಅದರ ಸಿಹಿಯು ಬಾಯಿ 
ಯಲ್ಲಿ ಓರುವವರೆಗಿನ ಸಮಯ ಅಥವಾ $ ಜಸ್ಟ ಮಿನ್‌' 'ಅನ್ನು ಕೈಯ ಅಭಿಧಮನಿಗೆ 
ಚುಚ್ಚಿ ಅಪು ಮುಖದಲ್ಲಿ ಉಂಟು ಮಾಡುವ ಬಣ್ಣ ಬದಲಾವಣೆಯ ಸಮೆಯೆ ಕೆಂಡು 
ಹಿಡಿಯುವರು. ಆ ಸ 


ಇಂದ್ರಿಯೆಗಳಿಗೆ ರಕ್ತ ಸರಿವಹಣದ ನೇಕ: ರಕ್ತವು ಬೇರೆ ಬೇರೆ ಆಂಗ 
ಗಳಲ್ಲಿ ಪ್ರವಹಿಸುವ ಪರಿಮಾಣವನ್ನು ಕಂಡು ಹಿಡಿಯುವವರು ವಿವಿಧ ಯಂತ್ರೊ "ಪ 
ಕರಣಗಳನ್ನು ಉಪಯೋಗಿಸುತ್ತಾರೆ: ಇವುಗಳಲ್ಲಿ " ಲಾಡ್‌ವಿಗ್ಸ್‌ ಸ್ಟ್ರೋಮರ್‌, 
*ಗುಳ್ಳೆಯ ' ಸ್ಫ್ರೋಮರ್‌3, "ಕಾವಿನ ಸ್ಪ್ರೋಮರ್‌' ಯಂತ್ರಗಳಲ್ಲಿ ತಿರುಗುವ 
4 'ಮಾಟರ್‌ 3 ಗಳೂ ಮತ್ತು ವಿದ್ಯುತ್‌ ಚುಂಬಕಗಳಿಂದ ಕೂಡಿದ ಯಂತ್ರಗಳೂ ಮುಖ್ಯ. 
"ಇವುಗಳ ನೆರವಿನಿಂದ ಪ್ರವಾ ಹವನ್ನು ಕಂಡುಹಿಡಿಯುತ್ತಾರೆ; 


ರಕ್ತನಾಳಗಳಲ್ಲಿ ರಕ್ತದ ನೇಗ; ಬೇರೆ ಬೇರೆ ರಕ್ತನಾಳಗಳಲ್ಲಿಯ, ರಕ್ತ ದ 
-ಒಟ್ಟು ಪರಿಮಾಣವನ್ನು ಆಯಾ ರಕ್ತನಾಳಗಳ ಅಗಲಗಳಿಂದ ಭಾಗಿಸಿದರೆ ನಿರ್ದಿಷ್ಟ 
ಸಮಯದಲ್ಲಿ ಆ ನಾಳಗಳಲ್ಲಿ ಹೆರಿಯುವ ರಕ್ತದ ವೇಗ ಕಂಡುಹಿಡಿಯಬಹುದು. Ky ೨ 


[| 


$4 - ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಧಮನಿಗಳಲ್ಲಿ ರಕ್ತ ಸಂಚಲನೆಯ ವೇಗವು ತೀವ್ರವಾಗಿದ್ದು ಅವುಗಳು ಕವಲೊಜೆ 
ಯುತ್ತ ಹೋದ ಹಾಗೆಲ್ಲ ಕ್ರಮವಾಗಿ ವೇಗವು ಕ್ಷೀಣವಾಗುತ್ತಾ ಸೂಕ್ಷ್ಮ ರಕ್ತ ನಾಳೆ 
ಗಳಲ್ಲಿ ತುಂಬಾ ಕ್ಷೀಣವಾಗಿರುತ್ತದೆ. ಹಾಗೆಯೇ ಸೂಕ್ಷ್ಮೆ ರಕ್ತನಾಳಗಳು ಒಂದಕ್ಕೊಂದು 
ಕೂಡುತ್ತ ಬಂದ ಹಾಗೆ ಪುನಃ ರಕ್ತದ ವೇಗವು ಹೆಚ್ಚುತ್ತ ಬಂದು ಕಡೆಗೆ ಮಹಾ ಅಭಿ 
ಧಮನಿಯಲ್ಲಿ ಮೊದಲಿನ ವೇಗವೇ ತೋರಿಬರುತ್ತದೆ. ಉದಾಹರಣೆ ; ಸೂಕ್ಷ್ಮ 
ರಕ್ತನಾಳಗಳ ಒಟ್ಟೂ ರಕ್ತ ಹರಿಯುವ ಸ್ಥಳ ಸುಮಾರು ಮಹಾಧೆಮನಿಗಿಂತ 0800 
ಪಟ್ಟು ಹೆಚ್ಚಾಗಿರುವುದರಿಂದ, ಅಲ್ಲಿಯ ರಕ್ತದ ವೇಗವು ಮಹಾಧಮನಿಯ 1/600ನೇ 
ಅಂಶವಾಗಿರುತ್ತದೆ, ಅಭಿಧಮನಿಗಳಲ್ಲಿ ಸೂಕ್ಷ್ಮ ರಕ್ತನಾಳಗಳು ಒಟ್ಟಾಗಿ ಸೇರುವುದ 
ರಿಂದ ರಕ್ತ ಹರಿಯುವ ಸ್ಥಳವು ಕಡಿಮೆಯಾಗುತ್ತದೆ. ಹೈದಯಕ್ಕೆ ಸೇರಂವಲ್ಲಿ ಅಭಿ 
ಧಮನಿಗಳು ಮಹಾಧಮನಿಗಿಂತ ಅಡ್ಡಕೊಯ್ತದಲ್ಲಿ 1, ಪಟ್ಟು ಹೆಚ್ಚಾಗಿರುವುದರಿಂದ 
ರಕ್ತದ ವೇಗವು ಅಸ್ಟೇ ಪಾಲು ಕಡಿಮೆಯಾಗುವುದು, 


ರಕ್ತದ ಒತ್ತಡ 


ರಕ್ತದ ಒತ್ತಡ ಎಂದರೆ ರಕ್ತವು ಒಂದು ರಕ್ತನಾಳದಲ್ಲಿ ಎಷ್ಟ ಒತ್ತಡದ ಶಕ್ತಿ 
ಯಿಂದ ನುಗ್ಗಿ ಹೆರಿಯುತ್ತದೆಂದು ನೋಡಿ ಹೇಳುವ ಲೆಕ್ಕ. ಸಾಮಾನ್ಯವಾಗಿ ಇದನ್ನು 
ಪಾದರಸದ ಎತ್ತರ ಮಟ್ಟದಲ್ಲಿ ಹೇಳುತ್ತಾರೆ. ಒಂದು ರಕ್ತನಾಳದಲ್ಲಿ 50 ಮಿ. ಮಿ. 
ಪಾದರಸದಷ್ಟು ರಕ್ತದ ಒತ್ತಡವೆಂದರೆ, ರಕ್ತವು ಒಂದು ಕೊಳವೆಯಲ್ಲಿ ಪಾದರಸವನ್ನು 
ನೆಟ್ಟಗೆ 50 ಮಿ. ಮಿ, ನಷ್ಟು ಎತ್ತರಕ್ಕೆ ದೂಡಿ ಹಿಡಿಯಂವುದೆಂದರ್ಥ. ಒತ್ತಡವು 
ಬಹು ಕಡಿಮೆಯಾಗಿರುವಾಗ ಪಾದರಸದ ಬದಲು ನೀರನ್ನು ಉಪಯೋಗಿಸಿ ನೀರಿನ 
ಎತ್ತರದ ಮಟ್ಟದಲ್ಲಿ ಹೇಳುತ್ತಾರೆ. 


ರಕ್ತದ ಒತ್ತಡವು ಬೇರೆ ಬೇಕೆ ರಕ್ತನಾಳಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. 
ಧೆಮನಿಯನ್ನು ಅಡ್ಡಕ್ಕೆ ಕೊಯ್ದಾಗ ರಕ್ತವು ಹಾರಿ ಹಾರಿ ಧುಮುಕುವುದು ಕಾಣಿಸು 
ವುದು. ಇದರಿಂದ ಈ ನಾಳಗಳಲ್ಲಿ ರಕ್ತದ ಒತ್ತಡವು ಹೆಚ್ಚಾಗಿರುತ್ತದೆಂದು ತಿಳಿಯು 
ತ್ತದೆ. ರಕ್ತನಾಳಗಳ ಗಾತ್ರಕ್ಕನುಸಾರವಾಗಿ ರಕ್ತ ಹರಿಯುವಿಕೆಯು ಇರುತ್ತದೆ. 
ಅಭಿಧಮನಿಯಲ್ಲಿ ಒತ್ತಡವು ಕಡಿಮೆಯಾಗಿರುತ್ತದೆ. ಅದನ್ನು ಕತ್ತರಿಸಿದರೆ ರಕ್ತವು 
ನಿಧಾನವಾಗಿ ಹೊರಕ್ಕೆ ಚಿಮ್ಮುವುದು. ಸೂಕ್ಷ್ಮನಾಳಗಳನ್ನು ಕೊಯ್ದರೆ ರಕ್ತವು ಬಹು 
ನಿಧಾನವಾಗಿ ಸೋರುವುದು. ಸಾಮಾನ್ಯವಾಗಿ ರಕ್ತದ ಒತ್ತೆಡವೆಂದರೆ ಧಮನಿಯಲ್ಲಿರುವ 
ಒತ್ತಡವು. 


ರಕ್ತದ ಒತ್ತಡವನ್ನು ಕಂಡುಹಿಡಿಯುವ ವಿಧಾನ : ನೇರವಾಗಿ ರಕ್ತದ 
` ಒತ್ತಡವನ್ನು ಪರಿಶೀಲಿಸಬೇಕಾದಲ್ಲಿ ಒಂದು ಗಾಜಿನ ಕೊಳವೆಯನ್ನು ನೆಟ್ಟಿಗೆ ನಿಲ್ಲಿಸಿ 


ರಕ್ತನಾಳಗಳು ಮತ್ತು ರಕ್ತ ಸಂಚಲನೆ 93 


ಅದನ್ನು ರಕ್ತನಾಳಕ್ಕೆ ಜೋಡಿಸಿದರೆ ರಕ್ತವು ತನ್ನ ಒತ್ತಡಕ್ಕನುಸಾರವಾಗಿ ಗಾಜಿನ 
ಕೊಳವೆಯಲ್ಲಿ ಮೇಲೇರುತ್ತದೆ. "ಸ್ಟೀಫನ್‌ ಹೀಲ್ಸ್‌” ನಂ ಈ ರೀತಿ ಪ್ರಯೋಗ 
ಮಾಡಿ ಕುದುರೆಯ ತೊಡೆಯ ಧಮನಿಯ ಒತ್ತಡವು 8 ಅಡಿ 3 ಅಂಗುಲ, ಕುತ್ತಿಗೆಯ 
ಧಮನಿಯ ಒತ್ತಡ 9] ಅಡಿ, ಕುತ್ತಿಗೆಯ ಅಭಿದಮನಿಯ ಒತ್ತಡ ಒಂದು ಅಡಿ ಎಂದು 
ತಿಳಿಸಿದ್ದಾನೆ. ಇಂತಹ ಪ್ರಯೋಗಗಳಲ್ಲಿ ಗಾಜಿನ ಕೊಳವೆಯ ಅತ್ಯಂತ ಉದ್ದವೂ, 
ರಕ್ತ ಹೆಪ್ಪಗಟ್ಟುವ ತೊಂದರೆಯೂ ಹೆಚ್ಚಾಗಿರುವುದರಿಂದ ಇದು ಬಳಕೆಯಲ್ಲಿಲ್ಲ. 
ಇದರ ಬದಲು ಪಾದರಸದ 41) ಪ್ರನಾಳವನ್ನು ಅದರ ಮೇಲೆ ಹೆಪ್ಪು ಗಟ್ಟದ 
ದ್ರವವನ್ನು ಉಪಯೋಗಿಸಿ ಒತ್ತಡವನ್ನು ಪರಿಶೀಲಿಸುವರು. ಈ ತೆರನಾದ 
ಪ್ರಯೋಗದ ನಕ್ಷೆಯನ್ನು ಕೆಳಗೆ ಕೊಟ್ಟಿದೆ, ` 





ಇತಿಪಿತ್ರ: 0, ಶಕ್ತ ಒತ್ತಡ ಕಂಡುಹಿಡಿಮುನ ಪ್ರಯೋಗ ನಷೆ 
Wi 2 


Ru” 
ಲ 


i 
ರಕ್ತದ ಒತ್ತಡವನ್ನು ಗಾಜಿನ 1" ಕೊಳವೆಯಲ್ಲಿಯ ಅಂಕಗಳನ್ನು ಓದಿ 
ತಿಳಿಯಬಹುದು. ಈ ಒತ್ತಡವನ್ನು ತರಂಗಲೇಖನದಲ್ಲಿ ಆಲೇಖಿಸಬಹುದು. 
ಆಲೇಖನಗೊಂಡ ಗುರುತುಗಳು ಈ ಕೆಳಗೆ ನಮೂದಿಸಿದಂತೆ ಕಂಡುಬರುವುದು. 


ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


3 
೯ « 





WL 114 8181388355553 
oo -8೦ 





ಚಿತ್ರ: 19. ತರ೦ಗ ಲೇಖನದಲ್ಲಂಯ ಹಂಪಿ ಹಾಗೂದನಗಳ ರಕ್ತ 
» ಸ್ಯ ಒತ್ತಡ ಸ6ಗಳು. 


ಇದರಲ್ಲಿ ಎರಡಂ ತೆರನಾದ ಗುರುತುಗಳು ಕಂಡುಬರುತ್ತವೆ, ಉದ್ದವಾಗಿದ್ದ 
ತೆರೆಗಳು ಶ್ವಾಸದಿಂದ ಉದ್ರೇಕಿಸಲ್ಪಟ್ಟವು; ಮತ್ತು ಸಣ್ಣ ತೆರೆಗಳು ಹೈದಯದ 
ಆಕುಂಚೆನ, ವಿಕಸನಗಳಿಗೆ ಸಂಬಂಧಪಟ್ಟವು. 


ಪಾದರಸದ 1] ಪ್ರನಾಳದಲ್ಲಿ ರಕ್ತದ ಒತ್ತಡವನ್ನು ಕಂಡುಹಿಡಿಯುವುದಕ್ಕೆ 
ಒಂದು ತೊಂದರೆ ಇದೆ. ಪಾದರಸದ ಹೆಚ್ಚಿನ ಭಾರದಿಂದ ರಕ್ತವು ಅದನ್ನು ಅಷ್ಟೊಂದು 
ಸುಲಭವಾಗಿ ದೂಡಲು ಸಾಮರ್ಥ್ಯ ಹೊಂದಿರುವುದಿಲ್ಲ. ಅದಕ್ಕಾಗಿ ಬೇಕೆ ತೆರನಾದ 
ಉಪಕರಣಗಳನ್ನು ಕಂಡುಹಿಡಿದಿರುವರು. ಇವುಗಳಲ್ಲಿ ಪರೆಯಿಂಂದ ಕೂಡಿದ "ಮಾನೋ 
ಮೀಟರ್‌ * ಮೊದಲನೆಯದು. ಇದರ ಪರೆಯ ಮೇಲೆ ಒಂದು ಸನ್ನೆ ಕೋಲು ಇದ್ದು 
ಅದರ ಸಂಚಲನೆಯಿಂದ ಒತ್ತಡವನ್ನು ತರಂಗ ಲೇಖನದಲ್ಲಿ ಬರೆಯಿಸಬಹುದು, 
`ಇದಲ್ಲದೆ "ಆಪ್ಟಿಕಲ್‌ ಮಾನೋಮಿಾಟರ್ಸ್‌' ಕೂಡ ಉಪಯೋಗಿಸಲ್ಪಡುತ್ತದೆ. ಈಗೀಗ 
ವಿದ್ಯುಶಿನ ಒತ್ತಡಗಳನ್ನು ಅಳೆಯಂವ " ಮೊನೋಮಾಟರ್ಸ್‌? ಹೆ್ತಿನ ಬಳಕೆಯಲ್ಲಿನಿ. 
ಇವು ಒತ್ತಡವನ್ನು ವಿದ್ಯುತ್ತಾಗಿ ಮಾರ್ಪಡಿಸಿ ಬರೆಯುತ್ತವೆ. 


ಧಮನಿಯ ಆಕುಂಚನ, ವಿಕಸನ ಮತ್ತು ಸರಾಸರಿ ಒತ್ತಡ; 
ಥಮನಿಯ ಅತ್ಯುನ್ನತ ಒತ್ತಡವು ಹೃದೆಯದ ಆಕುಂಚನಕ್ಕೆ ಅನ್ವಯಿಸುವುದರಿಂದ 
ಅದಕ್ಕೆ ಆಕುಂಚನ ಒತ್ತಡ ವೆಂದೊ, ತುಂಬಾ ಕಡಿಮೆ ಒತ್ತಡವು ಹೈದಯದ 
ವಿಕಸನ ಸಮಯದಲ್ಲಿ ಆಗೆವುದೆರಿಂದೆ ಅದಕ್ಕೆ ವಿಕಸನ ಒತ್ತಡ ವೆಂದೂ ಹೇಳಲ್ಪಡು 
ತ್ತದೆ. ಈ ಎರಡು ಒತ್ತಡೆಗಳೆ ಅಂತರದೆ ದೆಸೆಯಿಂದ ರೆಕ್ತನಾಡಿಯು ಚಲಿಸುತ್ತಿರು 


ರಕ್ತ ನಾಳಗಳು ಮುತ್ತು ರಕ್ತ ಸಂಚಲನೆ 95 


ವುದರಿಂದ ಇವುಗಳ ಅಂತರಕ್ಕೆ ನಾಡಿ ಒತ್ತಡ ವೆಂದು ಹೇಳುತ್ತಾರೆ. ಹಾಗಾಗಿ 
ಆಕುಂಚನದ ಒತ್ತಡವು 140 ಮಿ. ಮಿ, ಪಾದರಸ, ವಿಕಸನ ಒತ್ತಡದ 80 ಮಿ.ಮಿ. 
ಪಾದರಸ ಇದ್ದಾಗ ನಾಡಿ ಒತ್ತಡವು (140-80)60 ಮಿ. ಮಿ. ಪಾದರಸ 
ಇರುತ್ತದೆ. ಇವೆರಡರ ಸರಾಸರಿ ಒತ್ತಡಕ್ಕೆ ಧಮನಿಯ ಸರಾಸರಿ ಒತ್ತಡ 
ವೆನ್ನುತ್ತಾರೆ. ಇಲ್ಲಿ ಧಮನಿಯ ಸರಾಸರಿ ಒತ್ತಡವು (ES) ಮಿ.ಮಿ. 


ಪಾದರಸ ಇದ್ದಂತಾಯಿತು. ಸೂಕ್ಷ್ಮರಕ್ತನಾಳಗಳಲ್ಲಿ ಒತ್ತಡವು ಕಡಿಮೆಯಾಗುತ್ತ 
ಅಭಿಧಮನಿಯಲ್ಲಿ ಇನ್ನೂ ಕಡಿಮೆಯಾಗಿ ಹೈದಯಕ್ಕೆ ಸೇರುವಲ್ಲಿ ನಕಾರಾತ್ಮಕ 
ವಾಗುತ್ತದೆ. 


ಕೋಷ್ಟ ಕ.1]8 


ಮನುಷ್ಯನ ಬೇರೆ ಜೇರೆ ರಕ್ತನಾಳಗಳಲ್ಲಿಯೆ ಸರಾಸರಿ ಒತ್ತಡ :' 














pa ಬತ್ತಡ ಪಾವ 
ಪಾದರಸಗಳಲ್ಲಿ) 
1 ಧಮನಿ 98 
2 ಸೂಕ್ಷ್ಮರಕ್ತನಾ 10-80 
3 ಸಣ್ಣ ಅಭಿಭಮನಿ 12 












ಡೊಡ್ಡ ಅಭಿಧವನಿ KN: 
1) ಇತರೆಡೆ ಸ | 


ii) ಹೃದಯಕ್ಕೆ ಸೇರುವೆಡೆ | 0-8 





96 ' ಸಾಕುಪ್ಪಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ 


ಕೋಷ್ಟಕೆ-14 


ಸಾಕು ಪ್ರಾಣಿಗಳ " ಕೆರೋಟಡ್‌' ಧಮನಿಯಲ್ಲಿಯ 
ಸರಾಸರಿ ರಕ್ತ ಒತ್ತಡ 


ನೌ. ಪ್ರಾಣ ಸರಾಸರಿ ಒತ್ತೆಡ [ಪೇದನಾರೋಧಕೆ ಶರಾ. 






















































(ಮಿ. ಮಿ. (ಪ್ರಯೋಗಕ್ಕೆ 

ಪಾದರಸ) ಉಪಯೋಗಿಸಿದ 

ಪ್ರಾಣಿಗಳ ಸಂಖ್ಯೆ) 
ಕುದುರೆ 170 ಸ್ಥಳೀಯ ಗ 
ದನ 166 3 ಕೆಲವು 
ಕುರಿ 115 ph 18 
ಮೇಕೆ 120 ಗ 4 
ಹೆಂದಿ 170 2೨ 14 
ನಾಯಿ () | 160 ಕ ಕೆಲವು 
ನಾಯಿ (1) | 120-176 “ನೆಂಬುಟಲ್‌' 7 
8 | ಬೆಕ್ಕು 140-170 ಹಿ ಟಿ 
9 | ಕೋಳಿ 135 ಜ್ತ 13 








ರೋಗಿಗಳಲ್ಲಿ ರಕ್ತ ಒತ್ತಡನೆನ್ನು ತಿಳಿಯುವ ವಿಧಾನ : 
(ಸ್ಟಿಗ್ಮೊಮಾನೊ ಮಾಟರ್‌) ; 


ರಕ್ತದ ಒತ್ತಡವನ್ನು ರಕ್ತನಾಳಗಳನ್ನು ಮುಟ್ಟದೆಯೇ ತಿಳಿಯಬಹೆ:ದು. 
ಸಾಮಾನ್ಯವಾಗಿ ಇದೇ ಹೆಚ್ಚಾಗಿ ಬಳಕೆಯಲ್ಲಿದೆ. ಇದನ್ನು ನಾಡಿಯ ಒತ್ತಡವನ್ನು 
ಅಳೆಯುವ ಸಲಕರಣೆಯಾದ " ಸ್ಟಿಗ್ಮೊಮಾನೊ ಮಾಟರ್‌ ' ನೆರವಿನಿಂದ ಮನುಷ್ಯನ 
ತೋಳಿನ ನಾಡಿಯಿಂದ ಕಂಡುಹಿಡಿಯುತ್ತಾರೆ. ಇದನ್ನು ಉಪಯೋಗಿಸಿ ಸ್ವಲ್ಪ 
, ಮಟ್ಟಿಗೆ ಕುದುರೆಗಳಲ್ಲಿ, ದನಗಳಲ್ಲಿ ಅವುಗಳ ಬಾಲದ ಬುಡದಲ್ಲಿರುವ ಧಮನಿಯಿಂದ 
ತಿಳಿಯಬಹುದು. ಇನ್ನಿತರ ಪ್ರಾಣಿಗಳಲ್ಲಿ ಇದರ ಪ್ರಯೋಗವು ತೃಪ್ತಿಕರವಾಗಿಲ್ಲ. 


ರಕ್ತನಾಳಗಳು ಮತ್ತು ರಕ್ತ ಸಂಚಲನೆ RY 


1908 ರಲ್ಲಿ " ಕೊರೊಟ್‌ಕೊವ್‌ ' ನು ಅಮುಕಲ್ಪಟ್ಟ ಧಮನಿಗಳಲ್ಲಿ ಎದ್ದು ಬರುವ 
ಶಬ್ದಗಳನ್ನು ತಿಳಿದು ಇದರ ಪ್ರಯೋಗವನ್ನು ತಿಳಿಸಿದನು. ಸಾಮಾನ್ಯವಾಗಿ ಧಮನಿ 
ಗಳಲ್ಲಿ ಶಬ್ದವು ಕೇಳಿಸುವುದಿಲ್ಲ. ಆದರೆ ಅವನ್ನು ಅಮುಕಿ ಹಿಡಿದರೆ ಕೆಲವು ವೇಳೆ 
" ಟಪ್‌ ಟಪ್‌? ಎಂದೂ ಇನ್ನೂ ಕೆಲವು ಸಾರಿ "ಮರ್‌ ಮರ್‌' ಎಂದೂ, ಅಮುಕಿ 
ಹಿಡಿದ ಶಕ್ತಿಯನ್ನು ಅವಲಂಬಿಸಿ ಶಬ್ದವು ಕೇಳಿಬರುವುದು. ಈ ಶಬ್ದಗಳಿಗೆ, 
" ಶೊರೊಟ್‌ ಕೊನ್‌ ' ಶಬ್ದ ಗಳೆನ್ನುವರು. 


ps 





Bla ಜಾ ಕ 


ಚಿತ್ರ: 20 ಒತ್ತಡವನ್ನು ಅಳಿಯುನ ಫ್ಥಿಗ್ಯೊಮಾನೊ ಮೂಟರೆ 


ನಾಡಿಯ ಒತ್ತಡವನ್ನು ಅಳೆಯುವ ಸಲಕರಣೆ * ಸ್ಟಿಗ್ಮೊಮಾನೊಮಿಾಟರ್‌' ಮೇಲಿನ 
ಚಿತ್ರದಲ್ಲಿ ತೋರಿಸಿದೆ. ಇದರಲ್ಲಿ ಪಾದರಸ $ಮಾನೊ ಮಾಟರ್‌? ಅಥವ 
“ ಅನರೊಹತ್ನ್‌ ಮಾನೊ ಮಾಟರ್‌? ಇರುತ್ತದೆ; ಇದು ಒತ್ತಡ ತೋರಿಸುತ್ತದೆ. 
ಇದರಲ್ಲಿ ಕ್ಕೆ ತೋಳಿಗೆ ಸುತ್ತುವುದಕೆ [ಒಂದು ರಬ್ಬರಿನ ಚೇಲವೂ, ಅದನ್ನು ಗಾಳಿಯಿಂದ 
ತುಂಬಿಸುವುದಕ್ಕೆ ಬೇಕಾದ ಓಂದು ಅಮುಕುವ ಬುರುಡೆಯೂ, ಚೀಲದೊಳಗಿರುವ 
ಗಾಳಿಯ ಒತ್ತಡವನ್ನು ಅಳೆಯಲು ಬೇಕಾದ ಪಾದರಸ " ಮಾನೊ ಮಾಟರ್‌ ೨ ಅಥವಾ . 
"ಅನರೊಯ್ಜ್‌ ಮಾಟರ್‌ ೨ ಗಳೂ ಇಷ್ಟೆ ರಬ್ಬರ್‌ ಚೀಲವನ್ನು ಕೈ ತೋಳಿಗೆ ಸುತ್ತಿ 


ಭ 
\ 


98 ಸಾಕು ಪಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಬುರುಡೆಯಿಂದ ಗಾಳಿಯನ್ನು ಚೀಲದೊಳಗೆ " ಪಂಪ್‌? ಮಾಡಿದಲ್ಲಿ ಕೈ ತೋಳು 
ಅಮುಕಲ್ಪಡುವುದು, ಅಮುಕಲ್ಪಟ್ಟ ಶಿ ಒತ್ತಡವನ್ನು " ಮನೊ ಮಾಟರ್‌'' ನಲ್ಲಿ ಓದಿ 
ತಿಳಿಯಬಹುದು. ಹೀಗೆ “ಪಂಪ್‌ ಮಾಡುತ್ತಾ ಕೆಳಗೆ ಮಣಿಕಟ್ಟಿನಲ್ಲಿ ನಾಡಿಯು 
ನಿಲ್ಲುವವರೆಗೆ ಅಮುಕಿಸಿದರೆ ರಕ್ತದ ಆಕುಂಚನ ಒತ್ತಡವು ಸಿಗುವುದು. ನಾಡಿಯ 
ಬಡಿತ ನಿಂತಮೇಲೆ ಮೊಣಕ್ಕೆ ಮೇಲಿರುವ ಧಮನಿಯನ್ನು ಆಕರ್ಣಕದಿಂದ ಪರಿಶೀಲಿ 
ಸುತ್ತ ಚೀಲದೊಳಗಿರುವ ಒತ್ತಡವನ್ನು ಕ್ರಮೇಣ ಬಿಡುತ್ತಾ 4 ಟಪ್‌ ಟಪ್‌ ' ಶಬ್ದವು 
ಕೇಳಿಸುವಾಗ ಒತ್ತಡದ ಲೆಕ್ಕವನ್ನು ತೆಗೆಯಬೇಕು. ಇದು ` ಆಕುಂಚನ ಒತ್ತಡ, 
ಹಾಗೆಯೇ ಗಾಳಿಯನ್ನು ಇನ್ನೂ ಹೊರಕ್ಕೆ ಬಿಟ್ಟಲ್ಲಿ ಶಬ್ದಗಳು ಬೇರೆ ರೀತಿ 
ಮಾರ್ಪಾಟಾಗಿ ಕೊನೆಗೆ ಶಬ್ದವು ನಿಲ್ಲಂವುದು. ಹೀಗೆ ಶಬ್ದವು ನಿಂತಿರುವಾಗ ತೆಗೆದ 

ಒತ್ತಡದ ಇರಿಮಾಣವೇ ವಿಕಸನ ಒತ್ತಡ. ಈ ರೀತಿಯ ಪ್ರಯೋಗದಿಂದ ತಿಳಿದೆ 
ನಾಯಿಗಳ ರಕ್ತದ ಒತ್ತಡಗಳು ಕ್ರಮವಾಗಿ ಸುಮಾರು 140 ಮಿ. ಮಿ. ಪಾದರಸ 
ಮತ್ತು 90 ಮಿ. ಮಿ. ಪಾದರಸಗಳಾಗಿರುತ್ತವೆ. ಕುದುರೆಗಳ ಬಾಲದ ಬುಡದ ಧಮನಿ 
ಯಲ್ಲಿರುವ ಒತ್ತಡಗಳು ಕ್ರಮವಾಗಿ ಸುಮಾರು 85 ಮಿ. ಮಿ. ಪಾದರಸ ಮತ್ತು 
48 ಮಿ. ಮಿ, ಪಾದರಸಗಳಾಗಿರುತ್ತವೆ. ' ದನಗಳು ಮಲಗಿರುವಾಗ ಬಾಲದ ಬುಡದಲ್ಲಿ 

ತೆಗೆದ ಒತ್ತಡಗಳು ಕ್ರಮವಾಗಿ 150 ಮತ್ತು 100 ಎಂದೂ ತಿಳಿದಿದೆ. 


ರಕ್ತ ಒತ್ತಡದ ಉತ್ಪಾದನೆ: ರಕ್ತ ಒತ್ತಡ ಉತ್ಪಾದನೆಗೆ ನಾಲ್ಕು ಘಟಿಕ . 
ಗಳು ನೆರವಾಗುತ್ತವೆ. ಅವುಗಳೆಂದರೆ ; 
1) ಹೃದಯದ ಮಿಡಿತ ಶೆ 
2) ದೇಹದ ರಕ್ತನಾಳಗಳ ಪ್ರತಿಭಟನೆ 
8) ಧಮನಿಗಳ ಉಬ್ಬಿ ಕುಗ್ಗುವಿಕೆ 
4) ದೇಹದೊಳಗಿನ ರಕ್ತದ ಪರಿಮಾಣ. 


ಹೃದಯ ಮಿಡಿತ: ರಕ್ತ ಸುಚಲನೆಗೆ ಬೇಕಾದ ಮುಖ್ಯ ಶಕ್ತಿಯು 
ಹೃದಯದ ಮಿಡಿತದಿಂದ ಬರುವುದರಿಂದ ರಕ್ತ ಒತ್ತಡಕ್ಕೆ ಇದು ಪ್ರಮುಖ ಕಾರಣ 
ವಾಗಿದೆ. ಪ್ರತಿ ಆಕಂಂತನ ಸಮಯದಲ್ಲಿ ಒತ್ತಡವು ಹೆಚ್ಚುತ್ತಿದ್ದು ವಿಕಸನದ ಸಮಯ 
ದಲ್ಲಿ ಕಡಿಮೆಯಾಗುತ್ತಿರ ತ್ತದೆ. 


ರಕ್ತನಾಳಗಳ ಪ್ರತಿಭಟನೆ : ರಕ್ತನಾಳಗೆಳು ರಕ್ತ ಸಂಚಲನೆಯ ಶಕ್ತಿಗೆ 
ಒಂದು ತೆರನಾದ ಪ್ರತಿ: ;ಟನಿಯನ್ನು ತಂದೊಡ್ಡುತ್ತಿರೆತ್ತವೆ. ಇದರಿಂದ ಒತ್ತಡದ 
ಉತ್ಪಾದನೆಗೆ ಅನುಕೋ ವ: ಗುತ್ತದೆ. ಅಲ್ಲದೆ ರಕ್ತದ ಅಂಟು ತನವೂ ಅಂಗಾಂಗೆಗಳ `. 
ಕೊನೆಗಳಲ್ಲಿರುವ ಸಣ್ಣ ಸ್ಮೂ ರಕ್ತನಾಳಗಳ ಪ್ರತಿಭಟನೆಯೂ ಒತ್ತಡಕ್ಕೆ ಸಹಾಯ 
'ಮಾಡುತ್ತವೆ, pu “| " . 


ರಕ್ತನಾಳಗಳು ಮತ್ತಿ ರಕ್ತ ಸಂಚಲನೆ ೨96 


ಧಮನಿಗಳ ಉಬ್ಬಿ ಕುಗ್ಗುವಿಕೆ : ಧಮನಿಗಳ ಗೋಡೆಗಳಲ್ಲಿರುವ ಉಬ್ಬಿ 
ಕುಗ್ಗುವ- ಉತಕಗಳು ರಕ್ತ ಮುಂದೆ ಬರುತ್ತಿದ್ದಂತೆ ಉಬ್ಬಿ ಆಮೇಲೆ ರಕ್ತವನ್ನು 
ಅಮುಕುವುದರಿಂದ ಒತ್ತಡಕ್ಕೆ ಸಹಾಯವಾಗುತ್ತದೆ. 


ರಕ್ತದ ಪರಿಮಾಣ : ದೇಹದಲ್ಲಿ ರಕ್ತದ ಪರಿಮಾಣ ಹೆಚ್ಚಿದ್ದರೆ ಒತ್ತಡವು 
ಹೆಚ್ಚಾಗುವುದು. ಹಾಗೆಯೇ ರಕ್ತವು ದೇಹದಿಂದ ಸೋರಿಹೋದರೆ ಒತ್ತಡವು ಕಡಿಮೆ 
ಯಾಗುವುದು. 


ಮೂತ್ರಪಿಂಡ ಮತ್ತು ರಕ್ತ ಒತ್ತಡ 


"ಗೋಲ್ಡ್‌ ಬ್ಲೇಟ್‌ ಮತ್ತು ಇನ್ನಿತರರು, ನಾಯಿ, ಕುರಿ ಮತ್ತು ಮೇಕೆಗಳ 
ಮೇಲಿನ ಪ್ರಯೋಗಗಳಿಂದ, ಮೂತ್ರಪಿಂಡದ ಧಮನಿಗಳನ್ನು ಅಮುಕಿ ಹಿಡಿದು ರಕ್ತದ 
ಸಂಚಲನೆಯನ್ನು ಮೂತ್ರಪಿಂಡಕ್ಕೆ ಕಡಿಮೆ ಮಾಡಿದಲ್ಲಿ ದೇಹದ ರಕ್ತ ಒತ್ತಡವು 
ಹೆಚ್ಚಾ ಸಿಗುವುದೆಂದು ಖಚಿತವಾಗಿ ತೋರಿಸಿಕೊಟ್ಟಿದ್ದಾರೆ. ಒಂದು ಮೂತ್ರಪಿಂಡದ 
ಧಮನಿಯನ್ನು ಕಟ್ಟಿದರೆ ರಕ್ತ ಒತ್ತಡವು 24-48 ಗಂ ಹೆಚ್ಚಾಗಿ ಸುಮಾರು 
6 ವಾರಗಳ ವರೆಗೆ 'ಇದ್ದು ಆಮೇಖೆ ಕೆಳಗಿಳಿಯಬಹುದು. ಮಧ್ಯೆ ಆ ಮೂತ್ರ 
ಹಿಂಡವನ್ನು ದೇಹದಿಂದ ತ್ತು ತೆಗೆದರೆ ಒತ್ತ _ಡವು ಕೂಡಲೇ NC ಹೀಗೆ 
ಕೆಲವೇ ಕೆಲವು ಪ್ರಯೋಗಗಳಿಂದ ಶಾಸ್ತ್ರಜ್ಞರು ಈ ವಿಷಯವಾಗಿ ಮೇಲ್ಕಂಡಂತೆ 
ಅಭಿಪ್ರಾಯಪಟ್ಟಿದ್ದಾರೆ. Ww - 


" ರೆನಿನ್‌ ೨ ಎಂಬ ರಸಾಯನಿಕ ಕಿಣ್ವವು ಮೂತ್ರಪಿಂಡದಲ್ಲಿ ತಯಾರಾಗಿ ರಕ್ತಕ್ಕೆ 
ಸೇರುತ್ತಿರುತ್ತದೆ. ಮೂತ್ರಪಿಂಡಕ್ಕೆ ಹೋಗುವ ರಕ್ತವು ಕಡಿಮೆಯಾದಲ್ಲಿ "ರೆನಿನ್‌' 
ಪದಾರ್ಥವು ಹೆಚ್ಚು. ಹೆಚ್ಚು ತಯಾರಾಗಿ, ರಕ್ತಕ್ಕೆ ಸೇರುವುದು. ಇದು ರಕ್ತದ 
4 ಗ್ಲೊಬ್ಯುಲಿನ್‌ ಅಂಶದ € ಹೈಪರ್‌ಟೆನ್ಸಿನೋಜನ್‌ ' ಎಂಬ ಪದಾರ್ಥದೊಡನೆ 
ಬೆರೆತು " ಏಂಜಿಯೋಟೋನಿನ್‌ ೨ ಅಧವಾ *ಹೈಸರ್‌ ಟೆನ್ಸಿನ್‌? ಎಂಬುದಾಗಿ 
ಮಾರ್ಪಟ್ಟು ದೇಹದ ಎಲ್ಲ ರಕ್ತ ನಾಳಗಳಲ್ಲಿ ಸ್ನ ಸ್ವಲ್ಪ ಮಟ್ಟಿ ಗೆ ಆಕುಂಚನ ಏರ್ಪಡಿಸಿ ರಕ್ತದ 
ಒತ್ತ ್ರಡವನ್ನು ಹೆಚ್ಚಿ ಸುವುದು, 


ಅಭಿಧಮನಿಗಳಲ್ಲಿ ರಕ್ತ ಸಂಚಲನೆಗೆ ಸಹಾಯೆಕಗಳು: 


ಹೃದಯದ ಆಕುಂಚನದಿಂದುಂಟಾಗುವ ಶಕ್ತಿಯೇ ರಕ್ತ ಸಂಚಲನೆಗೆ'ಮುಖ್ಯ 
ವಾದ ಕಾರಣವಾಗಿದೆ. ಹಾಗೂ ದೇಹದ ಸ್ನಾಯುಗಳ ಅಕುಂಚೆನದಿಂದುಂಟಾದ 
ಒತ್ತುವಿಕೆಗಳಿಂದ ಅಭಿಧಮನಿಗಳು ಒತ್ತಲ್ಪಟ್ಟು ರಕ್ತವನ್ನು ಮುಂದೆ ದೂಡುತ್ತವೆ. 


ಇದಲ್ಲದೆ ಒಳಗೆ ಶ್ವಾಸ ತೆಗೆದುಕೊಳ್ಳು ವಾಗ ಎದೆಗೂಡು ಉಬ್ಬುತ್ತಾ ಎದೆಯ ಒಳಗಿನ 


100 ಸಾಕು ಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಒತ್ತಡ ಕಮ್ಮಿಯಾಗುತ್ತದೆ. ಇದರಿಂದ ಹೃದಯಕ್ಕೆ ಸೇರುವ ಅಭಿಧಮನಿಗಳಲ್ಲಿರುವ 
ರಕ್ತವು ಹೀರಲ್ಪಟ್ಟು ಹೃದಯಕ್ಕೆ ಸುಲಭವಾಗಿ ಸೇರುವುದು. ಕೆಲವು ಸಣ್ಣ -ದೊಡ್ಡ 
ಅಭಿಧಮನಿಗಳ್ಕು ಧಮನಿಗಳಂತೆ  ಆಕುಂಚನಗೊಂಡು ತಮ್ಮಲ್ಲಿರುವ ರಕ್ತವನ್ನು 
ಮುಂದೂಡಲು ಸಹಾಯವಾಗುವುದೆಂದೂ ನಂಬಲಾಗಿವೆ. 


ಗುರುತ್ವಾಕರ್ಷಣೆ ಮತ್ತು ರಕ್ತಸಂಚಲನೆ : ದೇಹದ ಕೆಲವಡೆಗಳಲ್ಲಿ 
ಗುರುತ್ವಾಕರ್ಷಣ ಶಕ್ತಿಯ ಎಳೆತವು ರಕ್ತ ಸಂಚಲನೆಗೆ ಅನುಕೂಲವಾಗಿಯೂ ಕೆಲವಡೆ 
ಗಳಲ್ಲಿ ಪ್ರತಿಕೂಲವಾಗಿಯೂ ಇರುತ್ತದೆ. ಮನುಷ್ಯನಲ್ಲಿ ಹೃದಯದ ಮೇಲಿನ 
ಭಾಗದ ಧಮನಿಗಳಲ್ಲಿ ರಕ್ತ ಸಂಚಲನೆಗೆ ಗ:ರುತ್ತಾ ೫_ಕರ್ಷಣದ ಎಳೆತವು ಪ್ರತಿಕೂಲ 
ವಾಗಿಯೂ ಅಭಿಧಮನಿಗಳಲ್ಲಿ ಅನುಕೂಲವಾಗಿಯೂ ಇರುತ್ತದೆ. ಹೃದಯದ ಕೆಳ 
ಭಾಗದಲ್ಲಿ ಇದಕ್ಕೆ ತದ್ದಿರುದ್ಧವಾಗಿರುತ್ತದೆ. ನಮ್ಮ ಸಾಕು ಪ್ರಾಣಿಗಳಲ್ಲಿ ಇದು 
ದೊಡ್ಡ 'ಸಮಸ್ಯೆಯಾಗಿರುವುದಿಲ್ಲ.. ಆದರೂ ಪ್ರಾಣಿಗಳು ನಾಲ್ಕು ಕಾಲು ಮತ್ತು 
ಮೇಯುತ್ತಿರುವಾಗ ಉದ್ದದ ಕುತ್ತಿಗೆಗೆ ರಕ್ತ ಸಂಚಲನೆಯಲ್ಲಿ ಗುರುತ್ವಾಕರ್ಷಣೆಗೆ 
ಒಂದು ತೆರನಾದ ಎದುರು ಶಕ್ತಿಯನ್ನು ನೀಡುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮೇಲೆ 
ಹೇಳಿದಂತೆ ಅಬಿಧಮನಿಗಳಲ್ಲಿ ರಕ್ತ ಸಂಚಾರದ ಶಕ್ತಿಗಳು ಸಹಾಯಕವಾಗುತ್ತವೆ. 
ಸ್ನಾಯುಗಳಲ್ಲಿನ ಆಕುಂಚನವು ರಕ್ತನಾಳಗಳನ್ನು ಅಮುಕುವುದರಿಂದ ರಕ್ತದ ಮುನ್ನಡೆಗೆ 
ತುಂಬಾ ಉಪಯುಕ್ತವಾಗುವುದು. ಮೇಯುವಾಗ ದವಡೆಗಳ ಮತ್ತು ಕುತ್ತಿಗೆಗಳ 
ಸ್ನಾಯುಗಳು -ಸದಾ ಆಕುಂಚನ, ವಿಕಸನಗೊಳ್ಳುತ್ತಿರುವುದರಿಂದ ರಕ್ತ ಸಂಚಲನೆಗೆ 
ಬೆಂಬಲ ದೊರೆಯುತ್ತದೆ. - 


ಶ್ವಾಸಕೋಶದ ರಕ್ತ ಸಂಚಲನೆ: ಶ್ವಾಸಕೋಶದ ರಕ್ತ ಸಂಚಲನೆ 
ವ್ಯವಸ್ಥೆ ಯಲ್ಲಿ ರಕ್ತವು ಬಲಭಾಗದ ಹೈತ್ಯುಕ್ಷಿಯಿಂದ ಶ್ವಾಸಕೋಶದ ಧಮನಿಗಳ 
ಮುಖಾಂತರ ಹೊರಟು ಶ್ವಾಸಕೋಶಗಳಿಗೆ ರಕ್ತವನ್ನು ನೀಡಿ ಹಿಂದಕ್ಕೆ ಅಭಿಧಮನಿ 
ಗಳ ಮುಖಾಂತರ ಎಡಭಾಗದ ಹೃತ್ಕರ್ಣಕ್ಕೆ ಸೇರುತ್ತವೆ. ಶ್ವಾಸಕೋಶದ ರಕ್ತ 
ಸಂಚಲನೆಯಲ್ಲಿ ರಕ್ತವು ಜಮನಿಗಳಲ್ಲಿ ಬಹು ದೂರಕ್ಕೆ ಹೋಗುವುದಿಲ್ಲವಾದ್ದರಿಂದ 
ಕೂಡಲೇ ಸೂಕ್ಷ್ಮ ರಕ್ತನಾಳಗಳಾಗಿ ಮಾರ್ಪಟ್ಟು ರಕ್ತದ ಮುಂದುವರಿಕೆಗೆ ಏನೂ 
ಆತಂಕ ಮಾಡುವುದಿಲ್ಲ. ಹೀಗಿರುವುದರಿಂದ ಧಮನಿಗಳಲ್ಲಿ ರಕ್ತದ ಒತ್ತಡವು ಕಡಿಮೆ 
ಇದ್ದು ಅಭಿಧಮನಿಗಳಲ್ಲಿ ಬೆರೆ ಕಡೆಗಳಿಗಿಂತ ಹೆಚ್ಚಾಗಿರುತ್ತದೆ. ಶ್ವಾಸಕೋಶದ ಧಮನಿ 
ಗಳಲ್ಲಿ ರಕ್ತದ ಒತ್ತಡವು ಮೊಲಗಳಲ್ಲಿ 14 ಬೆಕ್ಕುಗಳಲ್ಲಿ 16, ನಾಯಿಗಳಲ್ಲಿ 23, 
ಮೇಕೆಗಳಲ್ಲಿ 18 ಮತ್ತು ಕು 5.ರೆಗಳಲ್ಲಿ 40 ಮಿ. ಮಿ. ಪಾದರಸ ಇದ್ದರೆ ವಿಕಸನದ 
ಸಮಯದಲ್ಲಿ ಸುಮಾರು 10 ಮಿ. ಮಿ. ಪಾದರಳ ಇರುತ್ತದೆ. ಶ್ವಾಸಕೋಶದ 


ಧಮನಿಗಳಲ್ಲಿ. ಶ್ವಾಸ ತೆಗೆ 2೭ »- ವಾಗ ಒತ್ತಡವು ಕಡಿಮೆಯೂಗುತ್ತದೆ. ಶ್ವಾಸ 


ಕಕ್ತ ನಾಳಗಳು ಮುತ್ತು ರಕ್ತ ಸಂಚಲನೆ 101 


ಬಿಡುವಾಗ ಹೆಚ್ಚಾ ಗುತ್ತದೆ. ಈ ಕಡಿಮೆ ಹೆಚ್ಚುವಿಕೆಗಳು ಹೈದಯ ಗೂಡಿನೊಳಗಿನ 
ಒತ್ತ ಡಕ್ಕ ನುಸಾರಜಾ ಗಿ ಮಾರ್ಪಡುವವೆಂದು ಹಿಂದೆಯೇ ವಿವರಿಸಲಾಗಿದೆ. 


ಶಾ ರ_ಸಕೋಶದ ಧಮನಿಗಳ ಒತ್ತಡವು ಕಡಿಮೆಯಾಗಿರುವುದರಿಂವ ಅಲ್ಲಿಯ 
ಸೂಕ್ಷ್ಮ ರಕ್ತನಾಳಗಳ ಒತ್ತಡವು ರಕ್ತದ ಸಶಾರಜನಕಗಳ ದ್ರವವಿನಿಮಯ ಕ್ರಿಯೆಯ 
ಒತ್ತಡಕ್ಕಿಂತ ಕಡಿಮೆಯಿರುತ್ತದೆ. ಇದರಿಂದಾಗಿಯೇ ಶ್ವಾಸಕೋಶದ ಗಾಳಿಜೀಲದಲ್ಲಿ 
ದ್ರವವು ಸಾಮಾನ್ಯವಾಗಿ ಇತರ ಅಂಗಾಂಗಗಳಲ್ಲಿ ಕಂಡಂತೆ ಕಾಣಿಸುವುದಿಲ್ಲ. ಕೆಲವು 
ಪ್ರಾಣಿಗಳನ್ನು ಅಂಗಾತ ಮಲಗಿಸಿದರೆ ಸ್ವಲ್ಪ ಘಂಟೆಗಳ ಕಾಲದಲ್ಲಿ ಮರಣಹೊಂದುವು 
ವೆಂದು ಆಡು ಕುರಿಗಳ ಮೇಲಿನ ಪ್ರಯೋಗದಿಂದ ಕಂಡುಬಂದಿದೆ. ಇದಕ್ಕೆ ಶ್ವಾಸ 
ಕೋಶದಲ್ಲಿ ರಕ್ತದ ನಿಲುವಿಕೆಯೂ, ಶ್ವಾಸಕೋಶದ ಗಾಳಿ ಚೀಲದಲ್ಲಿ ರಕ್ತದ ಸೋರು 
ವಿಕೆಯ್ಕೂ ಉತಕಗಳ ನಡುವೆ ಬಂದ ಆಂಗಶೋಫಕ್ಕೆ ಕಾರಣಗಳಾಗಿವೆ. ಪ್ರಾಣಿಗಳಂ 
ಅಂಗಾತ ಬಿದ್ದಿರುವಾಗ ಹೃದಯದ ಭಾರವು ಶ್ವಾಸಕೋಶದ ಅಭಿಧಮನಿಗಳನ್ನು 
ಒತ್ತಲ್ಬಟ್ಟು ರಕ್ತವು ಶ್ವಾಸಕೋಶದಿಂದ ಹಿಂತಿರುಗಲು ಅಡ್ಡಿ ಮಾಡುತ್ತಿರುವುದೇ ಈ 
ರೀತಿಯ ತೊಂದರೆಗಳಿಗೆ ಕಾರಣವೆಂದು ನಂಬಲಾಗಿದೆ. 


ನಾಡಿ ಮತ್ತು ಅದರ ಲಕ್ಷಣ 


ಧಮನಿಗಳಲ್ಲಿನ ನಾಡಿ; (ಹೃದಯದ ಆಕುಂಚನ ಹಾಗೂ ವಿಕಸನಗಳಲ್ಲಿ 
ರಕ್ತವು ಧಮನಿಗಳಲ್ಲಿ ಮುಂದೂಡಲ್ಪಡುವಾಗ ಅವುಗಳ ಗೋಡೆಗಳ ಉಬ್ಬುವಿಕೆಗ್ಕೂ 
ಉದ್ದವಾಗುವಿಕೆಗೂ, ನಾಡಿಯೆಂದು ಹೇಳುತ್ತಾರೆ. ಈ ಉಬ್ಬುವಿಕೆಯು ಹೃದಯದ 
ಹತ್ತಿರವಿರುವ ಮಹಾಧಮನಿಯಲ್ಲಿ ಆರಂಭವಾಗಿ ಇಡೀ ಉದ್ದಕ್ಕೂ ಧಮನಿಗಳಲ್ಲಿ 
ಹೋಗುತ್ತ, ಕಡೆಗೆ ಅವುಗಳ ಅಂತ್ಮದಲ್ಲಿ ಕೊನೆಗೊಳ್ಳುತ್ತದೆ. ನಾಡಿಯು ತೆರೆಯೋ 
ಪಾದಿಯಲ್ಲಿ ಮುಂದೆ ಧವ.ನಿಗಳಲ್ಲಿ ಓಡುವ ವೇಗವು ಠಕ್ತ ಸಂಚಲನೆ ವೇಗಕ್ಕಿಂತ ತುಂಬಾ 
ಹೆಚ್ಚಾಗಿರುತ್ತದೆ. ಇದು ಸುಮಾರು ರಕ್ತದ ವೇಗಕ್ಕಿಂತ 20 ಪಾಲು ಹೆಚ್ಚಾಗಿದೆ 
ಎಂದು ಗೊತ್ತು ಜಡಿದಿದ್ದಾರೆ. ಮನುಷ್ಯನ ಕೈಯ ಧಮನಿಗಳಲ್ಲಿ ನಾಡಿಯ ವೇಗವು 
ಸೆಕೆಂಡಿಗೆ 6 ರಿಂದ 8 ವಾಟರ್‌ ಎಂದು. ತಿಳಿದುಬರುತ್ತದೆ. ನಾಡಿಯ ತೆರೆಯ 
ವೇಗವು ಧಮನಿಗಳ ಸ್ಥಿತಿಸ್ಥಾಪಕತ್ವದ ಮೇಲೆ ಅವಲಂಬಿಸಿರುತ್ತದೆ. ಧಮನಿಗಳ ಗೋಡೆ 
ಗಳು ಬಿರುಸಾಗಿದ್ದರೆ ವೇಗವು ಹೆಚ್ಚು ಗುವುದು. ಅದು ಮ ದುವಾಗಿದ್ದರೆ ವೆ ಗು ಕಡಿಮೆ 
ಯಾಗುವುದು, ನಾಡಿಗಳ ವೇಗ ಹಾಗೂ ಎಣಿಕೆಯು ಗೊತ್ತಿದ್ದರೆ ನಾಡಿಯ ತೆರೆಯ 
ಉದ್ದವನ್ನು ತಿಳಿಯಬಹುದು. ಉವಾಹರಣೆ , ವೇಗವು ಸೆಕೆಂಡಿಗೆ 7 ಮಾಟರ್‌ ಆಗಿ, 


ಎಣಿಕೆಯು ನಿವಿಂಷಕ್ಕೆ 75 ಆಗಿದ್ದರೆ ನಾಡಿಯ ತೆರೆಯ ಉದ್ದವು(1* 5 


102 1 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


8.6 ಮಾಟರ್‌ ಇರುತ್ತದೆ. ನಾಡಿಯ ಹರಿಯುವಿಕೆಯನ್ಮು ಆಲೇಖನಗೊಳ ಓೈಬಹಂದು. 
ಇದನ್ನು ಬರೆದು ತೋರಿಸುವ ನಕಾಶೆಗೆ * ಸ್ಟಿಗ್ಮೊಗ್ರಾನ್‌' ಎನ್ನುತ್ತಾರೆ. 


ನಾಡಿಯನ್ನು ನಮ್ಮ ಕೈ ಬೆರಳಿನಿಂದ ಲೆಕ್ಕ ಮಾಡಬಹುದು; ಮತ್ತು ಅದರ 
ಬಡಿತದ ನಮೂನೆಯಿಂದ ಹೃದಯದ ಶಕ್ತಿಯನ್ನು ಅಂದಾಜು ಮಾಡಲೂಬಹುದು. 
ಕುದುರೆಗಳಲ್ಲಿ ನುಡಿಯನ್ನು ಹೆಚ್ಚಾಗಿ ದವಡಯ ಧಮನಿಯಲ್ಲಿ ನೋಡುತ್ತಾರೆ. ದವಡೆ 
ಗಳಲ್ಲಿ ದವಡೆಯ ಧಮನಿ, ತೊಡೆಯ ಧಮನಿ ಅಥವಾ ಬಾಲದ ಬುಡದಲ್ಲಿರುವ ಧಮನಿ 
ಗಳಿಂದ ತಿಳಿಯುತ್ತಾರೆ. ಕುರ್ಕಿ ಮೇಕೆ, ನಾಯಿ ಮತ್ತು ಬೆಕ್ಕುಗಳಲ್ಲಿ “ ಫಿಮೊರಲ್‌ ' 
ಧಮನಿಯು ಸುಲಭವಾಗಿ ಹಿಡಿದು ತಿಳಿದುಕೊಳ್ಳಲು ಅನುಕೂಲವಾಗಿರುತ್ತದೆ. 
ಹಂದಿಗಳ ಚರ್ಮವು ತೀರಾ ದಪ್ಪವಾಗಿರುವುದರಿಂದ ನಾಡಿ ಪರೀಕ್ಷೆಯಂ ಕಷ್ಟ, ಇವು 
ಗಳಲ್ಲಿ ಹೃದಯದ ಶಬ್ದವನ್ನು ಕೇಳಿ ತಿಳದುಕೊಳ್ಳಬೇಕು. ಚನ್ನಾಗಿ ತಿಳೆದುಕೊಂಡಿರಂವ 
ಮತ್ತು ಅನುಭವಿಯಾವ ಡಾಕ್ಟರನಿಗೆ ನಾಡೀ ಪರೀಕ್ಷೆಯಿಂದ ರಕ್ತದ ಒತ್ತಡದ 
ವಿಷಯವೂ, ಹೃದಯದ ಮಿಡಿತದ ವಿಷಯವೂ ಹೆ.ಕ್ಚ ಮನವರಿಕೆಯಾಗುತ್ತದೆ. 


ಅಭಿಧಮನಿಯ ನಾಡಿ: ಅಭಿಧಮನಿಯ ನಾಡಿಯು, ಧಮನಿಗಳ ನಾಡಿ 
ಯಂತೆ ಶಕ್ತಿಯುತವಾಗಿಲ. ಇವು ಪ್ರಾಣಿಗಳ ಕುತ್ತಿಗೆಯ ಬದಿಯಲ್ಲಿರುವ 
" ಜ್ಯುಗುಲರ್‌ ಫರೋ ' ಎಂಬಲ್ಲಿರುವ " ಜ್ಯುಗುಲರ್‌? ಅಭಿಧಮನಿಯಲ್ಲಿ ಕಂಡು 
ಬರುತ್ತವೆ. ಹೃದಯದ ಬಲಭಾಗದ ಹೃತ್ಮರ್ಣದಲ್ಲಾಗುವ ಒತ್ತಡಗಳ ಬದಲಾವಣೆ 
ಗಳಿಂದಾಗಿ ತೆರೆಯೋಪಾದಿಯಲ್ಲಿ ಅಭಿಧಮನಿಯಲ್ಲಿ ತೆರೆಗಳು ಹಿಂದಕ್ಕೆ ಹೋಗುವುದನ್ನು 
ಕಾಣಬಹುದು. ಇವುಗಳಿಗೆ ಅಭಿಧನಮುನಿಯ ನಾಡಿ ಎಂದು ಹೇಳುತ್ತಾರೆ. 


ರಕ್ತಸಂಚಲನೆ ಮತ್ತು ಆಘಾತ ; ರಕ್ತಸಂಚಲನೆಯಲ್ಲಿ ಕೆಲವು ರೀತಿಯ 
ಕಾರಣಗಳಿಂದಾಗಿ ಅಪಘಾತಗಳಾಗಿ ಹೃದಯದಿಂದ ಬೇಕಾದಷ್ಟು ರಕ್ತವು ಹೊರ 
ಹೊರಡುವುದಿಲ್ಲ. ದೊಡ್ಡ ಗಾಯಗಳಿಂದ ರಕ್ತವು ದೇಹದಿಂದ ಕೆಲವು ವೇಳೆ ಸೋರಿ 
ಹೋಗುತ್ತದೆ; ಮತ್ತು ದೇಹದೊಳಭಾಗದ ರಕ್ತನಾಳಗಳಲ್ಲಿ ಅಲ್ಲಲ್ಲಿ ನಿಂತುಬಿಟ್ಟು, 
ರಕ್ತಚಲನೆ ಕೆಲಮಟ್ಟಿಗೆ ಕಡಿಮೆಯಾಗುತ್ತದೆ. ಈ ಸಂದರ್ಭಗಳಲ್ಲಿ ಅಂಗಾಂಗಗಳಿಗೆ 
ಸಾಕಷ್ಟು ರಕ್ತದ ಪೂರೈಕೆಯಾಗದೆ ಒಂದು ರೀತಿಯ ಭಯಾನಕ ಸ್ಥಿತಿ ಉದ್ಭವಿಸುತ್ತದೆ. 
ಇದಕ್ಕೆ ಎರಡು ಕಾರಣಗಳಿರುತ್ತವೆ--ಒಂದನೆಯದಾಗಿ, ಹೃದ ಉವು ತನ್ನ ಮಿಡಿತದ 
ಕೆಲಸವನ್ನು ಮಾಡಲು ಆಶಕ್ತವಾಗಂವುದು : ಎರಡನೆಯದಾಗಿ ಹೃದಯಕ್ಕೆ ಬೇಕಾ 
ದಷ್ಟು ರಕ್ತವು ಹಿಂದಕ್ಕೆ ಬಾರದೆ, ಬರಿದಾಗುವುದು. ನಾಯಿಗಳಲ್ಲಿ ಆಘಾಶದಿಂದಾಗಂವ 
ಚಿನ್ಹೆಗಳು ಹೀಗಿವೆ : 


ದೇಹದ ಕೊನೆಯ ಅಂಗಾಂಗಗಳು ತಣ್ಣಗಾಗುವುದು ; ಚರ್ಮವು ರಕ್ತ ಹೀನ 
ವಾಗುವುದು; ಬಾಯಿಯಲ್ಲಿ ಹಸಿ ಇಲ್ಲದಂತಾಗಿ ಬಿಳಿಚಿಕೊಳ್ಳುವುದು ; ಬಾಯಾರಿಕೆ 


103 ರಕ್ತ ನಾಳಗಳು ಮತ್ತು ರಕ್ತ ಸಂಚಲನೆ 


ಹೆಚ್ಚಾಗಂವುದು ; ದೇಹವನ್ನು ಚುಚ್ಚಿದರೆ ನೋವು ಅನಿಸ ಸುವುದಿಲ್ಲ; ಹಾಗೂ ಮಿದುಳಿನ 
ಶಕ್ತಿ ಕುಗ್ಗಿ, ದೇಹದ ಕ್ರಿಯೆಗಳು ತೀರ ಅಶಕ್ತತೆಗೆ ತುತ್ತಾಗುವುದು, ಈ ಚಿನ್ಹೆಗಳು 
ಮುಂದುವರಿದರೆ ನಾಯಿಗಳು ಮರಣಕ್ಕೀಡಾಗುತ್ತವೆ. ಮನುಷ್ಯನು ಕೂಡ ಇಂತಹ 
ಸ್ಥಿತಿಯಲ್ಲಿ ನಿರ್ವರ್ಣನಾಗುತ್ತಾನೆ. ಚರ್ಮವು ತಣ್ಣಗಾಗಿ ಬೆವರಿನಿಂದ ಕೂಡಿರುತ್ತದೆ. ' 
ನಾಡಿಯ ಸಣ್ಣದಾಗಿ ವೇಗವು ಅಧಿಕವಾಗುತ್ತದೆ. ರಕ್ತದ ಒತ್ತಡವು ಕಡಿವೆಂಯಾಗುತ್ತದೆ. 
ಆತನು ಸುತ್ತು ಮುತ್ತಲಿನ ಆಗುಹೋಗುಗಳಲ್ಲಿ ಅಲಕ್ಷನಾಗಿ ನೋವುಗಳನ್ನು ತಿಳಿಯ 
ದಂತಾಗುತ್ತಾನೆ. ಇದಕ್ಕೆಲ್ಲ ಕಾರಣವೆಂದರೆ ದೇಹದ ರಕ್ತ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ 
ಯುಂಟಾಗಂವಿಕೆ. ರಕ್ತ ಸಂಚಲನೆಯಲ್ಲಿ ರಕ್ತವು ತುಂಬಾ ಕಡಿಮೆಯಾಗುವುದು. ಕೆಲವು 
ವೇಳೆ, ಬೆಂಕಿಯ ಅಪಘಾತಕ್ಕೀಡಾಗಿ ಮೈತುಂಬಾ ಸುಟ್ಟುಹೋದರೆ ರಕ್ತ ದ್ರವದ ನಷ್ಟ 
ದಿಂದಲೂ ಈ ತೆರನಾದ ಅಘಾತ ಉಂಟಾಗಂವುದು. . ದಹದಿಂದ ಉಪ್ಪುಗಳ ಹೆಚ್ಚು 
ನಷ್ಟದಿಂದಲೂ ಇಂತಹ ಪೀಡನೆ ಬರಬಹುದು. ಹೃದಯ ವೇದನೆಯಿಂದ ರಕ್ತದ 
ಹೊರ ಸೂಸುವಿಕೆ ಕಡಿಮೆಯೂದಲ್ಲಿಯೂ ಕೂಡ ಇಂತಹ ಪರಿಸ್ಥಿತಿ ಒದಗಬಹುದು. 
ಈ ಸಂದರ್ಭಗಳಲ್ಲಿ ಮಿದುಳಿಗೆ ಸಾಕಷ್ಟು ರಕ್ತದ ಸರಬರಾಜು ಇಲ್ಲದಿರುವುದರಿಂದಾಗಿ 
ಮನುಷ್ಯನಿಗೆ ಅರಿವಿಲ್ಲದಂತಾಗುತ್ತದೆ. ನ 


ರಕ್ತನಾಳಗಳಲ್ಲಿನ ನರಗಳ ವ್ಯವಸ್ಥೆ: 


ರಕ್ತನಾಳಗಳ ಪರಿಧಿ ಹೆಚ್ಚು ಕಡಿಮೆ ಮೂಡಿದಲ್ಲಿ ಅಂಗಾಂಗಗಳಿಗೆ ಹೋಗುವ 
ರಕ್ತದ ಅಂಶವನ್ನು ಮೂರ್ಪಡಿಸಿ ಬೇಕಾದ ಸ್ಥಳಕ್ಕೆ ರಕ್ತದ ಅಗತ್ಮತೆಗನುಗುಣವಾಗಿ 
ಬದಲಾಯಿಸಬಹುದು, ಇದನ್ನು ಧಮನಿಗಳ ವ್ಯವಸ್ಥೆಯಿಂದಲೂ ಸೂಕ್ಷ್ಮ ರಕ್ತನಾಳ 
ಗಳ ಹೆತೋಟಿಯಿಂದಲೂ ಮತ್ತು ಅಭಿಧಮನಿಗಳ ಕಟ್ಟುಪಾಡಿನಿಂದಲೂ ನಿಗದಿ 


ನ ಮೂಡಬಹುದು. 


ಅಂಗಗಳಲ್ಲಿ ರಕ್ತನಾಳಗಳ ಉಬ್ಬುವಿಕೆ ಮತ್ತು ಕುಗ್ಗುವಿಕೆಯನ್ನು ತಿಳಿಯಲು 
ಪ್ಲೆತಿಸ್ಕೋಗ್ರಾಫ್‌ ' ಎಂಬ ಉಪಕರಣವನ್ನು ಪ್ರಯೋಗಿಸುತ್ತಾರೆ. ಇದರಿಂದ 
ಅಂಗಗಳು ರಕ್ತೆ ತುಂಬುವಿಕೆಯಿಂದ ಪರಿಮಾಣದಲ್ಲಿ ದೊಡ್ಡೆ ದಾಗುವುದನ್ನೂ, ರಕ್ತ ನಾಳ 
ಗಳ ಕುಗ್ಗು ವಿಕೆಯಿಂದ ರಕ್ತವುಕಡಿಮೆ ತುಂಬಿರುವಿಕೆಯಿಂದ ಪರಿಮಾಣದಲ್ಲಿ ಕಡಿಮೆಯೊಗಂ 


\ 


ವೆದನ್ನೂ. ಅಳೆಯಬಹುದಾಗಿದೆ. 


104 ಸಾಕುಪ್ರಾಣಿಗಳ ಶರೀರ ಕ್ರಿಯಾ ಶಾಸ್ತ್ರ 


ಕರಂಣಿ ಲೇಖನ 





ಣಾ ಗಾ ಸ 
ಕಾಲ ಬ್ರೆಟಂಗೆ ಸಿರಿಂಜ್‌" 


ಖಿ 
ಚಿತಊಪ್ಲೆತಿಸ್ಟೊರಾಫೆ ಗ್‌ ಶ್‌ 


: *ಪ್ಲೆತಿಸ್ಮೊಗ್ರಾಫ್‌? ನ ಒಳಗಿನ ಗಾಳಿಯು ರಬ್ಬರ್‌ ಕೊಳವೆಯ ಮುಖಾಂತರ 
ಒಳಗಿನ ಗಾಳಿಯ ಒತ್ತಡಕ್ಕನುಸಾರವಾಗಿ ಒಂದು ತರಂಗ ಲೇಖನದ ಮೇಲೆ ಮೇಲಿನ 
ಚಿತ್ರದಲ್ಲಿ ತೋರಿಸಿದಂತೆ ಬರೆ ಖಬಹುದಾಗಿದೆ. 


ರಕ್ತನಾಳ ಸಂಪೀಡನ ನರಗಳು ; ಅನುಕಂಪನ ನರಗಳು ರಕ್ತನಾಳಗಳನ್ನು 
ಸಂಪೀಡನ ಪಡಿಸುವ ಶಕ್ತಿಯುಳ್ಳದ್ದಾಗಿವೆ. ಈ ನನಗನನ್ನು ಚೇತನ ಪಡಿಸಿದರೆ ರಕ್ತ 
"ನಾಳಗಳು ಇನ್ನಷ್ಟು ತೆಳ್ಳಗಾಗಿ ರಕ್ತ ಸಂಚಲನೆಯು ಆ ಅಂಗಕ್ಕೆ ಕಡಿಮೆಯಾಗುವುದು. 
` ಒಂದು ವೇಳೆ ಒಂದು ಅಂಗಕ್ಕೆ ಹೋಗುವ ಅನುಕಂಪನ ನರಗಳನ್ನು ತುಂಡುಮಾಡಿದರೆ 
ಆ ನರಗಳ ಪರಿಣಾಮವು ಇಲ್ಲದಂತಾಗಿ, ರಕ್ತನಾಳಗಳು ವಿಶ್ತಾರಗೊಂಡು ರಕ್ತವು ಹೆಚ್ಚಿಗೆ 
` ಪೂರೈಕೆಯಾಗುವುದು. ಮೊಲಗಳಲ್ಲಿ ಕುತ್ತಿಗೆಯ ಅನುಕಂಪನ ನರಗಳನ್ನು ತುಂಡರಿಸಿದರೆ 
ಕೂಡಲೇ ತಲೆಯ ಎಲ್ಲ ರಕ್ತನಾಳಗಳು ದೊಡ್ಡವಾಗಿ ಅವುಗಳ ಕಿವಿಗಳು ರಕ್ತದಿಂದ 
. ತುಂಬಿ ಹೆಚ್ಚು ಕೆಂಪಾಗಿ ಕಾಣುವುದು. ಇದರಿಂದ ಕಿವಿಯ ಮತ್ತು ತಲೆಯ ಕಾವು 
ಕೂಡ ಹೆಚ್ಚಾಗುವುದು. ಈಗ ತುಂಡು ಮಾಡಿದ ಅನುಕಂಪನ ನರಗಳ ತುದಿಯನ್ನು 
ಇಉದ್ದೀಪಿಸಿದರೆ ಕೂಡಲೇ ರಕ್ತದ ಪೂರೈಕೆಯು ಕಡಿಮೆಯಾಗಿ ಮೊದಲಿನಂತೆ 
ಆಗುವುದು. ಇದರಿಂದ ವಿಶದವಾಗುವುದೇನೆಂದರೆ, ಯಾವಾಗಲೂ ಅನಂಕಂಪನ 
ನರಗಳು ಒಂದು ತೆರನಾದ ಉದ್ದೀಪನೆಯಿಂದಿದ್ದು, ರಕ್ತನಾಳಗಳನ್ನು ಸ್ಥಿತಿಸ್ಮಾಪಕತೆ 
ಯಿಂದ ಹಿಡಿದಿರುತ್ತವೆ. ಅವನ್ನು ತುಂಡು ಮಾಡಿದರೆ, ಈ ಸ್ಥಿತಿಸ್ಕಾಪಕತೆಯು 
ಅಳಿದು, ರಕ್ತನಾಳಗಳು ವಿಸ್ತರಿಸುತ್ತವೆ. ತುಂಡು ಮಾಡಿದವ ನರಗಳನ್ನು ಹಿಡಿದು 
ಚೇತರಿಸಿದರೆ ಮೊದಲಿನ ಸಾಮರ್ಥ್ಯ ಮರಳಿ ಬರುತ್ತದೆ. ಈ ತೆರನಾದ ರಕ್ತನಾಳಗಳ 
ಸ್ಥಿತಿಸ್ಮಾಪಕತೆ ನರಗಳಿಂದಲ್ಲದೆ ರಕ್ತದಲ್ಲಿ ಸಂಚರಿಸುವ ಕೆಲವು ಪೆದಾರ್ಥಗಳಿಂದಲೂ 
ಒದಗಲು ಸಾಧ್ಯ. " ಎಡ್ತಿನಲೀನ್‌? ಮತ್ತು 4 ಎಂಜಿಯೋಟೋನಿನ್‌ ? ಚೋದಕಗಳು 
ಅನಂಕಂಪನ ನರಗಳು ಮಾಡುವ ಕೆಲಸವನ್ನು ಮಾಡುತ್ತವೆ. 


ರಕ್ತ ನಾಳಗಳು ಮುತ್ತು ರಕ್ತ ಸಂಚಲನೆ 105 


ಈ ನರಗಳು ಎದೆಗೂಡಿನ ಕಶೇರುಕದ ಒಂದನೇ ಬೆನ್ನೆ ಲುಬಿನಿಂದ ಟೊಂಕದಲ್ಲಿಯ 
ನಾಲ್ಕನೇ ಬೆನ್ನೆಲುಬಿನ ವರೆಗೆ ಸೇರಿದ್ದು, ಅಲ್ಲಲ್ಲಿ ಅನುಕಂಪನ ವ್ಯವಸ್ಥೆಯ ನರೆ ಗ್ರಂಥಿ 
“ಗಳಿಗೆ ಹೊಂದಿಕೊಂಡಿರುತ್ತವೆ. ಅಲ್ಲಿಂದ ಮುಂದೆ ಹೋಗಿ ರಕ್ತನಾಳಗಳನ್ನು ಸೇರುತ್ತವೆ, 


ರಕ್ತನಾಳ ನಿಸ್ತಾರಕ ನರಗಳು: ಈ ನರಗಳನ್ನು ಚೇತರಿಸಿದರೆ ರಕ್ತನಾಳ 
ಗಳು ವಿಸ್ತಾರಗೊಂಡು, ರಕ್ತದ ಪೂರೈಕೆಯು ಹೆಚ್ಚುತ್ತದೆ. ಈ ನರಗಳ ಕೊನೆಯಲ್ಲಿ 
ಒಂದು ರಸಾಯನಿಕ ಪದಾರ್ಥವು ಹೊರಟು ರಕ್ತನಾಳಗಳ ಶ್ಥಿತಿಸ್ಥಾ ಪಕತೆಯನ್ನ್ನೂ 
ಬಿಡಿಸುತ್ತದೆ. ಇದರಿಂದ ರಕ್ತನಾಳಗಳು ವಿಸ್ತಾರಗೊಳ್ಳು ತ್ತವೆ. 4 “ಬೋರ್ಡ ಟಿಂಪೆನಿ' 
ನರವು ಕೆಳ ದವಡೆಯ ಜೊಲ್ಲು ಗ್ರಂಧಿಗೆ ಸೇರುತ್ತದೆ. ಇದನ್ನು ತುಂಡು ಮಾಡಿದರೆ 
ಆ ಗ್ರಂಥಿಯಲ್ಲಿ ಏನೂ ಬದಲಾವಣೆ ಕಾಣುವುದಿಲ್ಲ. ಆದರೆ ಆ ತುಂಡಿನ ಕೊನೆಯನ್ನು 
ಉದ್ದೀಪಿಸಿದರೆ ಅದಕ್ಕೆ ಹೋಗುವ ರಕ್ತನಾಳಗಳಂ ಸರಿಯಾಗಿ ವಿಸ್ತಾರಗೊಳ್ಳುತ್ತವೆ. 
ಈ ಪ್ರಯೋಗದಿಂದ ಕೆಳಗೆ ಕೊಟ್ಟೆರುವ ಎರಡು ಸಂಗತಿಗಳು ಖಚಿತವಾಗುತ್ತವೆ. 
ಒಂದನೆಯದಾಗಿ, " ಖೋರ್ಡ ಟಿಂಪೆನಿ' ನರದ ಉದ್ದೀಪನೆಯಿಂದ ಕೆಳ ದವಡೆಯ 
ಜೊಲ್ಲು ಗ್ರಂಥಿಯ ರಕ್ತನಾಳಗಳು ವಿಸ್ತಾರಗೊಂಡು ಹೆಚ್ಚು ರಕ್ತವನ್ನು ಪೂರೈಸುತ್ತವೆ. 
ಎರಡನೆಯದಾಗಿ, ಈ ನರಗಳು ಸಂಪೀಡನೆ ನರಗಳಂತೆ ಒಂದು ತೆರನಾದ ಸ್ಥಿತಿಸ್ಥ್ಮಾಪಕತೆ 
ಯಿಂದಿರುವುದಿಲ್ಲ- ಏಕೆಂದರೆ ಈ ನರಗಳನ್ನು ತುಂಡು ಮಾಡಿದರೆ ಹೆಚ್ಚಿನ ಬದಲಾವಣೆ 
ಗಳು ತೋರಿಬರುವುದಿಲ್ಲ. 


ಈ ನರಗಳ ಮೊೂಲವ್ಯೂ ಹಾಗೂ ಅವುಗಳ ವ್ಯವಸ್ಥೆ ಯು ಸಂಪೀಡನ ನರ 
ಗಳಂತಿಲ್ಲ. ಸಂಪೀಡನ ನರಗಳು ಒಂದೇ ತೆರನಾದ ಏಪಾ ೯ಡಿನಿಂದ ಕೂಡಿದವುಗಳಾಗಿವೆ. 
ವಸ್ತಾರಕ ನರಗಳ ವ್ಯವಸ್ಥೆ ಭಿನ್ನ ಭಿನ್ನ ವಾಗಿರುತ್ತದೆ. ಕೆಲವು ನರಗಳು ಮಿದುಳಿನ 
ಬುಡದಿಂದ ಹೊರಡುತ್ತ ವೆ ಕೆಲವು ಕಶೇರುಕದ ಕೊನೆಯಿಂದ ಹರಡುತ್ತವೆ, ಕೆಲವು 

ಸಂಪೀಡನ ನರಗಳೊಟ್ಟೆಗೆ ಹೋಗುತ್ತ ವೆ. 


ರೆಸ್ತನಾಳೆಗಳೆ ಹತೋಟಿಯ ಕೇಂದ್ರಗಳು : ರಕ್ತನಾಳಗಳನ್ನು 
ಸಂಪೀಡಿಸುವ ಮೆತ್ತು ವಿಸ್ತರಿಸುವ ನರಗಳ ವಿಷಯವನ್ನು ವಿವರಿಸಿದ್ದಾಯಿತು. ಈ 
ನರಗಳನ್ನು ಹೆತೋಟಿಯಲ್ಲಿಟ್ಟುಕೊಂಡು ಸಂದರ್ಭಕ್ಕ ನುಸಾರವಾಗಿ ಉದ್ರೇಕಗೊಳಿಸಲು 
ಮಿದುಳಿನಲ್ಲಿ ಕೆಲವು ಕೇಂದ್ರಗಳು ಅಡಕವಾಗಿವೆ. ಸಂಪೀಡನ ಕೇಂದ್ರವು ನೀಳ ಮಜ್ಜೆ 
ಯಲ್ಲಿ ಸೇರಿರುತ್ತದೆ. ಈ ಕೇಂದ್ರವು ರಕ್ತದಲ್ಲಿರುವ ಇಂಗಾಲಾಮ್ಲ ಅನಿಲದ ಪರಿಮಾಣ 
ದಿಂದಲೂ, ಕೇಂದ್ರವನ್ನು ಸ್ಸ ತ್ಯಂತರಹಡಿಸುವುದಕ್ಕೆ ಒಳಗೆ ಬರುವ ನರಗಳ ಪ್ರಭಾವ 
ದಿಂದಲೂ ಬದಲಾವಣೆಗೊಳ್ಳುತ್ತ ತ್ತದೆ. 


ರಸಾಯನಿಕ ವಸ್ತುಗಳಿಂದ ಹೃ ದಯದ ನಿಯಂತ್ರಣ : 


ಕೆಲಪು ರಸಾಯನಿಕ ವಸ್ತುಗಳು ಹೃದಯದ ನಿಯಂತ್ರಣದಲ್ಲಿ ಭಾಗ 
ಭಾಗವಹಿಸುತ್ತವೆ. 


06 ಮ ಸಾಕುಪ್ರಾಣಿಗಳ ಶರೀರ ಕ್ರೀಯಾಶಾಸ್ತ, 


1) ಮುಖ್ಯವಾಗಿ "ಸೋಡಿಯಂ', “ ಫೊಟಾಸಿಯಂ? ಮತ್ತು 'ಕ್ಯಾಲ್ಸಿಯಂ' 
ರಕ್ತದೆಲ್ಲಿಯೂ, ಉತಕಗಳ ದ್ರವದಲ್ಲಿಯೂ ಇದ್ದು ಹೃದಯದ ಕಾರ್ಯ 
ದಲ್ಲಿ ನೆರವಾಗುತ್ತವೆ. ಈ ಧನವಿದ್ಯುದ್ಮಾಹಿ ಕಣಗಳ ಹೆಚ್ಚು ಕಡಿವೇ 
ಯಿಂದ ಹೃದಯದ ಕಾರ್ಯವನ್ನು ನಿಯಂತ್ರಣಗೊಳಿಸಲಾ ಸಾಧ್ಯೆವಾಗು 
ವುದೆಂದು ಹಿಂದೆಯೇ ಹೃದಯದ ಮಿಡುಕು ಉತ್ಪಾದನೆಯಲ್ಲಿ ತಿಳಿಸಿದೆ 


9) ಎಡ್ರಿನಲೀನ್‌ ' ಚೋದಕವು ಹೃದಯದ ನಿಯಂತ್ರಣದಲ್ಲಿ ಭಾಗ 
ವಹಿಸುತ್ತದೆ. 


3) ಇಂಗಲಾಮ್ಲ ಮತ್ತು ಇನ್ನಿತರ ದೇಹವರ್ಧನ ಕ್ರಿಯೆಯಲ್ಲಾಗುವ 
ಆಮ್ಲಗಳು ಕೂಡ ನಿಯಂತ್ರಣಿದಲ್ಲಿ ಸೇರುತ್ತವೆ. 





2 
ಸಿತ್ರೀ22. ರತ್ತನಾಳಗಳ್ಳನು ಪ ಚೋಂಸುವನರಗಳು 
ಮೆತು ಪಿಂದುಇನ ಕೇಂಹಗಳು 


ಕ 


ಧ್ಯಾಯ 6 


`ಶ್ವಾಸೋಚ್ಛ್ಚಾಸ 


ವಿಶ್ರಾಂತಿಯಲ್ಲಿರುವಾಗ ಹಾಗೂ ಯಾವುದೇ ಕಾರ್ಯ ಮಾಡುತ್ತಿರುವಾಗ 
ದೇಹದ ಸರ್ವ ಸ್ನಾಯಸಿಗಳ ಸಂವರ್ಧನ ಕ್ರಿಯೆಗೆ ಸದಾ ಹೊರಗಿನ ಆಮ್ಲಜನಕ ಅನಿಲ 
ಬೇಕಾಗುತ್ತದೆ. ಹೀಗೆ ಸಂವರ್ಧನ ಕ್ರಿಯೆಯಲ್ಲಿ ಉಂಟಾದ ಒಳೆಗಿನ ಇಂಗಾಲಾಮ್ಲೆ 
ವನ್ನು ಹೊರಗೆ ಹಂಕದಿದ್ದಲ್ಲಿ ಜೀವ ಕೋಶಿಕೆಗಳು ತಮ್ಮಾಲ್ಲಿ ಉಂಟಾದ ಕಶ್ಮಲಗ 
ಳಿಂದಲೇ ವಿಷಪ್ರೇರಿತಗಳಾಗಿ ,ಸಾಯಬೇಕಾಗುತ್ತದೆ. ಇವೆರಡೂ ಕಾರ್ಯಗಳನ್ನು 
ಸುಸೂತ್ರವಾಗಿ ನೆರವೇರಿಸುವುದಕ್ಕಿ ಉಸಿರಾಡುವಿಕೆಯು ಸಹಾಯವಾಗುವುದು. ಏಕ 
ಕೋಶಿಕೆ ಜೀವಿಗಳಲ್ಲಿ ಆಮ್ಲಜನಕದ ಹೀರುವಿಕೆಯೂ, ಇಂಗಾಲಾಮ್ಲದ ವಿಸರ್ಜನೆಯೂ 
ನೇರವಾಗಿ ಬಾಹ್ಯವಾತಾವರಣವನ್ನು ಅವಲಂಬಿಸಿರುತ್ತವೆ. ಮುಂದೆ ವಿಕಾಸಗೊಂಡ 
ಬಹುಕೋಶಿಕೆಜೀವಿಗಳಲ್ಲಿ ಈ ಕೆಲಸವನ್ನು ನೆರವೇರಿಸಲು ಬೇಕೆ ಬೇರೆ ತೆರನಾದ 
ಇಂದ್ರಿಯೆಗಳೂ, ಅಂಗಾಂಗಗಳೂ ರೂಪುಗೊಂಡಿವೆ. ಹಾಗಾಗಿ ಶರೀರ ಕ್ರಿಯಾಶಾಸ್ತ್ರ 
ದಲ್ಲಿ ಉಸಿರಾಡುವುದೆಂದಕಿ ಆಮ್ಲ ಜನಕವಮ್ನ ಹೊರಗಿನ ವಾತಾವರಣದಿಂದ ದೇಹ 
ದೊಳಗಿನ ಕೋಶಿಕೆಗಳಿಗೆ ಒದಗಿಸಿಕೊಟ್ಟು, ಅವುಗಳಿಂದ ಇಂಗಾಲಾಮ್ಲವನ್ನು ಹೀರಿ 
ಬಾಹ್ಮ ವಾತಾವರಣಕ್ಕೆ ಸೇರಿಸುವುದು. 


ಈಶ್ವಾ ಸೋಚ್ಛಾ ವೆ ಹಯನು ನಾಲ್ಕು ಮುಖ್ಯ ವಿಭಾಗವಾಗಿ ವಿಂಗಡಿಸ 
. ಬಹುದು. 


1) ಶ್ವಾಸಕೋಶದ ಎ ಹೊರಗೂ ಹೋಗಿಬರುವ ವಾಯು ಸಂಚಾರ. ` 


9) ಶ್ಶಾ ಸಕೋತದೊಳಗಿಕುವ ಗಾಳಿ ಚೀಲ ಮತ್ತು ಗಾಳಿ ಗುಳ್ಳೆ ಗಳು ಹಾಗೂ 
ಅವುಗಳನ್ನು ಆವರಿಸಿದ ರಕ್ತದಲ್ಲಿ ಹಬ್ಬಿ ಹರಡುವ ಆಮ್ಲ ಜನಕ ಮತ್ತು 
ಇಂಗಾಲಾಮ್ಲಗಳ ವಿನಿಮಯ ಬದಲಾವಣೆಗಳು. 


3) ರಕ್ತದ ಮೂಲಕ ದೇಹದ ಸ್ನಾಯುಗಳಿಗೆ ಆಮ್ಲಜನಕದ ಸಾಗಾಣಿಕೆ 
ಮತ್ತು ಅಲ್ಲಿಂದ ಪುನಃ ರಕ್ತದ ಮೂಲಕ ಇಂಗಾಲಾಮ್ಲದ ವಾಪಸು 
ವಿನಿವಂಯ ಬದಲಾವಣೆಗಳು. 


4) ಉಸಿರಾಡುವಿಕೆಯ ಮತ್ತು ಶ್ವಾಸೋಚ್ಛ್ಛ್ವಾಸಗಳ ಇನ್ನಿತರ 
ನಿಯಂತ್ರಣಗಳು, " ಸ 11 ` 


108 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ಕೆಲವು ವೇಳೆ, ಹೊರಗಿನ ಉಸಿರಾಡುಪಿಕೆ ಮತ್ತು ಒಳೆಗಿನ ಉಸಿರಾಡು 
ವಿಕೆ ಯೆಂದೂ ವಿಭಾಗಿಸುವರು. ಇದರ ಪ್ರಕಾರ, ಹೊರಗಿನ ಉಸಿರಾಡುವಿಕೆಯೆಂದರೆ 
ಬಾಹೈೆವಾತಾವರಣಕ್ಕೂ ಶ್ವಾಸಕೋಶದಲ್ಲಿರುವ ಸೂಕ್ಷ್ಮ ರಕ್ತನಾಳಗಳ ರಕ್ತಕ್ಕೂ 
ಸಂಬಂಧಿಸಿದ ಆಮ್ಲಜನಕ ಮತ್ತು ಇಂಗಾಲಾಮ್ಲಗಳ ವಿನಿಮಯ ಬದಲಾವಣೆಗಳು 
ಒಳಗಿನ ಉಸಿರಾಡುವಿಕೆಯೆಂದರೆ ಶಾರೀರಿಕ ರಕ್ತಕ್ಕೂ ದೇಹದ ಸ್ನಾಯುಗಳೊಳಗೂ 
ವ್ಯಾಪಿಸಿ ಹರಡಂವ ಆಮ್ಲಜನಕ ಇಂಗ-ಲಾಮ್ಲ ಅನಿಲಗಳ ಬದಲಾವಣೆಗಳು ಮತ್ತು 
ಕೋಶಿಕೆಗಳಲ್ಲಿನ ಸಂವರ್ಧನ ಕ್ರಿಯೆಯ ಉತ್ಕರ್ಷವೂ ಸೇರುವುವು. ಈ ಎರಡು 
ತೆರನಾದ ಉಸಿರಾಡುವಿಕೆಯಲ್ಲೂ ಅಲ್ಲಲ್ಲಿ ಅಮ್ಲಜನಕವು. ಉಪಯೋಗಿಸಲ್ಪಟ್ಟು 
ಇಂಗಾಲಾಮ್ಲ ವು ವಿಸರ್ಜಿಸಲ್ಪಡುವುದು. 


ಶ್ವಾಸೋಚ್ಛ್ಯಾಸದ ಅಂಗಾಂಗಗಳು; ಸಸ್ತನಿಗಳಲ್ಲಿ ಉಸಿರಾಡಲು 
ಬೇಕಾದ ಗಾಳಿ ಕೊಳವೆಗಳು, ಶ್ವಾಸಕೋಶಗಳು, ಎದೆಗೂಡು, ಮತ್ತು ಅಲ್ಲಿಯ 
ಪೊರೆಗಳು, ಎದೆಗೂಡನ್ನು ಉಬ್ಬಿ ಕುಗ್ಗಿಸುವ ಸ್ನಾಯುಗಳಂ ಮತ್ತು ಇವುಗಳನ್ನು 
ಹತೋಟಿಯಲ್ಲಿಟ್ಟಿರುವ ನರತಂತುಗಳನ್ನು ವಾಯುಸೇವನೆಯ ವ್ಯವಸ್ಥೆ ಒಳಗೊಂಡಿದೆ. 
ಗಾಳಿ ಕೊಳವೆಗಳಲ್ಲಿ ಮೂಗು, ಗಂಟಲಕುಹರ, ಧ್ವನಿಪೆಟ್ಟಿಗೆ, ಶ್ವಾಸನಾಳ ಮತ್ತು ಉಪ 
ನಾಳಗಳಾದ "ಬ್ರೊಂಕೈ' ಗಳು ಸೇರಿವೆ. ಇವುಗಳು ಗಾಳಿಯನ್ನು ಶ್ವಾಸಕೋಶಗಳಿಗೆ 
ಒಯ್ಯಲು ಸಹಾಯಮಾಡುತ್ತವೆ. ಈ ದ್ವಾರಗಳ ಮುಖಾಂತರ ಗಾಳಿಯು ಒಳಗೆ 
ಸೇರುವಾಗ ಅದಕ್ಕೆ ಸ್ವಲ್ಪ ಕಾವು, ನೀರಿನ ಆವಿಯೂ ಕೂಡುವುದು. ಗಂಟಲ ಕುಹರವು 
ಶ್ವಾಸನಾಳಕ್ಕೂ ಆಹಾರನಾಳಕ್ಕೂ ಒಂದೇ ದಾರಿಯಾಗಿದೆ. ದ್ವನಿಪೆಟ್ಟಿಗೆಯು ಒಂದು 
ತೆರನಾದ ಕವಾಟಗಳಿಂದ ಕೂಡಿದ್ದು, ಪ್ರಾಣಿಗಳು ಮಾಡುವ ಶಬ್ದಕ್ಕೂ, ಮನುಷ್ಯನು 
ಮಾತನಾಡುವಾಗ ಮಾಡುವ ಧ್ವನಿಗಳಿಗೂ ಸಹಾಯಕವಾಗುತ್ತವೆ. ಶ್ವಾಸನಾಳವು 
“ಉಂಗುರದಾಕಾರದಿಂದ.. ಜಿಗುಟಾದ ಮೆಲ್ಲೆಲುಬುಗಳಿಂದ ರಚನೆಗೊಂಡಿರುತ್ತದೆ. 
ಯಾವಾಗಲೂ ಈ ನಾಳವು ತೆರೆದಿರುತ್ತದೆ. ಇವುಗಳಲ್ಲಿರುವ ಶ್ಲೇಷ್ಮ ಅಥವಾ ಲೋಳೆ " 
ಗ್ರಂಥಿಗಳೂ, ಎವೆಗಳ್ಳೂ ಧೂಳು ಪದಾರ್ಥಗಳನ್ನು ಒಳಗೆ ಬಿಡುವುದಿಲ್ಲ... ಹಾಗ್ಕೂ 
ಕೆಲವನ್ನು ಹೊರಗೆ ಹಾಕುವುದರಲ್ಲಿಯೂ, ಅನುಕೂಲವಾಗುತ್ತವೆ. '` 


ಒಂದೊಂದು ನಾಳವೂ, ಅಸಂಖ್ಯ ಶಾಖೋಪ ಶಾಖೆಗಳನ್ನು ಪಡೆದು, ತುಂಬಾ 
ಸಣ್ಣ ಸೂಕ್ಷ್ಮ ನಾಳಿಕೆಗಳಾಗಿ ಶ್ವಾಸಕೋಶದ ಒಳ ಮೈಯಲ್ಲಿ ಪಸರಿಸುತ್ತವೆ. ಗಂಟಲ 
ನಾಳವು ಎರಡಾಗಿ ಕವಲೊಡೆಯುವ ಉಪನಾಳಗಳಿಗೆ "ಬ್ರೊಂಕೈ' ಎಂದು ಹೇಳು 
ತ್ತೇವೆ. ಅವೇ ಇನ್ನೂ ಸೂಕ್ಷ್ಮವಾಗಿ ಕವಲೊಡೆದು ತುಂಬಾ ಸೂಕ್ಷ್ಮ ನಾಳಿಕೆಗಳಾಗು 
: ತ್ತವೆ. ಈ ನಾಳಿಕೆಗಳ ತುತ್ತ ತುದಿಯಲ್ಲಿ ನೊರಜು ಗುಳ್ಳೆಗಳಂತಿರುವೆ ಅತ್ಯಂತ 
ಸೂಕ್ಷ್ಮ ಚೀಲಗಳಿವೆ. ಈ ವ್ಯವಸ್ಥೆಯನ್ನು ತಲೆಕೆಳಗಾಗಿ ನಿಂತ ಒಂದು ವೃಕ್ಷಕ್ಕೆ 


ಶ್ವಾಶೋಚ್ಛಾ ಸ 109 


ಹೋಲಿಸಬಹುದು. . ಆ ವೃಕ್ಷದ ಕಾಂಡ ಶ್ವಾಸನಾಳವಾದರೆ, ಕವಲೊಡೆದು. ಸೂಕ್ಷ್ಮ 

ಗಿ ಪಸರಿಸುವ. ಆದರೆ ನಾಳ, ನಾಳಿಕೆಗಳನ್ನು ಕೊಂಬೆ, ರೆಂಬೆಗಳಿಗೆ ಹೋಲಿಸಬಹುದು. 
ತುತ್ತ ತುದಿಯ ಗಾಳಿ ಚೀಲಗಳನ್ನು ವೃಕ್ಷದ ಎಲೆಗಳಿಗೆ ಹೋಲಿಸಬಹುದು. ವೃಕ್ಷ 
ವೃಕ್ಷಗಳಲ್ಲಿ ಎಲೆಗಳಲ್ಲವೇ ಉಸಿರಾಡುವುದು? ಈ ರೀತಿಯ ವ್ಯವಸ್ಥೆಯಿಂದ ನಾವು 
ಉಸಿರಾಡುವ ಗಾಳಿಯು ಶ್ವಾಸಕೋಶದ ಪ್ರತಿಯೊಂದು ಸಂದಂಗೊಂದಿಗೂ 
ವ್ಯಾಪಿಸುತ್ತದೆ. 


ಶ್ವಾಸಕೋಶಗಳಿಗೆ ಹೃದ ಸುದಿಂದ ಬರುವ ಅಶುದ್ಧ ರಕ್ತನಾಳಗಳೂ ಹೋಗಿ 
ಸೇರುತ್ತವೆ. ಅವು ಶ್ವಾಸಕೋಶಗಳನ್ನು ಸೇರಿ ಅಲ್ಲಿಂದ ಉಪನಾಳ, ನಾಳಿಕೆಗಳಾಗಿ 
ಮುಂದೆ ತುಂಬ ಸಣ್ಣ ಸೂಕ್ಷ್ಮ ರಕ್ತನಾಳಗಳ ಒಂದು ಜಾಳಿಗೆಯಂತಾಗಿ ಅದರ ಯಾವ 
ದ್ವಿಸ್ತಾರವನ್ನು ಹಬ್ಬಿಕೊಳ್ಳುತ್ತವೆ. ಪ್ರತಿಯೊಂದಂ ಗಾಳಿ ಗುಳ್ಳೆಯ ಮಗ್ಗುಲಲ್ಲೂ' 
ಸೂಕ್ಕೆ ರಕ್ತನಾಳಗಳ ಜಾಳಿಗೆ ಹಬ್ಬಿರುವುದರಿಂದ ಅವುಗಳಲ್ಲಿ ನಿಕಟ ಸಂಪರ್ಕ 
ಉಂಟಾಗುತ್ತದೆ. ಈ ಗಾಳಿಗುಳ್ಳಿಗಳನ್ನು ನಾವು ನೊರೆಗುಳ್ಳೆಗಳೊಡನ ಹೋಲಿಸಲು 
ಒಂದು ವಿಶೇಷ ಕಾರಣವಿದೆ. ಒಂದು ನೊರೆಗುಳ್ಳೆಯ ಪರೆಯು ಎಷ್ಟು ತೆಳ್ಳಗಿರು 
ತ್ತದೊ, ಗಾಳಿಗುಳೆ ಕೈಯ ಪರೆಯೂ ಸಹ ಅಷ್ಟೇ ತೆಳ ಗಿರುತ್ತದೆ. ಪರೆಗಳು ತೆಳ್ಳಗಿರು 
ವುದರಿಂದಲೇ, ಅವುಗೆಳ ಮೂಲಕ ನೀರಿನ ಆವಿಯೂ, ಇತರ ಅನಿಲಗಳೂ ಹರಡಿ 
ಆಚೇಚೆಗೆ ದಾಟಬಲ್ಲವು. ರಕ್ತದಿಂದುಂಟಾದ ಇಂಗಾಲಾಮ್ಲ ಅನಿಲ ಮತ್ತು ತೇವಗಳಿಗೆ 
ಹೆಚ್ಚಿನ ಒತ್ತಡವಿರುವುದರಿದ, ಅವು ಹರಡಿ, ಈ ಗುಳ್ಳೆಗಳನ್ನು ಸೇರುತ್ತವೆ, ಆಗ 
ಗಾಳಿಗುಳ್ಳೆಯಲ್ಲಿರುವ ಆಮ್ಲಜನಕವು ಕೆಂಪು ರಕ್ತ ಕಣಗಳನ್ನು ಕೂಡುತ್ತದೆ. ಅದರ 
ಜೊತೆಗೆ ಸ ಲ್ಪ ಭಾಗ ಸಾರಜನಕ ಅನಿಲವೂ ರಕ್ತವನ್ನು ಸೇರಬಹುದು. ಇಂಥ ಗಾಳಿ 
ಗುಳ್ಳೆಗಳ "ಸೆ ಯಿಂದಲೇ ಶಾ _ಸಶೋಶದ ಒಳ ಮೈ ಬಹಳ ವಿಸ್ತಾರವುದ ಕ್ಷೇತ್ರ , 
ವಾಗಿದೆ. ಮನುಷ್ಯನಲ್ಲಿ ಒಟ್ಟು ಸುಮಾರು 725 ಮಿಲಿಯ ಗು ಳಿಗುಳ್ಳೆಗಳಿವೆಯೆಂದೂ, 
ಅವುಗಳ ಒಟ್ಟು ಚದುರಳತೆಯು 200 ಚಚ್ಚೌಕ "ಮಾಟರ್‌' ಗಳೆಂದೂ, ಅದುಿಂದಾಗಿ ' 
ದೇಹದ ಚದುರಳತೆಗಿಂತ 100 ರಿಂದ 130 ಪಾಲು ಹೆಚ್ಚೆಂದೂ ಅಂದಾಜು ಮಾಡ 
ಲಾಗಿದೆ. 


ಗಾಳಿಯೊಡನೆ ಸೇರಿ ಬರಬಹುದಾದ ಧೂಳಿನ ಕಣಗಳನ್ನೂ, ಸೂಕ್ಷ್ಮ ಜೀವಾಣು 
ಗಳನ್ನೂ ತಡೆದು ಹಿಡಿಯುವುದಕ್ಕೆ ಗಾಳಿಯು ಪ್ರವೇಶಿಸಂವ್ಲೇ ನ ಹಿಡಿದು, ಸ್ವಲ್ಪ 
ಮುಂದಿನ ವರೆಗೂ ಪ್ರತ್ಯೇಕವಾದ ಒಂದು ವ್ಯ ವಸ್ಥೆ ಯಿದೆ. ವೂಗಿನ ಸೊಳ್ಳೆ ಗಳಲ್ಲಿ 
ಧೂಳಿನ ಕಣಗಳನ್ನು ತಡೆದು ಹಿಡಿಯಬಲ್ಲ ರೋಮಗಳಿರುವುದನ್ನು ನಂವು ಕಾಣಬಹುದು. 
ಮೂಗಿನ ಈ ಭಾಗದಲ್ಲಿ ರಕ್ತನಾಳಗಳು ಅಧಿಕವಾಗಿವೆ. ಆ ಭಾ. ಕ್ಕೆ ಅವು ಹೆಚ್ಚಿ ಗೆ 
ರಕ್ತವನ್ನೊದಗಿಸಿ ಬೆಚ್ಚಗಿರುವಂತೆ ಮಾಡುತ್ತವೆ. ಮೂಗಿನ ೬.೪ಪರೆಯು ಒಂದು 
ಬಗೆಯ ತೇವವನ್ನು ಸದಾ ಜಿನುಗಿಸುತ್ತದೆ, ಇದು ಕೂಡ ಗಾಳಿಯ: ಲ್ಲಿ ತೇಲಿ ಬರಬಹು 


\ 


110 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ದಾದ ಜೀವಾಣು, ಧೂಳು ಮೊದಲಾದುವುಗಳನ್ನು ತಡೆಯುತ್ತದೆ. ಅಲ್ಲಿಂದ ಮುಂದಕ್ಕೆ 
ಶ್ವಾಸನಾಳ. ಜಠರಕ್ಕೆ ಅಹಾರ ಇಳಿಯುವ ನಾಳವನ್ನು ಸಂಧಿಸುತ್ತದೆ. ಬಾಯಿಯಿಂದ 
ಆಹಾರ ಕೆಳಕ್ಕಿಳಿಯುವಾಗ, ಇಲ್ಲಿ ಶ್ವಾಸನಾಳವು ಮುಚ್ಚಿಕೊಳ್ಳಬಲ್ಲಂಥ ಒಂದು 
ಏರ್ಪಾಟಿದೆ. ಒಂದರ ಕೆಲಸಕ್ಕೊಂದು ತಡೆಬಾರದಂತೆ ಈ ಎರಡೆಂ ದಾರಿಗಳನ್ನು 
ಮುಚ್ಚು ವ ಮತ್ತು ತೆರೆಯುವ ಏರ್ಪಾಡಿದೆ, ಶಾ ಿಸನಾಳದ ಪ್ರಾರಂಭದಲ್ಲಿಯೇ ಇಂಥ 
ಒಂದು ಬಾಗಿಲಿದೆ; ಅದೇ ಧ್ವನಿ ಸಂಪುಟ. ಅದರೊಳಕ್ಕೆ ಧ್ವನಿ ಹೊರಡಿಸುವ ಎರಡು 
ತೆಳ್ಳಗಿನ ಪರೆಗಳಿದ್ದು, ಅವುಗೆಳೆಜೆಯಿಂದ ಗಾಳಿಯು ಹರಿಯುವಾಗ ಮಾತುಗಳಿಗೆ 
ಕಾರಣವಾದ ಧ್ವನಿ ಕಂಪನಗಳುಂಟಾಗುತ್ತವೆ. ಈ ಸ್ಥಳದಿಂದ ಮುಂದಕ್ಕೆ ಶ್ವಾಸನಾಳವು 
ಶ್ವಾಸಕೋಶಗಳಿಗೆ ಕವಲೊಡೆಯುವ ತನಕವೂ, ಗಾಳಿಯಲ್ಲಿ ಸೇರಿದ ಹಾನಿಕರ ವಸ್ತುಗಳು 
ಮುಂದುವರಿಯದಂತೆ ತಡೆಯುವ ಏರ್ಪಾಟಿದೆ. ಶ್ವಾಸನಾಳದ ಒಳ ಮೈಯಿಂದ 
ಒಂದು ಬಗೆಯ ಆಮು ಅಥವಾ ಲೋಳೆ ಸದಾ ಒಸರುತ್ತಿರುತ್ತದೆ. ಮೂಗಿನಲ್ಲಿ 
ಸಿಂಬಳ ಮಾಡುವಂಥ ಕೆಲಸವನ್ನೇ ಅದು ಮಾಡುತ್ತದೆ. ಅದು ಜೀವಾಣುಗಳನ್ನು 
ಧೂಳುಗಳನ್ನೂ ಹಿಡಿಯುತ್ತದೆ. ಇದಲ್ಲದೆ ಶ್ವಾಸನಾಳದ ಒಳಮೈಯಲ್ಲಿ ಸೂಕ್ಷ್ಮವಾದ 
ಅಸಂಖ್ಯ ಎವೆಗಳಿವೆ, ಗಾಳಿಗೆ ತರಂಗ ತರಂಗವಾಗಿ ತೆನೆದಾಗುವ ಬತ್ತದ ಪೈರಿನಂತೆ 
ಅವು ಹೊರಮುಖವಾಗಿ ಸದಾ ತಲೆದೂಗುತ್ತಲೇ ಇರುತ್ತವೆ. , ಒಳಕ್ಕೆ ಬರುವ ಗಾಳಿ 
ಯಲ್ಲಿನ ಕಶ್ಮಲ ಪದಾರ್ಥಗಳನ್ನು ಅಲ್ಲಲ್ಲಿಯೇ ಹೊರಕಟ್ಟುವ ಕೆಲಸವನ್ನು ಅವುಗಳಂ 
ಮಾಡುತ್ತವೆ. ಧೂಳಿನ ಕಣಗಳೋ, ಜೀವಾಣುಗಳೋ, ಈ ಅಸಂಖ್ಯ ಎವೆಗಳ ಮೇಲೆ 
ಎರಗಿದ್ದಾದರೆ, ಅಲ್ಲಿಯೇ ಅವು ಹಿಡಿಯಲ್ಪಡುತ್ತವೆ. ಅದರಿಂದ ನಮಗೆ ಕೆಮ್ಮು 
ಬರುತ್ತದೆ. ಕೆಮ್ಮಿನ ರಭಸದಿಂದ ಗಾಳಿಯು ಹೊರಕ್ಕೆ ತಳ್ಳಿದಂತಾಗಿ ಆ ಕಶ್ಮಲ 
ನಿವಾರಣೆಯಾಗುತ್ತದೆ. " 


ಉಸಿರಾಟದ ಯಂತ್ರದ ಕೆಲಸ: ಪ್ರಾಣಿಗಳಲ್ಲಿ ಎದೆಗೂಡನ್ನು ತುಂಬಿ 
ಕೊಳು ವಷ್ಟು ದೊಡ್ಡದಾದ ಎರಡು ಶಾ ಿಸಕೋಶಗಳಿವೆ. ಅವುಗಳಿಗೆ ತಾಗಿದಂತೆ 
ಎಡಭಾಗದ ಎದುರುಗಡೆಯಲ್ಲಿ ಹೃದಯವಿರುತ್ತದೆ. ಈ ಎದೆಗೂಡು ಕವುಚದ 
ಬುಟ್ಟಿಯೊಂದರಂತಿರುವ ಪಕ್ಕೆಲುಬುಗಳಿಂದ ರಚಿತವಾದ ಒಂದು ಗೂಡು. ಆ ಪಕ್ಕೆಲುಬು 
ಗಳ ಎಡೆಗಳನ್ನು ಬಲಿಷ್ಠ ಸ್ನಾಯುಗಳ ಗೋಡೆ ಆವರಿಸಿದೆ. ಈ ಸ್ನಾಯುಗಳೂ 
ಮತ್ತು ಪಕ್ಕೆಲುಬುಗಳೂ ಕೂಡಿ ಎದೆಗೂಡನ್ನು ಹಿಗ್ಗಿಸಲು ಮತ್ತು ಕುಗ್ಗಿಸಲು ಸಾಧ್ಯ 
ವಾಗುವಂತೆ ರಚನೆಗೊಂಡಿವೆ. ಅವುಗಳ ಒಳಗಿರುವ ಶ್ವಾಸಕೋಶಗಳನ್ನೂ, ಹೃದಯ 
ವನ್ನೂ ಆಧರಿಸಿ ಹಿಡಿಯಲು ಹಿಂದುಗಡೆ ಕವುಚಿದ ಬಾಣಲೆಯಂತಿರುವ ಬಲಿಷ್ಮೆ 
ಸ್ನಾಯುಗಳ ಒಂದು ಹಾಳೆಯಿದೆ. ಆದನ್ನು ವಷೆ ಎಂಬುದಾಗಿ ಕರೆಯುತ್ತಾರೆ. 
ಇದರ ನಡುವಿನ ಭಾಗವು ಸ್ನಾಯು ರಜ್ಜಿನಿಂದಲೂ ಹೊರಗಿನ ಭಾಗವು ಸ್ನಾಯು 
ಗಳಿಂದಲೂ ಕೂಡಿದೆ. ಇದು ಬದಿಯಲ್ಲಿ ಪಕ್ಕೆಲುಬುಗಳಿಗೊ ಕೆಳಗಡೆಯಲ್ಲಿ ಎದೆ 


ಶ್ಥಾಸೋಚ್ಚಾಸ 111 


ಮೂಳೆಗೂ ಅಂಟಿಕೊಂಡಿರುತ್ತದೆ. ಇದಕ್ಕೆ ಎರಡು ನರತಂತುಗಳು ಬಂದು ಸೇರುತ್ತವೆ, 
ಈ ನರ ತಂತುಗಳಿಗೆ " ಫ್ರಿನಿಕ್‌ ` ನರಗಳೆನ್ನುತ್ತಾರೆ. ವಪೆಯ ಹಿಂದುಗಡೆ ಇರುವುದೇ 
ಹೊಟ್ಟೆ, ಎದುರೆಗಡೆ ಇರುವುದೇ ಎದೆ. 


ವಪೆಯ ಸ್ನಾಯುಗಳು ಸಂಕೋಚಗೊಂಡಾಗ, ಅದರ ಉಬ್ಬು ಕಡಿವೆಂಯಾಗಿ 
ಅದು ಚಪ್ನೆಟೆಯಾಗಿರುತ್ತದೆ. ಹೀಗೆ ಉಬ್ಬಬಲ್ಲ ಮತ್ತು ಚಪ್ಪಟೆಯಾಗಬಲ್ಲ ವಪೆಯ 
ಮೇಲೆ ಶ್ವಾಸಕೋಶಗಳು ವಿರಮಿಸುತ್ತವೆ, ಅವುಗಳ ನಾಲ್ಕೂಸುತ್ತಲೂ ಎದೆಯ 
ಗೂಡಿದೆ. ಶ್ವಾಸಕೋಶಗಳ ಹೊರ ಮೈಗೂ, ಈ ಕೋಣೆಯ ಒಳ ಮೈಗೂ ನಡುವೆ, 
ಒಂದಿಷ್ಟು ಅವಕಾಶವಿರದಂತೆ, ಅವು ತುಂಬಿಕೊಂಡಿವೆ. ಅವುಗಳ ಹಿಂದೆಯೂ 
ಮುಂದೆಯ4 ಇರುವ ಎದೆಗೂಡಿನ ಪಕ್ಕೆಲುಬುಗಳು. ಹೊರಕ್ಕೂ ಕೆಳಕ್ಕೂ ಚಾಚಿ 
ಕೊಂಡಿವೆ. ಎದೆಗೂಡಿನ ಸ್ನಾಯುಗಳು ಇವನ್ನು ಮೇಲಕ್ಕೂ ಹೊರಕ್ಕೂ ಎತ್ತಿ ಹಿಡಿಯ 
ಬಲ್ಲವು. ಹಾಗೆ ಮಾಡಿದಾಗ ಎದೆಯ ಗೂಡು ಹಿಗ್ಗುತ್ತದೆ. ಅದೇ. ವೇಳೆಯಲ್ಲಿ 
ವಪೆಯ ಸ್ನಾಯುಗಳು ಮುದುಡಿಕೊಂಡು ಅದು ಚಪ್ಪಟಯಾಗುತ್ತದೆ. ಅದರಿಂದ 
ಹೊಟ್ಟೆಯ ಮುಂಭಾಗ ಉಬ್ಬುತ್ತದೆ. ಈ ಎರಡು ಕ್ರಿಯೆಗಳು ಸೇರಿದಾಗ ಎದೆಗೂಡಿನ 
ಒಳ ಭಾಗವು ವಿಶೇಷವಾಗಿ ವಿಸ್ತರಿಸುತ್ತದೆ. ಆಗ ಒಳಗಿನ ಗಾಳಿಯ ಒತ್ತಡವು ಕಡಿಮೆ 
ಯಾಗಿ ಹೊರಗಿನ ಗಾಳಿಯು ಒಳಗೆ ನುಸುಳುವುದು. ಆಗ ಶ್ವಾಸಕೋಶಗಳು ಎದೆಯ 
ಗಾತ್ರಕ್ಕೆ ಸಮನಾಗಿ ಹಿಗ್ಗುತ್ತವೆ. ಇದರಿಂದ ಎದೆಗೂಡು ಹಿಗ್ಗಿ ವಿಸ್ತರಿಸುವುದರಿಂದ 
ಅದು ಗಾಳಿಯನ್ನು ಹೊರಗಿನಿಂದ ಎಳೆದುಕೊಳ್ಳುತ್ತದೆಂಬುದು ತಿಳಿಯುವುದು. 


ಇದೇ ಎದೆ ಗೂಡು ಹಿಗ್ಗುವ ಬದಲ್ಕು ಕುಗ್ಗಿದರೆ, ಆಗ ಶ್ವಾಸಕೋಶಗಳು 
.. ಮುದುಡಿದಂತಾಗಿ ಅವುಗಳಿಂದ ಗಾಳಿಯು ಹೊರಕ್ಕೆ ಹೋಗುತ್ತದೆ. ಎದೆ ಗೂಡು 
ಹಿಗ್ಗಿದರೆ ಉಚ್ಛಾಾ ಎಸವಾಗುವುದು,  ಕುಗ್ಗಿದರೆ ನಿಶ್ವಾಸವಾಗುವುದು. ನಿಶ್ಚಾಸದಲ್ಲಿ 
ಹೊಟ್ಟೆಯ ಎದುರಿನ ಗೋಡೆಯು ಸಂಕೋಚೆಗೊಡು, ವಪೆಯನ್ನು ಡುಬ್ಬದಂತೆ 
ಮೇಲಕ್ಕೆತ್ತಿ ಹಿಡಿಯುತ್ತದೆ, ಪ್ರತಿ ಬಾರಿಯು ಉಸಿರನ್ನು ಎಳೆಯುವಾಗಲೂ ಬಿಡು 
ವಾಗಲೂ ಈ ಕೆಲಸಗಳು ನಡೆಯುತ್ತವೆಯಾದರೂ, ಇಂಥ ಒಂದು ಕ್ರಿಯೆಯಲ್ಲಿ ಎಲ್ಲ 
ಸ್ನಾಯುಗಳು ಓಟ್ಟು ಗೂಡಿ ಕೆಲಸಮಾಡುತ್ತವೆ ಎಂಬ ಅರಿವು ಆಗುವುದಿಲ್ಲ. ಹಿಂದೆ 
ಸಂಕೋಚಗೊಂಡು ಎದೆ ಗೊಡಿನ ಪರಿಮಾಣವನ್ನು ವಿಸ್ತರಿಸಿದ ಸ್ನಾಯುಗಳು ಈಗ 
ಮೊದಲಿನ ಸ್ಥಿತಿಗೆ ತಾವಾಗಿಯೇ ಹಿಂದಿರುಗುವಲ್ಲಿ ಎದೆ ಗೊಡು ಸೆಣ್ಣದಾಗಿ ಒಳಗಿದ್ದ 
ಗಾಳಿಯನ್ನು ಹೊರಕ್ಕೆ ತಳ್ಳುತ್ತವೆ. ಮಾತಾಡುವಾಗಲ್ಕೂ ಕೆಮ್ಮುವಾಗಲೂ, ನಗು 
ವಾಗಲೂ, ಬೊಬ್ಬಿಡುವಾಗಲೂ ಬಲವಂತದಿಂದ ಗಾಳಿಯನ್ನು ಹೊರಕ್ಕೆ ಅಟ್ಟುತ್ತೇವೆ. 
ಈ ಸೆಂದರ್ಭಗೆಳಲ್ಲಿ ಹೊಟ್ಟೆಯ ಸ್ನಾಯುಗಳೂ ಇನ್ನಿತರ ಎದೆ ಗೂಡಿನಲ್ಲಿರುವೆ 
ಪಕ್ಕೆಲುಬುಗಳ ಸ್ನಾಯುಗಳೂ ಹೆಚ್ಚಿನ ಸಹಾಯ ಮಾಡುತ್ತಿ. ನಾವು ಉದ್ದೇಶ 


112 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ರ್ರ 


ಪಟ್ಟು ಉಸಿರಾಡಿದರೆ, ಬಲವಂತದಿಂದ ನಿಶ್ವಾಸ ಮಾಡಿದರೆ, ಶ್ವಾಸಕೋಶಗಳೊಳಕ್ಕೆ 
ಬರುವ ಹೋಗುವ ಗಾಳಿಯ ಪರಿಮಾಣವನ್ನು ಇನ್ನಷ್ಟು ಹೆಚ್ಚಿಸಬಹುದು. ಅದ 
ಕ್ಕಾಗಿಯೇ ಉಸಿರಾಟದ ವ್ಯಾಯಾಮವನ್ನು ಅಭ್ಮಾಸಮಾಡುತ್ತಾರೆ. 


ಬಲವಂತದಿಂದ ಉಸಿರಾಡುವಾಗ ಪ್ರಾಣಿಗಳಲ್ಲೂ, ಮನುಷ್ಮನಲ್ಲೂ ಮೂಗಿನ 
ಸೊಳ್ಳೆಗಳು ಹೆಚ್ಚಿಗೆ ಚಾಚಿ ಕಂಠನಾಳದ ಬಾಗಿಲು ಅಗಲವಾಗಿ ತೆರೆದು ಶ್ನಾ ಿಸೋ 
ಚ್ಛ್ಯಾಸದ ಕೆಲಸವನ್ನು ಸುಲಭವಾಗಿ ಮಾಡಲು ಆಸ್ಪದವಾಗುವುದು. ಕುದುರೆಗಳಲ್ಲಿ 
ಕೆಲವು ವೇಳೆ ಉಸಿರಾಡುವಾಗ ಒಂದು ತೆರನಾದ ಕರ್ಕಶ ಶಬ ರವ ಉಂಟಾಗಬಹುದು, 
ಇದಕ್ಕೆ ಗೊರಕೆ ಹೊಡೆಯುವುದು ಎನ್ನುತ್ತಾರೆ. ಇದು ಧ್ವನಿಪೆಟ್ಟಿಗೆಯ ಸ್ನಾಯು 
ಗಳ ವಾತದಿಂದ ಬರುವುದೆಂದು ತಿಳಿದಿದೆ. 


ಶ್ಸಾಸೋಚ್ಛ್ಛಾಸದ ರೊಪಾಂತರಗಳು: ಉಸಿರಾಡುವಿಕೆಯಲ್ಲಿ ಆಗಾಗ 
ಹೆಚ್ಚು ಕಡಿಮೆಯಾಗುವ ಬದಲಾವಣೆಗಳು ಕಾರಣಾಂತರದಿಂದ ಒದಗಬಹುದು. ಅಂತಹ 
ಬದಲಾವಣೆಗಳನ್ನು ವರ್ಣಿಸಲು ಕೆಲವು ಶಬ್ದಗಳನ್ನು ಉಪಯೋಗಿಸುವರು. ಅವು 
ಹೀಗಿವೆ 





1) ಸಾ ಭಾನಿಕ ಶ್ವಾ ಸ; ಇದರಲ್ಲಿ ಪ್ರಾಣಿಗಳು ತಾವು ಯಾವ ರೀತಿಯ 
ಪ್ಪ ಶ್ರಮವನ್ನೂ ಉಪಯೋಗಿಸದೆ ಸ್ಥಾ ಸ್ವಾಭಾವಿಕವಾಗಿ ಉಸಿರಾಡುತ್ತವೆ. 


2) ಕಷ್ಟ ಶ್ವಾಸ: ಈ ರೀತಿಯ ಶ್ವಾಸೋಚ್ಛ್ರಾಸದಲ್ಲಿ ಪ್ರಾಣಿಗಳು 
 ಉಚ್ಛ್ರಾಸವನ್ನೂ ನಿಶ್ವಾಸವನ್ನೂ ಕಷ್ಟಪಟ್ಟು ಬೇನೆಯಿದ್ದಂತೆ ಮಾಡುತ್ತವೆ 


8) ಅಧಿಕ ಶ್ವಾಸ; ಇದರಲ್ಲಿ ಶ್ವಾಸೋಚ್ಚ್ವ್ವಾಸದ ಸಂಖ್ಯೆಯೂ, ಅದರ 
ಪರಿಮಾಣವೂ ಹೆಚ್ಚಿಸಲ್ಪಡುವುದು, 
ಚ 


4 ಬಹು ಶಾ ಸ: ಇಂತಹ ಉಸಿರಾಟದಲ್ಲಿ ಶಾ ಸೋಚ್ಛಾ ಎಸವು ಹೆಚ್ಚಿನ 
ಸಂಖ್ಯೆಯಿಂದಿದ್ದು ಅದರ ಪರಿಮಾಣವು ಸಣ್ಣದಾಗಿಯೂ ಕಷ್ಟದ್ದಾಗಿಯೂ 
ತೋರುವುದು, 


5) ಶ್ವಾಸ ಬಂಧನ; ಇಲ್ಲಿ ಸ್ವಲ್ಪ ಹೊತ್ತು ಶ್ಯ 
ನಿಲ್ಲುವುದು. 


ಶ್ವಾಸೋಚ್ಛ್ಛ್ವಾಸನೆಯಲ್ಲಿ ಕೆಲವು ವೇಳೆ ಹೊಟ್ಟೆಯು ಹೆಚ್ಚಾಗಿ ಭಾಗವಹಿಸುವ 
ಸಂದರ್ಭಗಳುಂಟು. ಈ ಸಂಧರ್ಭಗಳಲ್ಲಿ ಹೊಟ್ಟೆಯ ಉಬ್ಬುವಿಕೆಯೂ, ಕುಗ್ಗು 
ವಿಕೆಯೂ ಉಂಟಾಗುತ್ತದೆ. ಇದು ಹೊಟ್ಟಿ ಉಸಿರಾಡುನಿಕೆ, ಪಕ್ಕೆಲಬು 


: ಶಾಸೋಚ್ಛ್ರ್ಯಾಸ 113 


ವಿಧ ಶ್ಚಾಸೋಚ್ಛ್ಛಾಸನೆ ಯಲ್ಲಿ ಉಬ್ಬುವಿಕೆ ಹಾಗೂ ಕುಗ್ಗು ವಿಕೆಗಳು ಎದೆ ಗೂಡಿನಲ್ಲಿ 
ಮುಖ್ಯವಾಗಿ ತೋರಿಬರುತ್ತವೆ. ಸ್ವಾಭಾವಿಕ ಉಸಿರಾಡುವಿಕೆಯಲ್ಲಿ ಹೊಟ್ಟೆಯ 


ಚಲನೆಯೇ 


ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಕಷ್ಟಶ್ವಾಸದಲ್ಲಿ ಎದೆ ಗೂಡಿನ 


ಚಲನೆಯು ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. 


ಶಸೋಚ್ಛ್ಛಾಸದ ಚಲನೆಗಳನ್ನು ಅಳೆಯುವ ವಿಧಾನಗಳು : ಉಸಿ : 
ರಾಟದ ಚಲನೆಗಳ ಸಂಖ್ಮೆಯನ್ನೂ, ವಿಸ್ತಾರವನ್ನೂ ಕಂಡುಹಿಡಿಯಲು ಕೆಲವು ವಿಧಾನ 
ಗಳನ್ನು ಗೊತ್ತು ಮಾಡಿದ್ದಾರೆ. ಈ ವಿಧಾನಗಳಲ್ಲಿ ಕೆಲವನ್ನು ಪ್ರೆಯೋಗಶಾಲೆಯಲ್ಲಿ, 
ಸ್ಪರ್ಶ ಜ್ಞಾನ ತಪ್ಪಿಸಿದ ಪ್ರಾಣಿಗಳ ಮೇಲೆ ಮಾತ್ರ ಕೈಕೊಳ್ಳಬಹಂದು. ಕೆಲವನ್ನು 
ಇಗೃಕ್ಕಿದ್ದಂತೆ ಪ್ರಾಣಿಗಳ ಮೇಲೆ ಕೈಕೊಳ್ಳಬಹುದು. ಕೆಲವು ಈ ವಿಧಾನಗಳು ಇಂತಿವೆ; 


| 


ಎದೆ ಗೂಡಿನೊಳಗಿರುವ ಎರಡು *ಪ್ಲೂರಾ' ಪೊರೆಗಳ ನಡುವೆ. ಇರುವ 
ಸ್ಥಳಕ್ಕೆ, ಪಕ್ಕೆಲುಬುಗಳ ಮಧ್ಯದಿಂದ ಒಂದು ನಳಿಕೆ ಸಲಕರಣೆಯನ್ನು 


ಗಾಳಿಯು ಒಳಗೆ ಸೇರದ ರೀತಿಯಲ್ಲಿ ತೂರಿಸಿ, ಇದನ್ನು ಒಂದು ಬಗೆಯ 


ತಮಟೆ ಅಥವ ಅನಿಲ ಪೀಡನ ಮಾಪಕವೇ ಮೊದಲಾದ ಗುರುತಿಸಂವ 
ಉಪಕರಣಗಳಿಗೆ ಜೋಡಿಸಿ ಅವು ತರಂಗ ಲೇಖನದಲ್ಲಿ ಬರೆಯುವ ಹಾಗೆ 
ಮಾಡಿದರೆ ಉಸಿರಾಟದ ಸಂಖ್ಯೆ ಮತ್ತು ಆದರ ವಿಸ್ತಾರವನ್ನು ಗೊತ್ತು 
ಮಾಡಬಹುದು. ಪ್ರಶಿಯೊಂದು ಸಲ ಉಸಿರು ಎಳೆಯುವಾಗ "ಪ್ಲೂರಾ' 
ಪೊರೆಗಳ ನಡುವೆ ಇರುವ ಒತ್ತಡವು ಕಡಿಮೆಯಾಗಿ ಆ ಲೇಖನ ಕಡ್ಡಿಯ 
ಕೆಳಗಿಳಿಯುವುದು. ನಿಶ್ಚಾಸನ ಕಾರ್ಯದಲ್ಲಿ ಒತ್ತಡವು ಹೆಚ್ಚಾಗಂವಾಗ 
ಕಡ್ಡಿಯು ಮೇಲೇಳಂವುದು. ಹೀಗೆ ಗುರುತಿಸಲಾದ ರೇಖೆಗಳಿಂದ ಸಂಖ್ಯೆ 


`` ಯನ್ನೂ, ವಿಸ್ತಾರವನ್ನೂ, ನಿರ್ಧರಿಸಬಹುದು” 


2) 


3) 


ಶ್ವಾಸನಾಳಕ್ಕೆ ಒಂದು ಸಣ್ಣ ಕೊಳವೆ " ಕ್ಯಾನುಲಾ? ವನ್ನು ತೂರಿಸಿ ಅದನ್ನು 
ನಳಿಗೆಯ ಮುಖಾಂತರ ಮೇಲೆ ಹೇಳಿದ ಉಪಕರಣಗಳಿಗೂ. ತರಂಗ ಲೇಖ 
ಗಳಿಗೂ ಜೋಡಿಸಿದರೆ ಉಸಿರಂಡುವ ಸಂಖ್ಯೆಯನ್ನೂ ಎಸ್ತಾರವನ್ನೂ, 
ಗುರುತಿಸಬಹುದು. ` 


" ನ್ಯೂಮೋಗ್ರಾಫ್‌ ' ಅಥವಾ " ಸ್ಪತೋಗ್ರಾಫ್‌' ಎಂಬ ಆಕರ್ಣಕ ಉಪ 
ಕರಣಗಳನ್ನು ಎದೆಗೂಡಿನ ಸುತ್ತಲೂ ಸುತ್ತಿ ಅದರೆ ನಾಳಿಗೆಯನ್ನು ಮೇಲೆ "' 
ತೋರಿಸಿದಂತೆ ಜೋಡಿಸಿ, ಆಲೇಖನಗೊಳ್ಳಬಹುದು. ಈ ಉಪಕರಣಗಳು 
ರಬ್ಬರಿನ ನಳಿಗೆಯಿಂದ ಕೂಡಿರುತ್ತವೆ. ಒಳಗಡೆ "ಸ್ಟ್ರಿಂಗ್‌"? ಇರುತ್ತದೆ. 
ಒಳಗಿನ ಈ " ಸ್ಟ್ರಿಂಗ್‌” ಎದೆಗೂಡು ಉಬ್ಬುವಾಗ ಉದ್ದವಾಗುತ್ತದೆ, 


\ 


114: ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ಕುಗ್ಗುವಾಗ ಗಿಡ್ಡವಾಗುತ್ತದೆ. ಇದರಿಂದ ನಳಿಗೆಯ ಒಳಗಿನ ಗಾಳಿಯ 
ಒತ್ತಡವು ಕಡಿಮೆಯಾಗುವುದೂ ಹೆಚ್ಚಾಗುವುದೂ ತಿಳಿಯುತ್ತದೆ. 
ಒತ್ತಡವನ್ನು ಮೊದಲಿನಂತೆಯೇ ಅಲೇಖನಗೊಳ್ಳಬಹುದು. 


4) ಎದೆಗೂಡನ್ನು ಸೇರಿಸುವಂತಹ ದೊಡ್ಡ 4 ಪ್ಲೆಥಿಸ್ಮೊಗ್ರಾಫ್‌ * ಉಪಕರಣ 
ವನ್ನು ಉಪಯೋಗಿಸಿಯೂ ಶ್ವಾಸಮಾಪಕ ಯಂತ್ರದಲ್ಲಿ ಆಲೇಖನಗೊಳ್ಳ ` 
ಬಹುದು. ಇದು ಲೋಹದಿಂದ ತಯಾರಿಸಿದ ದೊಡ್ಡ ಪೆಟ್ಟಿಗೆಯಾಗಿದ್ದು 
: ಎದೆಗೂಡನ್ನು ಅವರಿಸಬಹುದಾಗಿದೆ. ಎದೆಯು ಉಬ್ಬುವಾಗ್ಯ ರಬ್ಬರಿನ 
ಒಳಕವಚದಲ್ಲಿರುವ ಗಾಳಿಯ್ಕು ನಳಿಗೆಯಲ್ಲಿ ಹೊರಗೆ ಹೋಗಿ, ಶ್ವಾಸಮಾಪಕ 
` ಯಂತ್ರದ ಮುಖಾಂತರ ತೋರಿಸುತ್ತದೆ. ಎದೆಯು ಕುಗ್ಗುವಾಗ್ಯ 
ಆಲೇಖನ ಕಡ್ಡಿಯು ಮೊದಲಿನ ಸ್ಥಳಕ್ಕೆ ಬಂದು ನಿಲ್ಲುತ್ತದೆ. ಇದರಿಂದಲೂ ' 
ಎದೆಯು ಉಬ್ಬಿ ಕುಗ್ಗುವ ಸಂಖ್ಯೆ ಹಾಗೂ ವಿಸ್ತಾರ ಶಿಳಿಯಬಹುದಾಗಿದೆ. 


5) ಮೇಲೆ ಹೇಳಿದ ರೀತಿಯಲ್ಲಿ ಇಡೀ ದೇಹವನ್ನೇ ಆಧರಿಸಿ ಉಪಯೋಗಿಸುವ 
" ಪ್ಲೆಥಿಸ್ಮೊಗ್ರಾಫ್‌ ' ನಿಂದಲೂ ಶ್ವಾಸೋಜ್ಠಾ ಕ «ಸದ ರೀತಿಯನ್ನು ತಿಳಿಯ 
ಬಹುದಾಗಿದೆ. 


6) "ಬೆನಿಡಿಕ್ಸ್‌-ರೋತ್‌' ಮಾದರಿಯ ಸಂವರ್ಧನ ಕ್ರಿಯೆಯಲ್ಲಿ ಉಪಯೋಗಿ 
ಸುವ ಉಪಕರಣದಿಂದಲೂ ಶ್ವಾಸೋಚ್ಛ್ಯಾಸದ ರೀತಿಗೆಳನ್ನು ತಿಳಿಯ 
ಬಹುದು. 


ಉಸಿರಾಡುವ ಗಾಳಿಯ ಪರಿಣಾಮಗಳು : ಉಚ್ಛ್ರಾಸನೆ ಮತ್ತು ನಿಶ್ವಾ 
ಸನೆಯಲ್ಲಿ ಗಾಳಿಯ ಗಾತ್ರಗಳನ್ನು ಶ್ವಾಸಮಾಪಕ ಯಂತ್ರದಲ್ಲಿ ಅಳೆಯಬಹುದು. 
ಕೆಳಗೆ ಕೊಟ್ಟ ಶಬ್ದ ವಿಶೇಷಗಳನ್ನು ಉಸಿರಾಡುವ ಶಾಸ್ತ್ರದಲ್ಲಿ ಹೆಚ್ಚಾಗಿ ಉಪೆಯೋಗಿಸು 
ವುದರಿಂದ ಅವುಗಳ ವಿಷಯಂ ತಿಳಿದಿರಬೇಕು. 


1) ಏರಿಳಿತ ಗಾತ್ರ: ಉಸಿರಾಟದಲ್ಲಿ ಒಳಗೊ ಹೊರಗೂ ಹೋಗಿ ಬರುವ 
ಗಾಳಿಯೇ ಏರಿಳಿತದ ಪರಿಮಾಣ, ಈ ಪರಿಮಾಣ ಮನುಷ್ಯನಲ್ಲಿ 
ಸಾಧಾರಣವಾಗಿ 500 ಮಿ. ಲಿ, ಕುದುರೆಗಳಲ್ಲಿ 6,000 ಎಂ. ಲಿ. ದನ 
ಗಳಲ್ಲಿ 3,800 ಮಿ. ಲಿ, ಮೇಕೆಗಳಲ್ಲಿ 810 ಮಿ. ಲ್ಕ ಕುರಿಗಳಲ್ಲಿ 
150-260 ಮಿ. ಲಿ. ಮತ್ತು ನಾಯಿಗಳಲ್ಲಿ 170 ಮಿ. ಲಿ. ಇರುತ್ತದೆ. 
ಈ ಪರಿಮಾಣವು ದೇಹ: ಭಾರದೊಂದಿಗೆ ಸಂಬಂಧ ಹೊಂದಿದೆ. ಸೂತ್ರ ' 

`` ರೂಪದಲ್ಲಿ ಇದನ್ನು ಈ ಕೆಳಗಿನಂತೆ ಹೇಳಬಹುದು. 
ಏರಿಳಿತ ಗಾತ್ರ -0.0074 x ದೇಹದ ಭಾರ (ಗ್ರಾಂಗಳಲ್ಲಿ) 


ಶ್ವಾಸೋಚ್ಛ್ವಾಸ 115 


2) ಉಚ್ಛ್ಛಾಸಕ್ಕೆ ಕಾದಿಟ್ಟ ಗಾತ್ರ: ಒಂದು ಸ್ವಾಭ.ವಿಕ ಉಚ್ಛ್ಯಾಸವಾದ 
ಮೇಲೆ ಬಲವಂತದಿಂದ ಇನ್ನೂ ಒಳಗೆ ಗಾಳಿಯನ್ನು ತೆಗೆದುಕೊಂಡ : 
ಗಾತ್ರಕ್ಕೆ ಉಚ್ಛ್ವಾಸಕ್ಕೆ ಕಾದಿಟ್ಟಿ ಗಾತ್ರ ವೆಂದು ಹೇಳುತ್ತಾರೆ. ಇದಂ 
ಮನುಷ್ಯರಲ್ಲಿ ೨,000 ಮಿ. ಲ್ಕ ಕುದುರೆಗಳಲ್ಲಿ 15,000 ಮಿ. ಲ್ಲಿ 
ಕುರಿಗಳಲ್ಲಿ 340-1,140 ಮಿ. ಲ್ಲಿ ಇರುತ್ತದೆ. 


8) ನಿಶ್ಚಾಸಕ್ಕೆ ಕಾದಿಟ್ಟಿ ಗಾತ್ರ: ಸ್ವಾಭಾವಿಕ ನಿಶ್ವಾಸನದ ನಂತರೆ 
ಬಲವಂತವಾಗಿ ನಿಶ್ವಸಿಸಿದಾಗ ಹೊರಗೆ ಹೋಗುವ ಗಾಳಿ ಗಾತ್ರವನ್ನು 
ನಿಶ್ಚಾಸಕ್ಕೆ ಕಾದಿಟ್ಟ ಗಾತ್ರ ವೆಂದು ಹೇಳುತ್ತಾರೆ, ಇದು ಮನುಷ್ಯ : 
ರಲ್ಲಿ 1,200 ಮಿ. ಲಿ, ಕುದುರೆಗಳಲ್ಲಿ 12,000 ಮಿ. ಲಿ., ಕುರಿಗಳಲ್ಲಿ 
100-200 ಮಿ. ಲಿ., ಇರುತ್ತದೆ. 


4) ಅತ್ಯುನ್ನತ ನಿಸ್ತಾರ ಸಾಮರ್ಥ್ಯ; ಬಲವಂತದಿಂದ ಉಚ್ಚ್ಯಾಸಿಸಿ 

"  ಯಾದಮೇಲೆ ಅದನ್ನೆಲ್ಲಾ ಅಷ್ಟೇ ಬಲವಂತದಿಂದ ನಿಶ್ವಸಿಸುವಾಗ ಬರುವ 
ಗಾಳಿ ಗಾತ್ರಕ್ಕೆ ಅತ್ಯುನ್ನತ ನಿಸ್ತಾರ ಸಾಮರ್ಥ್ಯ ಎನ್ನುತ್ತಾರೆ. 
ಇದರಲ್ಲಿ ಮೇಲೆ ತೋರಿಸಿದ ಮೂರು ತೆರನಾದ ಗಾಳಿ ಗಾತ್ರಗಳೂ 
'ಸೇರುತ್ತವೆ. ಇದು ಮನುಷ್ಯರಲ್ಲಿ 3,700 ಮಿ. ಲಿ, ಕುದುರೆಗಳಲ್ಲಿ 
30.000 ಮಿ. ಲಿ. ಕುರಿಗಳಲ್ಲಿ 800 ರಿಂದ 1,540 ಮಿ. ಲಿ. ಎಂದು 
ತಿಳಿಯಲಾಗಿದೆ. ' 


5) ಉಳಿಕೆ ಗಾಳಿ: ಶ್ವಾಸಕೋಶದ ಕಾದಿಟ್ಟ ಗಾಳಿಯನ್ನೆಲ್ಲ ಬಲವಂತ 
~ ದಿಂದ ನಿಶ್ಚಸನಮಾಡಿಧ ಮೇಲೆಯೂ ಸ್ವಲ್ಪ ಗಾಳಿಯು ಶ್ವಾಸಕೋಶದಲ್ಲಿ 
ಮಾರ್‌ ಹ್‌ 


ಎದ್ದೇ ಇರುತ್ತದೆ. | ಇದು ಉಳಿಕೆಗಾಳಿ. ಇದು ಮನುಷ್ಯರಲ್ಲಿ 
- 1,500 ಮಿ. ಲಿ., ಕುದಂರೆಗಳಲ್ಲಿ 12,000 ಮಿ. ಲಿ;, ಇರುತ್ತದೆ. 
\ 


ಭ್ರೂಣದ ಶ್ವಾಶಕೋಶವು ಗಾಳಿಯನ್ನು ಸೇವಿಸಿ ವಿಸ್ತಾರೆವಾಗದಿರುವುದರಿಂದ 
ಅದರಲ್ಲಿ ಗಾಳಿಯು ಒಮ್ಮೆಯೂ ಸೇರುವುದಿಲ್ಲ. ಅದನ್ನು ನೀರಿನಲ್ಲಿ ಹಾಕಿದರೆ ಅದು 
ಮುಳುಗುವುದು, ಅದರೆ ಹುಟ್ಟಿದ ಮೇಲೆ ಮರಿಗಳು ಗಾಳಿಯನ್ನು ಸೇವಿಸಿದ್ದ ರೆ 
ಅದು ನೀರಿನಲ್ಲಿ ತೇಲಾಡುವುದು. ಇದರ ವೆಲಿಂದ್ದ ಅದೇ ಹುಟ್ಟದ ಜೀವಿಯಂ 


ಹುಟ್ಟುವಾಗ ಜೀವಂತವಾಗಿತ್ತೋ ಇಲ್ಲವೋ ಎಂಬಂದನ್ನು ತಿಳಿಯಬಹುದು. 


6) ನಿಮಿಷಗಾತ್ರ: ಏರಿಳಿತಗಳೆ ಗಾತ್ರವನ್ನ್ನ ಒಂದು ನಿಮಿಷದ ವರೆಗಿನ 
ಶಾ ಸದ ಎಣಿಕೆಯಿಂದ ಗಂಣಿಸಿದರೆ ಬರುವ ಸಂಖ್ಯೆ ನಿಮಿಷಗಾತ್ರ. 


\ . 


116 . ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ಶ್ವಾಸಕೋಶ ಸಾಮರ್ಥ್ಯಗಳು : ಕೆಳಗೆ ನಮೂದಿಸಿದ ನಕ್ಷೆಯಿಂದ ಶ್ವಾಸ 
ಕೋಶದ ವಿಸ್ತಾರ ಸಾಮರ್ಥ್ಯಗಳನ್ನೂ, ಉಸಿರಾಡುವ ಗಾಳಿಯ ಗಾತ್ರಗಳೆನ್ನೂ 
ತಿಳಿಯಬಹುದಂ. 






ನಿಷಶೋಶದ ಒಟ್ಬು ವಿಷಾರ ಸಾಮಯ್ಯ್ಯ 


& 


ಲ್‌ ಶಿ ಸ 


1) ಉಚ್ಛಾ 3ಸನೆಯೆ ಸಾಮುಥ ಕೆಂ ಇದಂ ಇಳಿತ ಹಾಗೂ ಭರತ ಮತ್ತು 
ಉಚ್ಛ್ಯಾಸಕ್ಕೆ ಕಾದಿಟ್ಟ ಗಾಳಿ ಗಾತ್ರಗಳ ಒಟ್ಟು ಗಾತ್ರವಾಗಿರುತ್ತದೆ. 


2) ಕ್ರಿಯಾ ಉಳಿಕೆ ಸಾಮರ್ಥ್ಯ : ಇದರಲ್ಲಿ ಮೇಲೆ ಹೇಳಿದ ಉಳಿಕೆ 
ಗಾಳಿ ಗಾತ್ರ ವಂತೂ ನಿಶ್ಚಾಸಕ್ಕೆ ಕಾದಿಟ್ಟ ಗಾಳಿ ಗಾತ್ರಗಳ ಒಟ್ಟು ಗಾತ್ರ , 
ಗಳಂ ಸೇರುತ್ತವೆ, ಸ್ವಾಭಾವಿಕ ನಿಶ್ಚಾಸನದ ನಂತರ ಶ್ವಾಸಕೋಶದಲ್ಲಿ , 
ಉಳಯುವ ಗಾಳಿ ಗಾತ್ರವಿದು, 


ಪಗ 
ನಿಶ್ಚಾಸಕ್ಕೆ ಕಾದಿಟ್ಟ ಗಾತ್ರ ಹಾಗೂ ಇಳಿತ ಭರತಗಳ ಗಾತ್ರಗಳೆಲ್ಲ 


ಕೂಡಿರುತ್ತವೆ. 


3) ಅತ್ಯುನ್ನತ ಸಾಮರ್ಥ್ಯ: ಇದರಲ್ಲಿ ಉಚ್ಛ್ರಾಸಕ್ಕೆ ಕಾದಿಟ್ಟ ಗಾತ್ರ 


4) ಶ್ವಾಸಕೋಶದ ಒಟ್ಟು ಸಾಮರ್ಥ್ಯ: ಅತ್ಯುನ್ನತ ವಿಸ್ತಾರ 
ಸಾಮರ್ಥ್ಯದ ಗಾತ್ರಕ್ಕೆ ಶ್ವಾಸಕೋಶದ ಉಳಿಕೆ ಗಾಳಿಯ ಗಾತ್ರವನ್ನು 
ಸೇರಿಸಿದರೆ, ದೊರಕುವ ಶ್ವಾಸಕೋಶದ ಒಟ್ಟು ಗಾತ್ರವಿದು, 


ಶ್ರಾಸೋಟ್ಸಾ ಸ 117 


ಶ್ವಾಸಕೋಶೆದೆ ಗಾತ್ರಗಳನ್ನು ಅಕೆಯೆಸಿನೆ ವಿಧಾನ ; ಇದನ್ನು ಶ್ಥಾಸ 
ಮಾಪೆಕ ಯಂತ್ರದ ಮೂಲಕ ಕಂಡುಹಿಡಿಯುತ್ತಾರೆ ಇಂತಹ ಉಪಕರಣದ 
ಮಾಹರಿಯ ನಕ್ಷೆಯನ್ನು ಕೆಳಗೆ ತೋರಿಸಿದೆ, | 





ಚಿತ್ರ: 24. ಶ್ಹಾಹವರಾಷಕ ಮಂತ್ರೆ ed 


ನೀರು ತುಂಬಿದೆ ಒಂದು ಪಿಪಾಯಿಯೆಲ್ಲಿ ಇನ್ನೊಂದು ಸಣ್ಣ ಪಿಪಾಯಿ ಕೂಡಿಸಿ 
ಭಾರೆದ ಸಹಾಯದಿಂದ ಅದು ತೇಲುವಂತೆ ವ್ಯವಸ್ಥೆ ಮಾಡಿರುತ್ತಾರೆ. ತೇಲುತ್ತಿರುವ 
ಪಿಪಾಯಿಯೊಳಗೆ ಇರುವೆ ಗಾಳಿಯನ್ನು ಉಸಿರಾಡಲು ಉಪಯೋಗಿಸುವಂತೆ ಒಂದು : 
ಕೊಳವೆಯು ತೋರಿಸಲ್ಪಟ್ಟಿರುತ್ತದೆ.  ಉಚ್ಛ್ರಾಸೆದಲ್ಲೂ ನಿಶ್ವಾಸೆದಲ್ಲೂ ತೇಲಾಡುವ 
ಪೀಪಾಯಿಯ ಮೇಲೆ ಕೆಳಗೆ ಹೋಗುತ್ತ ಇರುವಾಗೆ ಪಕ್ಕದ ತರಂಗೆ ಲೇಖನದೆಲ್ಲಿ 
ಆಲೇಖನ ಮೂಡುವುದು! ಇದರಿಂದ ಬೇಕೆ ಬೇರೆ ಗಾಳಿ ಗಾತ್ರಗೆಳನ್ನು ಕಂಡುಕೊಳ್ಳ 


ಬಹುದಾಗಿದೆ. 


ಪ್ರಾಣಿಗಳಲ್ಲಿ ಶ್ವಾಸೋಚ್ಛ್ಛಾಸನೆಯೆ ಲಯೆಬದ್ಧಶೆ: ಪ್ರಾಣಿಗಳ 
ಲ್ಲಿಯೂ, ಮನುಷ್ಯರಲ್ಲಿಯೂ ಪ್ರಾಕೃತಿಕವಾಗಿ ಶ್ವಾಸೋಚ್ಛ್ಛಾಸದ ಲಯಬದ್ಧತೆಯು 
ಹೆಚ್ಚಿನ ವ್ಯತ್ಯಾಸವಿಲ್ಲದೆ ನಡೆಯುತ್ತಿರುತ್ತದೆ. ಉಚ್ಛ್ರ್ವಾಸದ ಮತ್ತು ನಿಶ್ವಾಸದ 
ಉಬ್ಬು ಕುಗ್ಗುಗಳು ಕ್ರಮವಾಗಿ ನಿಲ್ಲದೆ ಮುಂದುವರಿಯುತ್ತವೆ. ನಡು ನಡುವೆ 
ಒಂದೊಂದು ಅಧಿಕ ಉಸಿರಾಟವು ಒದಗುವುದು. ಇದು ಒಳಗಿನ ಅನಿಲಗಳ ಒತ್ತಡ 
ವನ್ನು ಸಮತೂಕ ಸರಿಪಡಿಸುವುದಕೋಸ್ಕರವೆಂದು ತಿಳಿದುಬಂದಿದೆ. ಉಸಿರಾಟದಲ್ಲಿ 
ಬೇರೆ ಬೇರೆ ಪ್ರಾಣಿವರ್ಗದೊಳಗಿರುವ ತಾರತಮ್ಮವೆ6ದರೆ ಶ್ಮಾಸೋಚ್ಛ್ಛಾಸದ ಸಂಖ್ಯೆ 


ಮತ್ತು ಇಳಿತ ಭರತಗಾತ್ಸಗಳ ಪರಿಮಾಣ, ' ಕುದುರೆಗಳಲ್ಲಿ ಮಾತ್ರ ಉಚ್ಚ್ಯಾಸ, 


118 ಸಾಕುಪ್ರಾಣಿಗಳ ಶರೀರ ಕ್ಲಿ ಕ್ರಿಯಾಶಾಸ್ತ್ರ 


ನಿಶ್ಚಾಸದ ಪರಿವರ್ತನೆ ಸ್ವಲ್ಪ ಬೇರೆ ತೆರನಾಗಿದೆ. ಉಚ್ಛ್ರಾಸದಲ್ಲೂ, ನಿಶ್ವಾಸದಲ್ಲೂ 
ಎರಡು ಅಂಕಗಳು ಕಂಡುಬರುತ್ತವೆ. ಉಸಿರಾಡುವಿಕೆಯಲ್ಲಿ ಎದೆಗೂಡಿಗಿಂತ ಹೊಟ್ಟೆಯ 
ಸ್ನಾಯುಗಳೇ ಹೆಚ್ಚಿನ ಶಕ್ತಿಯನ್ನು ತೋರಿಸುತ್ತವೆ. 


ಗಾಳಿ ಚೀಲಗಳೊಳೆಗಿನ ಗಾಳಿ ಸಂಚಾರ: ಉಸಿರಾಡಂವಾಗ ಗಾಳಿ ಚೀಲ 
ಮತ್ತು ಗಾಳಿಗುಳ್ಳೆಗಳ ಗಾತ್ರಗಳು ಹೆಚ್ಚು ಕಡಿಮೆಯಾಗುವುದು, ಅತಿ ವಿರಳ. ಹೆಚ್ಚಾಗಿ 
ಶಾ ಿಸನಾಳಿದ ಇನ್ನಿತರ ಸ್ಥಳಗಳು ಅಂದರೆ ಶ ಶ್ವಾಸನಾಳ, ಉಪನಾಳ ವಂತ್ತು "ಬ್ರೊ ಂಕ್ಕೈ ೨ 
ಗಳು ಪ್ರತಿಯೊಂದು ಸಲದ ಉಚ್ಛ್ವಾಸ: ನಿಶ್ವಾಸದಲ್ಲೂ ದೊಡ್ಡದಾಗುತ್ತ ಸಣ್ಣ 
ದಾಗುತ್ತ ಇದ್ದು ಒಳಗೆ ಬಂದ ಗಾಳಿಗೆ ನ ಸ ಮಾಡಿ ಕೊಡುವುದಕ್ಕೂ, ಮತ್ತೆ ಅದನ್ನು 
ಹೊರೆಗೆ ಕಳುಹಿಸುವುದಕ್ಕೂ ಸಹಾಯ ಬಕವಾಗುತ್ತ ವೆ. ಗಾಳಿ ಚೇಲಗಳೊಳಗಿನ ಗಾಳಿ 
ಸಂಚಾರವು ಹೆಚ್ಚಾ ಗಿ ಗಾಳಿಗಳ ಪ್ರಸರಿಸುವಿಕೆಯಿಂದ ನಡೆಯುತ್ತದೆ. ಕೆಳಗೆ 
ತೋರಿಸಿದ ಚಿತ್ರಾಕೃ ಯಿಂದ ಇದನ್ನು ಸುಲಭವಾಗಿ ತಿಳಿದುಕೊಳ | ಬಹುದಾಗಿದೆ. 


ಸ್ಸ ಗಾಳ ಬೇಲ ಮತ್ತು 
ಡ್‌ ಕೊಳವೆ ಗಾಳಿ ಗುಳ್ಳೆ 
ಗೋ 


೦ರ್ರು 


BA 
ವಾ್‌ 


ಚಿತ್ರೆ:25. ಬೊಂಕ್ರೆಗಳ ಮತ್ತು ಗಾ ಚೀಲಗಳ ರೇಖಾ ಚಿತ್ರ 


ಶ್ವಾಸಕೋಶದೊಳಗಿನ ಮತ್ತು ಎದೆಗೂಡಿನೊಳಗಿನ 
ಒತ್ತಡಗಳ ಪರಿಚಯೆ: 


ಶ್ವಾಸಕೋಶದೊಳಗಿನ ಒತ್ತಡವೆಂದರೆ ಶ್ವಾಸನಾಳದಲ್ಲೂ, ಇನ್ನಿತರ ಶ್ವಾಸ 
ಕೋಶೆದ ನಾಳೋಪನಾಳಗಳಲ್ಲೂ ಇರುವ ಒತ್ತಡವಾಗಿರಂತ್ರದೆ. ಶ್ವಾಸವನ್ನು ಹಿಡಿದಿರು 
ವಾಗ ಈ ಒತ್ತಡವು ಎಲ್ಲೆಡೆಗಳಲ್ಲೂ ಒಂದೇ ಆಗಿರುತ್ತದೆ, ಆದರೆ ಉಚ್ಛ್ಯ್ವಾಸಿಸುವಾಗ 
ಎದೆಗೂಡು ಉಬ್ಬುವುದರಿಂದ ಒಳಗಿನ ಒತ್ತಡ ಹೊರಗಿನ ಗಾಳಿಯ ಒತ್ತಡಕ್ಕಿಂತ 
ಸುಮಾರು 2 ರಿಂದ 3 ಮಿ. ಮಿ. ಪಾದರಸದಷ್ಟು ಕಡಿಮೆಯಾಗುತ್ತದೆ ; ಗಾಳಿಯು 
ಒಳಕ್ಕೆ ಎಳೆಯಲ್ಪಡುತ್ತದೆ. ನಿಶ್ಚಸಿಸುವಾಗ ಎದೆಸೂಡು ಹಿಂದಕ್ಕೆ ಸರಿಯುತ್ತ ಶರುವುದ 
ರಿಂದ ಗಾಳಿಯು ಹೊರಕ್ಕೆ ತಳ್ಳಲ್ಪಡುಶ್ತಿರುತ್ತದೆ. ಒಳಗಿನ ಒತ್ತಡವು ಸಹಜವಾಗಿ 
ಸ್ವಲ್ಪ ಹೆಚ್ಚಾ ಗಿರುತ್ತ ದೆ. ಈ "ರೀತಿಯ. ಶ್ವಾಸದ ಒತ್ತಡದ ಹೆಚ್ಚು ಕಡಿವೆಂಗಳನ್ನು 


ಶ್ವಾಸೋಚ್ಛಾ ಸ _ 119 


ಅಳೆಯಲು ಒಂದು ಸಣ್ಣ ನಾಳಿಕೆಯನ್ನು ಶ್ವಾಸನಾಳಕ್ಕೆ ತೂರಿಸಿ ಅದನ್ನು ಅನಿಲ 
ಪೀಡನ ಮಾಪಕಕ್ಕೆ ಜೋಡಿಸಿದರೆ ಒತ್ತಡದ ತಾರತಮ್ಮಗಳನ್ನು ತಿಳಿಯಬಹುದು. 
ಯಾವುದಾದರೊಂದು ರೋಗದಿಂದಾಗಲೀ ಅಥವಾ ಇನ್ನಿತರ ಕಾರಣದಿಂದಾಗಲೀ 
ಗಾಳಿಯ ಮಾರ್ಗವು ಸಣ್ಣದಾದರೆ ಮೇಲೆ ಹೇಳಿದ ಶಾ ಸದ ಒತ್ತಡವು ವಿಶೇಷವಾದ 
ತಾರತಮ್ಯ ತೋರಿಸುತ್ತದೆ. 


ಎದೆಗೂಡಿನ ಒತ್ತಡವೆಂದರೆ, ಶ್ವಾಸಕೋಶದ ಹೊರಗೂ, ಎದೆಗೂಡಿನ ಒಳಗೂ 
ಇರುವ ಬಹು ಸಣ್ಣದಾದ ಮಾರ್ಗದಲ್ಲಿರುವ ಒತ್ತಡ. ಅಂದರೆ ಇದು ಎರಡು 
ಪ್ಲೂರಾಂತರ್ಗತ ಒತ್ತಡ. ಇಲ್ಲಿ ಸದಾ ಕಾಲ ಉಚ್ಛ್ರಾಸದಲ್ಲೂ, ನಿಶ್ವಾಸದಲ್ಲೂ, 
ಒತ್ತಡವು ನಕಾರಕ (ಆವಿರ್ಭಾವ) ವಾಗಿರುತ್ತದೆ. ಇದಕ್ಕೆ ಕಾರಣವಿದೆ; ಶ್ವಾಸ 
ಕೋಶವು 'ಎದೆಗೊಡಿಗಿಂತ ಸಣ್ಣದಾಗಿದ್ದು, ಅದು ರಬ್ಬರಿನಂತಹ ಸ್ಥಿತಿಸ್ಮಾಪಕತ್ವ 
ಹೊಂದಿದೆ. ಆದರೆ ಶ್ವಾಸಕೋಶವು ಒಳಗಿನ ಒತ್ತಡದಿಂದಾಗಿ ಎದೆಗೂಡನ್ನೆಲ್ಲಾ 
ತುಂಬಿರುತ್ತದೆ. ಆದರೂ ವೂರ್ವಸ್ಥಿತಿಗೆ ಬರುವ ಶಕ್ತಿಯಿಂದಾಗಿ ಸಣ್ಣದಾಗುತ್ತದೆ. 
ಹಾಗೂ ಎದೆಗೂಡಿನೊಳಗಿನ ಒತ್ತಡವನ್ನು ಇಲ್ಲದಂತೆ ಮಾಡುವುದು. ಅದುದರಿಂದ 
ಇಲ್ಲಿ ಒತ್ತಡವು ಯಾವಾಗಲೂ ನಕಾರಾತ್ಮಕವಾಗಿರುತ್ತದೆ. ಹಾಗೂ ಅತ್ಯುನ್ನತ 
ಉಚ್ಛ್ರಾಸನೆಯಲ್ಲಿ ಒತ್ತಡದ ಆವಿರ್ಭಾವ ಇನ್ನೂ ಹೆಚ್ಚಾಗುತ್ತದೆ. ನಿಶ್ವಾಸನದಲ್ಲಿ 
ಒತ್ತಡದ ಆವಿರ್ಭಾವ ಕಡಿಮೆಯಾಗುತ್ತದೆ. ಕುರ್ಕಿ ನಾಯಿ ಮತ್ತು ಮೊಲಗಳಲ್ಲಿ, 
ಇಲ್ಲಿನ ಒತ್ತಡದ ಆವಿರ್ಭಾವ 8ರಿಂದ 6ಮಿ. ಮಿ. ಪಾದರಸದಷ್ಟೆಂದು ಕಂಡು 
ಹಿಡಿದಿದ್ದಾರೆ. ಇನ್ನೊಂದು ಪ್ರಯೋಗದಲ್ಲಿ ನಾಯಿಗಳಲ್ಲಿ ನಿಶ್ಚಾಸದ ಕೊನೆಯಲ್ಲಿ 
ಒತ್ತಡವು 4 ಮಿ. ಮಿ. ಎಂದೂ ಉಚಾ ಬ ಎಸೆದೆ ಕೊನೆಯಲ್ಲಿ 10 ಮಿ. ಮಿ, ಎಂದೂ 
ಗೊತ್ತು ಮಾಡಿದ್ದಾರೆ. ಕೆಲವು ವೇಳೆ, ಅಂದರೆ ವಾಂತಿಮಾಡುವಾಗಲ್ಕೂ ಮೆಲುಕಂ 
_ ಹಾಕುವಾಗಲೂ ಎದೆಗೂಡಿನೊಳಗಿರುವ ಒತ್ತಡವು ಹೆಚ್ಚು ಕಡಿಮೆಯಾಗುವುದು. 


6 ನೀನೋಥೊರೇಕ್ಸ್‌? ; ಎದೆಗೂಡಿನೊಳಗೆ ಗಾಳಿಯು ಅಕಸ್ಮಾತ್ತಾಗಿ 
ಪ್ರವೇಶಿಸಿದರೆ ಅಂತಹೆ ಸ್ಥಿತಿಗೆ "ನೀಮೋ ಥೊರೇಕ್ಸ್‌ ' ಎನ್ನುತ್ತಾರೆ. ಈಗಾಗಲೇ 
ತಿಳಿದಂತೆ, ಈ ಅಂಕಣದಲ್ಲಿ ಯಾವಾಗಲೂ ಗಾಳಿಯ ಒತ್ತಡದ ಅಭಾವವಿರುತ್ತದೆ. 
ಆದರೆ ಯಾವ ಕಾರಣದಿಂದಾದರೂ ಹೊರಗಿನ ಗಾಳಿಯು ಇದರೊಳಗೆ ಪ್ರವೇಶಿಸಿದರೆ 
ಗಾಳಿಯ ಒತ್ತಡವು ಅಧಿಕವಾಗಿ ಶ್ವಾಸಕೋಶವನ್ನು ಕುಸಿದು ಬೀಳುವಂತೆ ಮಾಡುತ್ತದೆ. 
ಶ್ವಾಸಕೋಶವು ರೋಗದಿಂದ ಬಿರುಕುಬಿಟ್ಟರೆ ಗಾಳಿಯು ಎದೆಗೂಡಿನೊಳಗೆ ಸೇರ 
ಬಹುದು. ಎದೆಗೂಡಿನ ಮೇಲಿನ ಗಾಯದಿಂದಾಗಿ ರಂಧ್ರದಿಂದಲೂ, ಗಾಳಿಯು ಒಳ 
ಸೇರಬಹುದಾಗಿದೆ. ಮನುಷ್ಯನಲ್ಲಿಯೂ ಮತ್ತು ಕುರಿ, ಮೇಕೆ ಮೊದಲಾದ ಪ್ರಾಣಿ 
ಗಳಲಿ ಎಡಬಲದ ಶಾ.ಸಕೋಶಗಳಿಗೆ ಸರಿಯಾದ ಸಂಬಂಧ ಮಾರ್ಗವಿಲದಿರುವುದರಿಂದ 


| 
| 


120 ಸಾಕಾಷ್ಟ್ರಾಣಿಗಳ ತರೀರ ಕ್ರಿಯಾಶಾಸ್ತ್ರ 


ಆಯಾ ಪಾರ್ಶ್ವದ ಶ್ವಾಸಕೋಶವು "ನೀಮೋಥೊರೇಕ್ಸಿಗೆ' ತುತ್ತಾಗಿ ಕುಸಿದು ಬೀಳೆ 
ಬಹುದು. ಇನ್ನೊಂದು ಪಾರ್ಶ್ವದ ಮೇಲೆ ಇದರ ಪರಿಣಾಮವಾಗುವುದಿಲ್ಲ. ಆದರೆ 
_ ನಾಯಿಗಳಲ್ಲಿ ಗಾಳಿ ಸಂಚಾರವು ಎಡಬಲ ಪಾರ್ಶ್ವಡೊಳಗೆ ಸ್ವಲ್ಪ ಸುಲಭವಾಗಿ ಪಸರಿಸು 
ವುದರಿಂದ ಒಂದು ಪಾರ್ಶ್ವದ “ ನೀಮೋಥೊಕೇಕ್ಸ್‌ ` ಇನ್ನೊಂದು ಪಾರ್ಶ್ವದ ಮೇಲಣ 
ಪರಿಣಾಮ ಮಾಡುವುದು. ಆದುದರಿಂದಲೇ ನಾಯಿಗಳಲ್ಲಿ ಎದೆಗೂಡನ್ನು ತೆರೆಯು 
ವಾಗ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತದೆ. ಗಾಳಿಯು ಎದೆ 
.... ಗೂಡಿನೊಳಗೆ ಹೋಗಿ ಶ್ವಾಸಕೋಶವನ್ನು ಕುಸಿದು ಬೀಳಿಸುವ ಅವಸ್ಥೆಗೆ " ಎಟಲೆಕ್ಟೇ 

` ಸಿಸ್‌? ಎಂದೂ, ಅಲ್ಲಿ ಗಾಳಿಯ ಪ್ರತ್ಯಕ್ಷತೆಗೆ "ನೀಮೊಥೊರೇಕ್ಸ್‌ ' ಎಂದು 
ವಿನರಿಸುತ್ತಾರೆ. ` 


ಎ ಶ್ವಾಸಕೋಶದ ಗಾಳಿ ಗುಳ್ಳೆಗಳಲ್ಲಿ " ಸರ್ಫಕ್ಟೇಂಟ್‌' ಎಂಬ ಒಂದು ತೆರನಾದ 

ಕೊಬ್ಬಿನ ಸಸಾರಜನಕವು ಒಸರುವುದು. ಇದು ಶ್ವಾಸಕೋಶದ ಉಬ್ಬುವಿಕೆಗೆ ಉಪ 

ಯುಕ್ತವಾದ ಪದಾರ್ಥವಾಗಿದೆ. ಇದು ಇಲ್ಲವಾದಲ್ಲಿ ಶ್ವಾಸಕೋಶದ ಉಬ್ಬುವಿಕೆಯು 

ಸಾಧ್ಯವಾಗುವುದಿಲ್ಲ. ಕೆಲವು ವೇಳೆ, ಅದೇ ಹುಟ್ಟಿದ ಮರಿಗಳಲ್ಲಿ ಬೇಕಾದಷ್ಟು 

$ ಸರ್ಫಕ್ಟೇಂಟ್‌' ಇಲ್ಲವಾದಲ್ಲಿ ಶ್ವಾಸಕೋಶದ ಉಬ್ಬುವಿಕೆಯು ಸಾಧ್ಯವಾಗದೆ ಸಾಯ 

... ಬೇಕಾಗಂತ್ತದೆ. ಈ ಪದಾರ್ಥವು ಗಾಳಿಗುಳ್ಳಿಗಳ ಸುತ್ತಲಿರುವ ದ್ರವದ ಪಾತಳಿ 
. ಕರ್ಷಣವನ್ನು ಕಡಿಮೆ ಮಾಡುವುದರಿಂದ ಉಬ್ಬುವಿಕೆಯಂ ಸುಲಭವಾಗುವುದು. 


ರಕ್ತದ ಒತ್ತಡಕ್ಕೆ ಉಸಿರಾಟದ ಪರಿಣಾಮ; ಕೆಳಗೆ ತೋರಿಸಿದ ರಕ್ತ 
ಒತ್ತಡದ ನಕಾಶೆಯಲ್ಲಿ ಎರಡು ತೆರನಾದ ತೆರೆಗಳು ತೋರಿಬರುವುವು. ಸಣ್ಣ ತೆರೆಗಳು 
ಹೈದಯದ ಆಕುಂಚನ, ವಿಕಸನಗಳಿಗೆ ಸೆಂಬಂಧಪಟ್ಟವುಗಳು. ಉದ್ದವಾದ ತೆಕೆಗಳು 
ಉಸಿರಾಟದ ಪರಿಣಾಮದಿಂದ ಉಂಟಾಗುವ ಏರು ತಗ್ಗುಗಳು. ಹೆಚ್ಚಾಗಿ ಉಚ್ಛ್ರಾಸಿಸು 
ವಾಗ ರಕ್ತದ ಒತ್ತಡವು ಕಡಿಮೆಯಾಗುವುದು. ಮತ್ತು ನಿಶ್ವಾಸಿಸುವಾಗ ಒತ್ತಡವು 
ಏರುವುದು ವಾಡಿಕೆಯಾಗಿದೆ; ಮತ್ತು ಇದು ಎದೆಯಾಂತರ್ಗತೆ ಒತ್ತಡಕ್ಕನುಸಾರವಾಗಿ 
ಹೊಂದಿಕೊಂಡಿರಂತ್ತದೆ.  ಉಚ್ಛ್ರ್ವಾಸಿಸುವಾಗ ಎದೆಯೊಳಗಿನ ಒತ್ತಡದ ಅಭಾವ 
ಅಧಿಕವಾಗುವುದರಿಂದ ಅಲ್ಲಿರುವ ದೊಡ್ಡ ದೊಡ್ಡ ರಕ್ತನಾಳಗಳು ಉಬ್ಬಿ ರಕ್ತದ ಒತ್ತಡ 
ವನ್ನು ಕಡಿಮೆ ಮಾಡುವುವು, ನಿಶ್ಶಾ ಸಿಸುವಾಗ ಇದರ ವಿರುದ್ಧ ಪರಿಣಾಮವು 
ಸಂಭವಿಸುವುದು. | 1 


; 
4 


ತ್ರಾನೋಜ್ಛೌ ಸ 181 





ಕಿತ್ರಪರಕ್ತ ಬತ್ತಡದ ರೇಖಾಶಿಕ್ರೆ ಸಿರಾಹಣಿ 4 


ಕೋಪ್ಟಕ.15 
ಕೆಲವು ಸ್ರಾಣಿಗಳೆಲ್ಲಿ ಹಾಗೂ ಮನುಷ್ಯರಲ್ಲಿ ಒಂದು ನಿಪಿಷದೆ 
ಉಸಿರಾಟದ ಸಂಖ್ಯೆ 





7 [eee 1580 ” 


ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ) 122 


ಉಸಿರಾಜಿದ ಸಂಖ್ಯೆ : ಪ್ರಾಣಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಸಾಧಾರಣ 
ವಾಗಿ ಒಂದು ನಿಮಿಷದ ಉಸಿರಾಟದ ಸಂಖ್ಯೆಯನ್ನು ಕೋಷ್ಟಕ_15 ರಲ್ಲಿ ತೋರಿಸಿದೆ. 
ಈ ಸಂಖ್ಯೆಗಳು ದೇಹದ ಗಾತ್ರ, ಪ್ರಾಯ, ವ್ಯಾಯಾಮ, ಉದ್ದೇಶ ಹೊರಗಿನ ಕಾವು, 
ಆಹಾರದಿಂದ ಹೊಟ್ಟೆಯ ಉಬ್ಬುವಿಕೆ, ಮತ್ತು ಗಬ್ಬ ಈ ಕೆಲವು ಘಟಕಗಳ ಅನ್ವಯ 
ದಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆಯಾಗಬಹಂದು, 


ಧ್ಯಾಯ 7 
ಅನಿಲಗಳ ಸಾಗಾಣಿಕೆ ಮತ್ತು ವಿನಿಮಯ 
ರಕ್ತದ ಅನಿಲಗಳ ಪರಿಚಯ 


ಉಚ್ಛಾ ಎಸನೆಯ ಮತ್ತು ನಿಶ್ಚಾ ಸನೆಯ ಗಾಳಿಗಳ ಸಂಯೋಜನೆಯಲ್ಲಿ ಅಮ್ಲ 
ಜನಕ, ಇಗ ಟ್ಟು ಮತ್ತು ಸಟ ವಾಯುಗಳಿದ್ದು ಅವುಗಳ ಪ್ರಮಾಣ ಹೆಚ್ಚು 
ಕಡಿಮೆಯಾಗಿರುತ್ತದೆ. 


ಸಾರಜನಕದಲ್ಲಿ ಶೇಕಡ 0.94 ಭಾಗ 'ಆರ್ಲನ್‌' “ಹೀಲಿಯಮ್‌”, "ನಿಯೋನ್‌', 
ಜಲಜನಕ ಮೊದಲಾದ ಅನಿಲಗಳು ಸೇರಿದ್ದರೂ ಇವೆಲ್ಲವೂ ಸಾರಜನಕದಂತೆ ಶರೀರ 
ಕ್ರಿಯಾಶಾಸ್ತ್ರದಲ್ಲಿ ಯಾವ ಕಾರ್ಯದಲ್ಲೂ ಭಾಗವಹಿಸಂವುದಿಲ್ಲವಾದ್ದರಿಂದ ನಿಷ್ಕ್ರಿಯ 
ಅನಿಲಗಳಾಗಿವೆ, 


ಕೋಷ್ಟ ಕ 16 


ಉಚ್ಛ್ರಾ ಸನೆ ಹಾಗೂ ನಿಶ್ಚಾಸನೆ ಗಾಳಿಗಳೆಲ್ಲಿಯೆ 
ವಾಯುುಗಳ ಪ್ಪ ಪ್ರಮಾಣ: 




















ಅ.ನಂ. ವಿವಿಧ ಗಾಳಿಗಳು ವಾಯುಗಳ ಪ್ರಷಾಣ ಇ 
ಜ್ತ ಆಮ್ಲಜನಕ | ಇಂಗಾಲಾಮ್ಲ ! ಸಾರಜನಕ 
1 [ಉಚ್ಛ್ರಾಸನೆಯ ಗಾಳಿ, 20.93 0.03 | 7904 
| | 
2 ನಿಶ್ವಾಸನೆಯ ಗಾಳಿ | 16.29 4.21 | 79.50 
SS ಜಿತ ಚಚ ಡಿ Ke 
ತಾರತಮ್ಮ | 464 4.18 | 0.46 








ನಿಶ್ಚಾಸನೆಯ ಗಾಳಿಯಲ್ಲಿ ಶೇಕಡ 4.64 ಭಾಗ ಆಮ್ಲಜನಕವು ಕಡಿಮೆಯಾಗು 
ತ್ತದೆ. ಇಂಗಾಲಾಮ್ಲ ವು ಶೇಕಡ 4.18 ಭಾಗ ಹೆಚ್ಚಾ ಗುತ್ತದೆ. ಆಮ್ಲಜನಕವು ಎಲ್ಲ 
ಉತಕಗಳಲ್ಲಿ ಸಂವರ್ಧನ ಕ್ರಿಯೆಗೋಸ್ಕ ರ ದಹೆನವಾಗಿ ಇಂಗಾಲಾಮ್ಲವಾಗಿ 
ಮಾರ್ಪಟ್ಟು ಹಿಂದಕ್ಕೆ ಕಳುಹಿಸಲ್ಪಡುತ್ತ ದೆ. "ಮ ಜನಕದ ಸ ಸ್ವಲ್ಪ ಅಂಶವು ಜಲಜನಕ, 
ಗಂಧಕ ಮತ್ತು ಇನ್ನಿತರ ಪದಾರ್ಥಗಳ ಉತ್ಕರ್ಷ ಣೆಗೆ ಉಪಯೋಗಿಸಲ್ಪ, ಡುತ್ತಃ ಡೆ. 


124 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


ಸಸ್ಫಾಹಾರಿ ಪ್ರಾಣಿಗೆಳೆ ನಿಶ್ಚಾಸನೆಯೆ ಗಾಳಿಯಲ್ಲಿ ಸ್ವಲ್ಪಮಟ್ಟಿಗೆ "ಮಿಥೇನ್‌? 
ಅನಿಲವೂ ಇನ್ನು ಸ್ವಲ್ಪ ಇಗಾಲುಮ್ಲವು ಪಚನ ನಾಳಗಳಿಂದ ಹೀರಿಕೊಳ್ಳಲ್ಪಟ್ಟು 
ಶ್ವಾಸಕೋಶದಿಂದ ಹೊರಹಾಕಲ್ಪಡುತ್ತದೆ. ಇದಲ್ಲದೆ ಕೆಲವು ವೇಳೆ ನಿಶ್ವಾಸನೆಯ 
ಗಾಳಿಯ ಸಂಯೋಜನೆಯು ಪ್ರಾಣಿಗಳ ಆಹಾರದ ಮೇಲೂ ಅವಲಂಬಿಸಿರು ತ್ತದೆ 
ಇಷ್ಟಲ್ಲದೆ ನಿಶ್ವಾಸನೆಯ ಗಾಳಿಯು ಹೊರಕ್ಕೆ ಬರುವಾಗ ದೇಹದ ಕಾವಿನಷ್ಟು ಬಿಸಿಯಾಗಿ 
ನೀರಿನ ಆವಿಯಿಂದ ತುಂಬಿರುತ್ತದೆ. 


ಕೋಷ್ಟಕ-17 
ಧನುನಿ ಹಾಗೂ ಅಭಿಧನುನಿ ರಕ್ತಗಳಲ್ಲಿರುವ ಅನಿಲಗೆಳೆ ಪರಿಮಾಣ 
( ಶೇಕಡಾ) 
ಅನಂಗ ಪ್ರಾಣ ರಕ್ತ 1100 ಮಿ, ರಕ್ತದಲ್ಲಿಯೆ ಪರಿಮಾಣ 


ಆಮ್ಲಜನಕ | ಇಂಗಾಲಾಮ್ಲ 















1 ನಾಯಿ: | ಧಮನಿ 19.2 89.5 
|. ಅಭಿಧಮನಿ 11.9 45.3 
| ತಾರತಮ್ಮ” ನ್‌್‌ 














ಧಮನಿ 14.15 42-45 
ಅಭಿಧಮನಿ 9.14 49.00 
ತಾರತಮ್ಮ 5.01 | 6.55 
8 ಮನುಷ್ಯ ಧಮನಿ 18.97 49.68 
ಕ್ವ ಅಭಿಧಮನಿ 18.75 54.66 
| ತಾರತಮ್ಮ 5.22 4.97 


ಪ್ರಾಣಿಗಳಲ್ಲಿ ರಕ್ತದೊಳಗಿನ ಆಮ್ಲಜನಕ ಪರಿಮಾಣದ ಹೆಚ್ಚು ಕಡಿಮೆಯ 
ಅವುಗಳ ರಕ್ತವರ್ಣ ಜನಕದ ಹೆಚ್ಚು ಕಡಿಮೆಯಿಂದಾಗುತ್ತದೆ. ಧೆವಂನಿಯ ರಕ್ತದಲ್ಲೂ 
ಅಭಿಧಮನಿಯಲ್ಲೂ ಸಾರಜನಕದ ಪರಿಮಾಣವು ವಿಶೇಷ ಹೆಚ್ಚು ಕಡಿವೆಂಯಾಗುವುದಿಲ್ಲ. 
ಸುಮಾರು ಶೇಕಡ ] ಮಿ.ಲಿ, ಭಾಗಕ್ಕಿಂತಲೂ ಕಡಿಮೆಯಾಗಿದೆ. 


ರಕ್ತದಲ್ಲಿ ಅನಿಲಗಳ ಸಾಗಣೆ ಮತ್ತು ವಿನಿಮಯಗಳು ಕೆಲವು ನಿಯಮಗಳನ್ನು 
ಅನ್ವಯಿಸಿದೆ. ಆದುದರಿಂದ ಈ ಕೆಲವು ನಿಯಮಗಳನ್ನು ತಿಳಿಯೋಣ, 


ಅನಿಲಗಳ ಸಾಗಾಣಿಕೆ ಹುತ್ತು ಪಿನಿಮಯ ` 12 


" ಡಾಲ್ವನ್‌ ನಿಯಮವು : ಅನಿಲಗಳ ಮಿಶ್ರಣದಲ್ಲಿ ಒಂದೊಂದು ಅನಿಲ 
ಒತ್ತಡವು ಅದರ ಪರಿಮಾಣಕ ೈನುಸಾರವಾಗಿ ಹೊಂದಿಕೊಂಡಿರುತ್ತದೆ. ಅಂದರೆ 
ವೈಯಕ್ತಿಕ ಅನಿಲಗಳ ಒತ್ತಡವೆಲ್ಲವನ್ನೂ ಸೇರಿಸಿದರೆ ಅನಿಲಗಳ ಮಿಶ್ರಣದಲ್ಲಿನ ಒಟ್ಟು 
ಒತ್ತಡವಾಗಂತ್ತದೆ. ಇದು" ಡಾಲ್ಬನ್‌ * ನ ನಿಯಮ. 


ಉಧಾಹರಣೆ : ಶ್ವಾಸಕೋಶದ ಗಾಳಿ ಚೀಲಗಳಲ್ಲಿ ಒಟ್ಟು ಒತ್ತಡ ಎ ಆಮ್ಲ 
'ಜನಕದೆ ಒತ್ತಡ ಇಂಗಾಲಾಮ್ಲದ ಒತ್ತಡ ಸಾರಜನಕದ ಒತ್ತ ಡೆ ನೀರಿನ ಆವಿಯ 
ತ್ತಡ, ಗಾಳಿಯಲ್ಲಿ ಶೇಕಡ 20.93 ಭಾಗ ಆಮ್ಲಜನಕವೂ 0.03 ಭಾಗ ಇಂಗಾ 
ಮ ಮತ್ತು 79.04 ಸಾರಜನಕ ಆನಿಲವೂ ಇದ್ದು ಸಮುದ್ರ ತೀರದಲ್ಲಿ ಇವೆಲ್ಲ 
ವುಗಳ ಒಟ್ಟು ಒತ್ತಡವು 760 ಮಿ. ಮಿ. ಪಾದರಸ ದಷ್ಟು ಇರುತ್ತವೆ. "ದರಲ್ಲಿ 
ನೀರಿನ ಆವಿಯ ಒತ್ತಡ 5 ಮಿ. ಮಿ. ಪಾದರಸದಷ್ಟು, ಉಳಿದ ಅನಿಲಗಳ ಒಟ್ಟು 
ಒತ್ತಡ ಒಟ್ಟಿಗೆ 755 ಮಿ. ಮಿ. ಪಾದರಸದಷ್ಟು (760-5=755) ಆಯಿತು. 


ಇದರಲ್ಲಿ ಆಮ್ಲಜನಕದ ಒತ್ತಡ (ಇಂ) 158 ಮಿ.ಮಿ. 


ಇಂಗಾಲಾಮ್ಲದ ಒತ್ತಡ ( 016) 0.28 . ಎಂ. ಮಿ. ಹಾಗೂ 


ಸಾರಜನಕದ ಒತ್ತಡ (TS) 596.76 ಮಿ. ಮಿ. ಇದ್ದೆ ಂತಾಯಿತು. 


"ಡಾಲ್ಬನ್‌ ೨ ನ ನಿಯಮದ ಪ್ರಕಾರ, ಅನಿಲಗಳ ಮಿಶ್ವಣವು ದ್ರವದೊಡನೆ ಕಲೆತಾಗ 
ವೈಯಕ್ತಿಕ ಅನಿಲಗಳು ತಮ್ಮ ತಮ್ಮ ಶಕ್ತಿಗನಂಸಾರವಾಗಿ ಕರಗುತ್ತವೆಯೇ ವಿನಹ 
ಇನ್ನಿತರ ಅನಿಲಗಳ ಪ್ರಭಾವದಿಂದಲ್ಲ, ಗ 


6 ಬಾಯೆಲ್ಸ್‌ ನಯಮ: ಉಷ್ಣತೆಯು ' \ | ಸ್ಥಿರವಾಗಿದ್ದ ಲ್ಲಿ ಅನಿಲದ 
ಒತ್ತಡವು ಅದರ ಪರೆಮಾಣದ ವಿರುದ್ಧ ವಾಗಿ ಪರಿವರ್ತಿಸುವುದಂ. ಅಂದರೆ ಅನಿಲವನ್ನು 
ಅಮುಕಿದರೆ ಅದರ ಪರಿಮಾಣವು ಸಣ್ಣ ದಾಗಿ, ಒತ್ತ ಿಡವು ಹೆಚಾ ಗುವುದು. ಇದು 
* ಬಾಯಲ್ಲ್‌ * ನಿಯಮ. 


‘ ಹೆತ್ರಿ' ನಿಯಮ : ಉಷ್ಣತೆ ಸ್ಥಿರವಾಗಿದ್ದು ದ್ರವಗಳಲ್ಲಿ ಆನಿಲಗಳ ಕರಗು 
ವಿಕೆಯಂ ಅವುಗಳ ಒತ್ತಡಕ್ಕನಂಸಾರವಾಗಿರುವುದು. ಅಂದರೆ ಒತ್ತಡವು ಇಮ್ಮಡಿ 
ಯಾದರೆ ಅದರ ಕರಗುವಿಕೆಯು ಇಮ್ಮಡಿಯಾಗುವುದು. ಒತ್ತಡವು ಅರ್ಧದಷ್ಟಾದರೆ 
ಅದರ ಕರೆಗುವಿಕೆಯು ಕೂಡ ಅರ್ಧದಷ್ಟಾಗುವುದು. ಇದು ಹೆನ್ರಿ ನಿಯಮ. 


ರಕ್ತದಲ್ಲಿ ಸ್ವಾಭಾವಿಕವಾಗಿ ಕರಗಿರುವ ಅನಿಲಗಳ ಪರಿಮಾಣ; 
ಬಲಿ 'ರಕ್ರದಲ್ಲಿ, 8 ೫೦ ಉಷ್ಕೃತ್ಕೆ, 760 ಮಿ. ಮಿ. ಪಾದರಸದಷ್ಟು ಒತ್ತಡವೂ 


126 ಸಾಕುಪ್ರಾಣಿಗಳ ಶರೀರ ಕ್ರಿ ಯೊಶಾಸ್ತ್ರ) 


ಇರುವಾಗೆ, ಆಮ್ಲಜನಕವು 0.026 ಮಿ.ಲಿ. ನಷ್ಠೂ ಿ, ಇಂಗಾಲಾಮ್ಲವು 0.56 ವಿಂ.ಲಿ; 
ನಷ್ಟ, ಪಂತ್ತು ಸಾರಜನಕವು 0.013 ಮಿ.ಲಿ, ನಷ್ಟು ಸ ಸ್ವಾಭಾವಿಕವಾಗಿ ಕರಗುತ್ತ 
ವೆಂದು ತಿಳಿದುಬರುತ್ತದೆ. ಇದನ್ನು ನೋಡಿದಾಗ ಗಾಳಿಯಲ್ಲಿ ಇಂಗಾಲಾಮ್ಸದ 
ಪರಿಮಾಣವು ಸ್ವಲ್ಪವಿದ್ದರೂ ಅದರ ಕರಗುವ ಶಕ್ತಿಯು ಆಮ್ಲಜನಕಕ್ಕಿಂತ ಸುಮಾರು 
20 ಪಾಲು ಅಧಿಕವಾಗಿರುತ್ತದೆ ಎಂಬುದು ತಿಳಿಯುವುದು. ಶಾ ಸಕೋಶದೊಳಗೆ 
ಗಾಳಿ ಗುಳ್ಳೆಗಳ ನಡುವೆ ಇರುವ ಗಾಳಿಯ ರಚನೆ ಸಾಧಾರಣವಾಗಿ ಶೇಕಡ 14 ಭಾಗ 
ಆಮ್ಲ ಜನಕದಿಂದಲೂ. ಶೇಕಡ 5.3 ಭಾಗ ಇಂಗಾಲಾಮ್ಲದಿಂದಲೂ, ಶೇಕಡ 
74.5 ಭಾಗ ಸಾರಜನಕದಿಂದಲ್ಕೂ ಶೇಕಡ 6.2 ಭಾಗ ನೀರಿನ ಆವಿಯಿಂದಲೂ 
ಕೂಡಿರುತ್ತದೆ. 


ಇದರ ಮೇಲಿಂದ 100 ಮಿ-ಲಿ, ರಕ್ತದಲ್ಲಿ ಈ ಅನಿಲಗಳ ಪರಿಮಾಣ ತಿಳಿಯಬಹುದು. 


ಅಮ್ಲಜನಕ : 0.026 x 100% 0.140.364 ಮಿ, ಲಿ, 
ಇಂಗಾಲಾಮ್ಲ : 0.526 x 100 x 0.58-2.79 ಮಿ. ಲಿ. 
ಸಾರಜನಕ :0.018x 100% 0.745-0.97 ಮಿ.ಲಿ, 


ಸಾರಜನಕವು ದೇಹದ ರಕ್ತದಲ್ಲಿಯೂ ಇದೇ ಪರಿಮಾಣದಲ್ಲಿರುತ್ತದೆ. ಆದರೆ' 
ದೇಹದ ರಕ್ತದಲ್ಲಿ ಆಮ್ಲಜನಕ, ಇಂಗಾಲಾಮ್ಲಗಳು ಶಾ ಿಸಕೋಶದ ಗಾಳಿ ಗುಳ್ಳೆ 
ನಳಲ್ಲಿಯದಕ್ಕಿಂತ ಎಷ್ಟೋ ಪಾಲಂ ಹೆಚ್ಚಾಗಿ ಕರಗಿರುತ್ತವೆ. ಯಾವ ರೂಪದಲ್ಲೋ 
ಗಗ ವು ಈ ಅನಿಲಗಳನ್ನು ಹಿಡಿದುಕೊಂಡಿರಬೇಕೆಂದು ಇದರಿಂದ ವಿಶದವಾಗುವುದು. 


ರಕ್ತದಲ್ಲಿನ ಅನಿಲಗಳ ಸಾಗಾಟ 


ಸಾರಜನಕದ ಸಾಗಾಟ ಮತ್ತು ನಿಶೇಷತ್ವ; ರಕ್ತದಲ್ಲಿನ ಸಾರಜನಕವು 
ಸ್ಪಾಭಾವಿಕವಾಗಿ ರಕ್ತದಲ್ಲಿ ಕರಗಿದ್ದು ಬೇರೆ ಯಾವ ತೆರನಾದ ರಸಾಯನಿಕ ಕ್ರಿಯೆ 
ಗಳಲ್ಲಿಯೂ ಭಾಗವಹಿಸುವುದಿಲ್ಲವೆಂದು ಈಗಾಗಲೇ ವಿವರಿಸಿದೆ, ಧಮನಿಯ ಹಾಗೂ 
ಅಭಿಧಮನಿಯ ರಕ್ತದಲ್ಲಿ ಈ ಅನಿಲದ ಪರಿಮಾಣವು ಒಂದೇ ಆಗಿದ್ದು ಸುಮಾರು 
ಶೇಕಡ 1 ಮಿ. ಲಿ. ಭಾಗೆ ಎಂದು ತಿಳಿಯಲಾಗಿದೆ. "ಹೆನ್ರಿ: ನಿಯಮದ ಮೇರೆಗೆ 
ಸಾರಜನಕವು ರಕ್ತದಲ್ಲಿ ಸೇರಿರುತ್ತದೆಯೇ ವಿನಹ ಯಾವ ತರದ ಅಂಗಾಂಗಗಳ ಅಥವಾ 
ಉತಕಗಳ ಕಾರ್ಯಗಳಲ್ಲಿ ಭಾಗಿಯಾಗಿರುವುದಿಲ್ಲ. ಸಮುದ್ರದ ಅಡಿಯಲ್ಲೂ ಬಹಳ 
ಆಳವಾದ ಗಣಿಗಳಲ್ಲೂ ಕೆಲಸ ಮಾಡುವವರು ಹೆಚ್ಚಿನ ಒತ್ತಡದ ಗಾಳಿಯನ್ನು 
ಉಸಿರಾಡಂವರಂ. ಆದುದರಿಂದ ಈ ಹೆಚ್ಚಿನ ಒತ್ತಡಕ್ಕನುಸಾರವಾಗಿ ಸಾರಜನಕವು 
ರಕ್ತದಲ್ಲಿ ಕರಗಿರಂತ್ತದೆ. ಇವರು ಕೆಳಗಿನಿಂದ ಬಹಳ ವೇಗವಾಗಿ ಭೂವಿಂಯ ಪಾತಳಿಗೆ 
` ಏರಿದರೆ ಹೆಚ್ಚಿನ ಒತ್ತಡದಿಂದಾಗಿ ರಕ್ತದಲ್ಲಿ ಸೇರಿದ್ದ ಸಾರಜನಕದೆ ಒತ್ತಡವೂ ` ಒಂದೇ 


ಅನಿಲಗಳ ಸಾಗಾಣಿಕೆ ಮತ್ತು ವಿನಿಮಯ 127 


ಸಮನೆ ಕಡಿಮೆಯಾದಾಗ. ಸೋಡಾಸೀಸೆಯನ್ನು ತೆರೆದಾಗ ಗುಳ್ಳೆಗಳು ಹೊರಕ್ಕೆ 
ಬರುವಂತೆ ರಕ್ತದಿಂದಲೂ ಸಾರಜನಕ ಅನಿಲವು ಗುಳ್ಳಿಗಳಂತೆ ಹೊರಕ್ಕೆ ಚಿಮ್ಮುತ್ತದೆ. 
ಈ ಗುಳ್ಳೆಗಳಿಂದ ಕೆಲವು ವೇಳೆ ರಕ್ತನಾಳಗಳು ತಡೆ ಮಲ್ಬಟ್ಟು ತೊಂದರೆಗೆ ಈಡಾಗ 
ಬಹುದಂ. ವಿಮಾನ ಸಂಚಾಲಕರೂ ತುಂಬಾ ವೇಗದಲ್ಲಿ ಬಹಂ ಎತ್ತರಕ್ಕೆ ಏರಿದಾಗ 
ಇಂತಹ ತೊಂದಕೆಗೀಡಾಗಬಹುದು. ಆದುದರಿಂದ, ಇಂತಹ ಸಂದರ್ಭಗಳಲ್ಲಿ ಗಾಳಿಯ 
ಒತ್ತಡವು ಕ್ರಮೇಣ ಕಡಿಮೆಯಾಗುವಂತೆ ಏರ್ಪಾಡು ಮಾಡಿಜಾಗರೂಕರಾಗಿರಬೇಕು. 


(6) ಅನ್ನು ಜನಕದ ಸಾಗಾಟ; ಪ್ರಾಣಿಗಳ 100 ಮಿ. ಲಿ. ಧಮನಿ 
ರಕ್ತದಲ್ಲಿ ಸ ಮಾರು 15-20 ಮಿ. ಲಿ. ವರೆಗೆ ಆಮ್ಲ ಜನಕವಿರುತ್ತದೆ. ಇಷ್ಟು ಆವ್ನ್ಲಿ 
ಜನಕ ಅನಿಲವು ರಕ್ತದಲ್ಲಿ ಸ್ವಾಭಾವಿಕವಾಗಿ ಬೆರೆತುಕೊಳ ಲು ಸಾಧ್ಯವಿರುವುದಿಲ್ಲ. 
ಹೆಚ್ಚಿನ ಅಂಶವು ರಸಾಯನಿಕ ಜೋಡಣೆಯಿಂದ ರಕ್ತವರ್ಣಜನಕದೊಟ್ಟಿಗೆ ಕಲೆತು 
ಕೊಂಡಿರುವುದರಿಂದ ಎಂದು ತಿಳಿಯಲಾಗಿದೆ. ಸಾಮಾನ್ಯವಾಗಿ 1 ಗ್ರಾಮ್‌ ರಕ್ತವರ್ಣ - 
ದೊಡನೆ 1.36 ಮಿ. ಲಿ. ಆಮ್ಲಜನಕವು ಕಲೆತುಕೊಳ್ಳು ವುದೆಂದು ಪ್ರಯೋಗಗಳಿಂದ 
ತಿಳಿದಿದೆ. ಹೆಚ್ಚಿನ ಒತ್ತಡದಿಂದ ಆಮ್ಲಜನಕವು ಶ್ವಾಸಕೋಶದಲ್ಲಿ ರಕ್ತವರ್ಣದೊಡನೆ 
ಬೆರೆತು, ಅಂಗಾಂಗಗಳಲ್ಲಿ ಸೇರುವಾಗ ಅಲ್ಲಿಯ ಕಡಿಮೆ ಒತ್ತಡಕ್ಕನುಸಾರವಾಗಿ ಆಮ್ಲ” 
ಜನಕವು ರಕ್ತವರ್ಣದಿಂದ ಬಿಡುಗಡೆಯಾಗುವುದು ಎಂದು ಇದರಿಂದ ತಿಳಿಯುವುದು. 
ಇಂತಹ ಪ್ರತಿಕ್ರಿಯೆಯನ್ನು ತೋರಿಸಿದ ಸಂಬಂಧವನ್ನು ಕೆಳಗಿನಂತೆ ವಿವರಿಸಬಹುದು. 


ತಾ - ಆಮ್ಲಜನಕದ 
ರಕ್ತವರ್ಣಜನಕ (131) -(- ಆಮ್ಲ ಜನಕ (ಲಿ. ತರಕ್ತವರ್ಣಜನ ಕದ 


(HbO,) 


ಈ ತೆರನಾದ ; ಕ್ಷಣದಿಂದ ರಕ್ತವರ್ಣ ಜನಕವು ಶ್ವಾಸಕೋಶದಿಂದ ಆಮ್ಲಜನಕ 
ವನ್ನು ಹೀರಿಕೊಳ್ಳುತ್ತಾ ಅಂಗಾಂಗಳಿಗೆ ಹೋಗಂವಾಗೆ ಅಲ್ಲಿಯ ಆಮ್ಲಜನಕದ ಅಭಾವ 
ವನ್ನು ಹೋಗಲಾಡಿಸು ರಿವಂತೆಯೇ, ಅಲ್ಲಿ ಆಮ್ಲಜನಕವನ್ನು ಬಿಟ್ಟುಕೊಡುವಂತೆಯಂ 
ಇರುವ ವೈಶಿಷ್ಟ್ಯವನ್ನು ಹೊಂದಿರುತ್ತದೆ. ಈ ವೈಶಿಷ್ಟೈವೆ ಸ್ವಾಭಾವಿಕವಾಗಿ ಶ್ವಾಸ 
ಕೋಶದಲ್ಲಿರುವ ಆಮ್ಲಜನಕದ ಹೆಚ್ಚಿ ನೆ ಒತ್ತ ಕ್ಕೂ. ಅಂಗಾಂಗೆಗಳಲ್ಲಿರಂವ ಸೆಣ್ಣ 
ಒತ್ತಡಕ್ಕೂ ಸರಿಹೋಲುತ್ತ ದೆ. 


J 


\ 
ರಕ್ತವರ್ಣಜನಕದೊಡನೆ ಆಮ್ಲಜನಕವು ಬೆರೆಯುವ ಲಕ್ಷಣದ 
ರೀತಿ: ಆಮ್ಲಜನಕವು ನೀರಿನಲ್ಲಿ ಕಲೆತ ರಕ್ಷ ವರ್ಣಜನಕದೊಡನೆಯೂ, ರಕ್ತದಲ್ಲಿರುವ 
ರಕ್ತ ವರ್ಣಜನಕದೊಡನೆಯೂ ಬೇರೆ ಬೇರೆ ರೀತಿಯಿಂದ ವರ್ತಿಸುತ್ತ ದೆ ಎಂಬುದನ್ನೂ 
ವಿಶದಪಡಿಸಲು ಒಂದು ರೀತಿಯ ವಕ್ರರೇಖೆಯನ್ನು ಚಿತ್ರಿಸಿ ತೋರಿಸಿದ್ದಾರೆ. ಇ ದೆ : 


\ 


128 | ಸಾಕುಪ್ರಾಣಿಗಳ ಕಲ $ ಶ್ರಿಯಾಶಾಸ್ತ್ರ್ರ 


ಆವ್ಲುಜನಕ ನಿಯೋಜನವಕ್ರರೇಖೆ ಎನ್ನುತ್ತಾರೆ, ಚಿತ್ರ 27ರಲ್ಲಿ ತೋರಿಸಿದ 
ರೇಖಾ ಚಿತ್ರಗಳನ್ನು ಪರಿಶೀಲಿಸಿದಲ್ಲಿ ನೀರಿನಲ್ಲಿ ಕಲೆತ ರಕ್ತವರ್ಣಜನಕವು ತನ್ನಲ್ಲಿದ್ದ 
ಆಮ್ಲಜನಕವನ್ನಿ ಸುಲಭವಾಗಿ ಬಿಟ್ಟುಕೊಡುವುದಿಲ್ಲವೆಂಬುದು ತೋರಿಬರುತ್ತದೆ, 
ರಕ್ತದಲ್ಲಿ ಅಷ್ಟೇ ಒತ್ತಡದಲ್ಲಿದ್ದ ಆಮ್ಲಜನಕವು ರಕ್ತವರ್ಣಜನಕದಿಂದ ಬಿಡುಗಡೆಯಾಗಿ 
ಅಂಗಹಗಳಿಗೆ ಸೇರುವ ಲಕ್ಷಣದಿಂದ ಹೊಂದಿಕೊಂಡಿರುತ್ತದೆಂಬುದು ತೋರಿಬರಂತ್ತದೆ. 
": ಈ ತೆರನಾದ ಲಕ್ಷಣಕ್ಕೆ ರಕ್ತದಲ್ಲಿರುವ ಇಂಗಾಲಾಮ್ಲವೇ ಮುಖ್ಯವಾದ ಕಾರಣವಾಗಿದೆ. 


ರಕ್ತದಲ್ಲಿ ಇಂಗಾಲಾಮ್ಲದ ಒತ್ತಡವು ಹೆಚ್ಚಾದಂತೆ ಆಮ್ಲ ಜನಕವು ರಕ್ರವರ್ಣಜನಕದಿಂದ 
ಬಿಡುಗಡೆಯಾಗುತ್ತ ಡೆ ಅಂಗಾಂಗಗಳಲ್ಲಿ ಜಾ ಬಾವೀವಾಗಿ ಆಮ್ಲ ) ಜನಕದ ಅಂಶವು 


ಕಡಿವೆಂಯಾಗಿ ಇಂಗಾಲಾಮ್ಲದ ಅಂಶವು ಹೆಚ್ಚಿದಂತೆ, ಇಂಗಾಲಾಮ್ಲವು ರಕ್ತಕ್ಕೆ ಸೇರಿ 
"ಆಮ್ಲಜನಕವನ್ನು ಬಿಟ್ಟುಕೊಟ್ಟು ಅಂಗಾಂಗಗಳಿಗೆ ಕೊಡುವೆಂತೆ ಮಾಡುತ್ತದೆ, ಈ 
ತೆರನಾದ ವ್ಯವಸ್ಥೆಯು ಸಹಜವಾಗಿದೆ ಎಂದು ಚಿತ್ರ 27 ರಲ್ಲಿಯ ರೇಖಾ ಚಿತ್ರ (1) 
ಮತ್ತು (11) ಪರೀಕ್ಷಿಸಿದಲ್ಲಿ ವಿಶದವಾಗುತ್ತದೆ. 


{1 
ನೀರಿನಲ್ಲ ಕಕತ | ಲಕ್ಷ್ಮಣ ಎ ರಕ್ಕೆದಲ್ಲರುವ ರಕ್ತವರ್ಣ ಜನಕವ ಲಕ್ಷ್ಮಣ 





ಎನ್ನ 
3 190 ಹ 
ಇ 90 ಹ 
80 3 

ಡ್ಡ 1 4° 

೪% ೪ 

0 ಹ್ಹ 

3 +9 ಸ್ಸ 

3 seri ಟಿ 

| ಕ್‌ 

ತ್ತಿ 19 he 

(4 EE ಶೆ 


11 
ಂಗಾಲಾಮ್ದೆದೆ ಒಕ್ತಿಡ ಧಿಂದ ಆಮೆಜನಕಠ 


ತ್‌ 


ನ್ಡ 


ವೆರ್ಜ ಜನೆಕದಲ್ಲ ಅಮ್ಲೆಜವಕೆಡೈ 





ಚಿತ್ರ-27 ಅಮ್ಲಜನರವು ರಕ್ತ ವರ್ಣಜನಕದಿಂದ ಬಿಡುಗಡೆಯಾಗುನ ರೇಖಾ ಚಿಕ್ರಗಳು 


ಅನಿಲಗಳ ಸಾಗಾಣಿಕೆ ಮತ್ತು ವಿನಿಮಯ 129 


ಇಂಗಾಲಾಮ್ಲಕ್ಕೆ ರಕ್ತವರ್ಣ ಜನಕದ ಮೇಲಿನ ಈ ಪ್ರಭಾವವನ್ನು ಇನ್ನೊಂದು 
ತೆರನಾದ ಪ್ರಯೋಗದಿಂದಲೂ ತಿಳಿಯಬಹುದು. (111) ನೇ ರೇಖಾ ಚಿತ್ರದಲ್ಲಿ 
ಮೂರು ತೆರನಾದ ರೇಖೆಗಳನ್ನು ನಮೂದಿಸಲಾಗಿದೆ. ಒಂದನೆಯದು ಇಂಗಾಲಾಮ್ಲದ 
3 ಮಿ. ಮಿ. ಒತ್ತಡದಿಂದಲೂ ಎರಡನೆಯದ. 90 ಮಿ, ಮಿ. ಒತ್ತಡದಿಂದಲೂ, 
ಮೂರನೆಯ ರೇಖೆಯು 90 ಮಿ. ಮಿ. ಒತ್ತಡದಿಂದಲೂ ತೆಗೆದವುಗಳಾಗಿವೆ. ಇಂಗಾ 
ಲಾಮ್ಲಾವು ಹೆಚ್ಚಾದಂತೆ ಅಮ್ಲಜನಕವು ಬಿಡಲ್ಪಡುವುದೆಂದು ಇದರಿಂದ ತಿಳಿಯುವುದು. 
ರಕ್ತವರ್ಣಜನಕದ ಈ ಲಕ್ಷಣ ದೇಹದಲ್ಲಿ ಬಹಳ ಪ್ರೆಯೋಜನಕಾರಿಯಾಗಿದೆ. ಶ್ವಾಸ 
ಕೋಶದಲ್ಲಿ ರಕ್ತದಿಂದ ಇಂಗಾಲಾಮ್ಲವು ಬಿಡಲ್ಬಡುವಾಗ ಆಮ್ಲಜನಕವು ಸುಲಭವಾಗಿ 
ರಕ್ತವರ್ಣ ಜನಕದೊಡನೆ ಸೇರಿಕೊಳ್ಳುತ್ತದೆ. ಅಂಗಾಂಗಗಳಿಗೆ ಒಯ್ಯಲ್ಪಡುವಾಗ 
ಅಲ್ಲಿಯ ಇಂಗಾಲಾಮ್ಲದ ಒತ್ತಡದಿಂದಾಗಿ ಆಮ್ಲಜನಕವು ರಕ್ತವರ್ಣಜನಕದಿಂದ, 
ಬೇರೆಯಾಗಿ ಅಲ್ಲಿಯೇ ಬಳಸಲ್ಪಡುವುದು. 


(11) ಇಂಗಾಲಾನ್ಲ್ನುಡ ಸಾಗಾಟ; ರಕ್ತವನ್ನು ನಿರ್ವಾತ ಸ್ಥಳಕ್ಕೆ 
ಸೇರಿಸಿದರೆ ಅಥವಾ ಆಮ್ಲದಿಂದ ಬೆರೆಸಿದರೆ ಸುಮಾರು ಶೇಕಡಾ 40ರಿಂದ 60 
ಪರಿಮಾಣದಷ್ಟು ಇಂಗಾಲಾಮ್ಲವು ಹೊರಬರುವುದು. ಇಂಗಾಲಾಮ್ಲವು ರಕ್ತದೊಟ್ಟಿ ಗೆ 
ಸ್ವಾಭಾವಿಕವಾಗಿ ಕೇವಲ ಶೇಕಡ 2.8 ಭಾಗದಷ್ಟೇ ಕಲೆತುಕೊಳ್ಳುವುದೆಂದು ಹಿಂದೆ 
ವಿವರಿಸಲಾಗಿದೆ. ಉಳಿದ ಇಂಗಾಲಾಮ್ಲ್ಸವೆಲ್ಲವೂ ಒಂದು ತೆರನಾದ ರಸಾಯನಿಕ 
ಸಂಬಂಧದಿಂದ ರಕ್ತದೊಟ್ಟಿಗೆ ಸೇರುತ್ತದೆ. ಈ ತೆರನಾದ ಮಿಶ್ರಣವು « ಬೈಕಾರ್ಬೊ 
ನೇಟ್‌' ಆಗಿಯೋ ಅಥವಾ ಇನ್ನಿತರ ವೈಶಿಷ್ಟ್ಯದಿಂದಲೋ ರಕ್ತವರ್ಣಜನಕದೊಡನೆ 
ಸೇರಿರಬೇಕು. ರಕ್ತವನ್ನು ನಿರ್ವಾತ ಸ್ಥಳಕ್ಕೆ ಸೇರಿಸಿದರೆ ಅದರಲ್ಲಿದ್ದ ಎಲ್ಲ ಇಂಗಾ 
ಲಾಮ್ಲವು ಹೊರಬರುವುದು. ಸ್ವಾಭಾವಿಕ ಸ್ಥಿತಿಯಲ್ಲಿ " ಬೈಕಾರ್ಬೋನೇಟ್‌ » 
ದ್ರಾವಕದಲ್ಲಿದ್ದ ಇಂಗಾಲಾಮ್ಲವು ಅರ್ಧದಷ್ಟೇ ಹೊರಬರುವುದು. ಅದಕ್ಕೆ ಆಮ್ಲ 
ವನ್ನು ಸೇರಿಸಿದರೆ ಇನ್ನರ್ಧ ಇಂಗಾಲಾಮ್ಲವೂ ,ಹೊರಬರುವುದು. ರಕ್ತದಲ್ಲಿ ಈ 
ತೆರನಾದ ಒಂದು ಅಮ್ಲವು' ಸೇರಿದ್ದು ಅದು ಇಂಗಾಲಾನ್ಲುವನ್ನು ಪೂರ್ಣ ಹೊರ 
ಸೂಸುವುದಕ್ಕೆ ಸಹಾಯಮಾಡುತ್ತದೆ. ಕೆಂಪು ರಕ್ತ ಕಣಗಳ ಈ ಸಹಾಯಕ ವಸ್ತು. 
ಇವು ಆವ್ಲದಂತೆ ವರ್ತಿಸುವುವು. ಈ ತೆರನಾದ ರಕ್ತಕಣಗಳ ಅಮ್ಲವು, ಇಂಗಾ 
ಲಾಮ್ಲದ ಒತ್ತಡವು ಕಡಿಮೆಯಾಗಿರುವಾಗ ಎಲ್ಲ ಇಂಗಾಲಾಮ್ಲವನ್ನೂ ಹೊರಸೂಸು 
ವುದರಲ್ಲೂ ಮತ್ತು ಅದರೆ ಒತ್ತಡವು ಹೆಚ್ಚಾಗಿರುವಾಗ ಅದನ್ನು ಒಳಗೇ ಉಳಿಯುವಂತೆ 
ಮಾಡುವುದರಲ್ಲೂ ನೆರವಾಗುವುದು. ಈ ತೆರನಾದ ರಕ್ತಕಣಗಳಲ್ಲಿ " ಪೊಟ್ಯಾಸಿಯಂ? 
« ಹಿಮೊಗ್ಗೊಬಿನ್‌' (Kb) ಮತ್ತು " ಪೊಟ್ಯಾಸಿಯಂ ಮೆಟಾ  ಫಾಸ್ಟೇಟ್‌? 
(KH2PO,) ಎಂಬ ಪದಾರ್ಥಗಳು ಕೂಡಿದ್ದು, ಅವು ಅಮ್ಲಗಳಂತೆ ವರ್ತಿಸುವುವು. 
ಇದರ "ಪೊಟ್ಯಾಸಿಯಂ? (85) ನ್ನು ಹೆಚ್ಚಿನ ಆಮ್ಲ [ಗುಣವನ್ನು ಹೊಂದಿದ 

\ 


130 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ 


"ಕಾರ್ಬಾನಿಕ್‌' ಆಮ್ಲವು ಬೇರ್ಪಡಿಸ್ಕಿ " ಪೊಟಾಸಿಯಂ ಬೈಕಾರ್ಜೊನೇಟ್‌' ಆಗಿ 
(KHC೦,) ಮಾರ್ಪಡಿಸುವುದು. 


(H, CO; + K Hb>KHCO, + HHb) 


+- 

ಹೀಗೆ "ಬೈ ಕಾರ್ಬೋನೇಟ್‌” ಹೆಚ್ಚಾದಂತೆಲ್ಲ ರಕ್ತಕಣಗಳ ವಿದ್ಯುದ್ವಾಹಿ 
ಅನ್ಯೋನ್ಯತೆಯಂ ಹೆಚ್ಚು ಕಡಿಮೆಯಾಗಿ ಅಲ್ಲಿರುವ * ಬೈಕಾರ್ಬೊನೇಟ್‌? (HCO) 
ಪದಾರ್ಥಗಳು ರಕ್ತದ್ರವಕ್ಕೆ ಸೇರಿ ಅಲ್ಲಿಯ "ಕ್ಲೋರೈಡ್‌ ” (01) ಪದಾರ್ಥವು 
ರಕ್ತ ಕಣಗಳಿಗೆ ಸೇರುವುದು. ಈ ಅದಲು ಬದಲಿನ ಚಮತ್ಕಾರಕ್ಕೆ " ಬೈ *ಾರ್ಬೊ 
ನೇಟ್‌-ಕ್ಲೊ (ರೈಡ್‌? ರೂಪಾಂತರ ಎನ್ನುತ್ತಾರೆ. ಆಮ್ಲಜನಕವು ಸೇರದ ರಕ್ತ 
ವೆರ್ಣ ಜನಕಕ್ಕೆ ಇಂಗಾಲಾಮ್ಲವನ್ನು ಹೀರಿಕೊಳ್ಳಲು ಇರುವ ಶಕ್ತಿಯು ಆವತ್ಲಿಜನಕ 
ದೊಡನೆ ಸೇರಿರುವ ರಕ್ತವರ್ಣಜನಕಕ್ಕಿಂತ ಹೆಚ್ಚಿಗೆ ಇರುತ್ತದೆ. ಏಕೆಂದರೆ ಮೊದಲ 
ನೆಯದು ಎರಡನೆಯದಕ್ಕಿಂತ ಕಡಿಮೆ ಆಮ್ಲ ಲಕ್ಷಣವನ್ನು ಹೊಂದಿರುತ್ತದೆ. 


ಇಂಗಾಲಾವ್ಲಾದ ಸಾಗಾಟದ ಕೆಲಸವನ್ನು "ಕಾರ್ಬಾನಿಕ್‌ ಅನ್‌ಹೈಡ್ರಸ್‌? 
ಎಂಬ ಕಿಣ್ವ ಸುಲಭವಾಗಿ ನೆರವೇರಿಸುತ್ತದೆ. : 


C0,+H:0<-H,C0;>H*+ HCO, 


> ತಾ 

C,A, C.A, 
ಮೇಲಿನ ಪರಿವರ್ತನೆಯು ಕೆಂಪು ರಕ್ತಕಣಗಳಲ್ಲಿನ * ಕಾರ್ಬಾನಿಕ್‌ ಅನ್‌ ಹೈಡ್ರಿಸ್‌? 
"ಮುಖಾಂತರ ತ್ವರಿತಗೊಳ್ಳುವುದು. 


| ಇದಲ್ಲದೆ ಇಂಗಾಲಾವ್ಲಾವು ರಕ್ತವರ್ಣ ಜನಕದ ಅಮಿನೊ (NH;) ಅಂಶ 
ದೊಡನೆ ಸೇರಿಯೂ ಸಾಗಿಸಲ್ಪಡುತ್ತದೆಂದು ಗೊತ್ತಾಗಿದೆ. ಈ ತೆರನಾದ ಜೋಡಣೆ 
ಯನ್ನು " ಕಾರ್ಬಮಿನೋ ಹಿಮೋಗ್ಲೋಬಿನ್‌ ಎಂದರ ಕರೆಯುತ್ತಾರೆ. ಇಲ್ಲಿ ಆವ್ಲಾ 
ಜನಕದ ಆಕರ್ಷಣೆಯು ರಕ್ತವರ್ಣಜನಕ್ಕಿಂತ ಕಡಿಮೆಯಾಗಿದೆ. ಅಂಗಾಂಗೆಗಳಲ್ಲಿ 
" ಕಾರ್ಬಮಿನೊ ಹಿಮೋಗ್ಲೊ ಬಿನ್‌ * ಆಗುವಾಗ ಆಮ್ಲಜನಕವು ರಕ್ತವರ್ಣಜನಕದಿಂದ 
ಬಿಡಲ್ಪಡುತ್ತದೆ. ಶ್ವಾಸಕೋಶದಲ್ಲಿ ಆಮ್ಲಜನಕವು ರಕ್ತವರ್ಣಜನಕದೊಡನೆ ಸೇರು 
ವಾಗ ಇಂಗಾಲಾಮ್ಲವು ಹೊರಕ್ಕೆ ಹೋಗುವುದು. 


ಶ್ವಾಶಕೋಶದಲ್ಲಿಯೂ, ಆಂಗಣಂಗಳಲ್ಲಿಯೂ ಅನಿಲಗಳ ಅದಲು 
ಬದಲು; ಶ್ವಾಸಕೋಶದೊಳಗಿನ ಗಾಳಿಯೂ, ಅದನ್ನು ಸುತ್ತಿಕೊಂಡಿರುವ ಶ್ವಾಸ 
ಕೋಶದ ಸೂಕ್ಷ್ಮ ರಕ್ತನಾಳಗಳೊಳಗೆ ಸೇರಿರುವ ಅನಿಲಗಳೂ ಅದಲು ಬದಲಾಗ 


ಅನಿಲಗಳ ಸಾಗಾಣಿಕೆ ಮತ್ತು ವಿನಿಮಯ 131 


ಬೇಕು. ಹಾಗೆಯೇ ಅಂಗಾಂಗಗಳಲ್ಲೂ ಅವನ್ನು ಆವರಿಸಿಕೊಂಡಿರುವ ಸೂಕ್ಷ್ಮ ರಕ್ತನಾಳ 
ಗಳಲ್ಲಿರಂವ ಅನಿಲಗಳೂ ಅದಲುಬದಲಾಗಬೇಕು. ಈ ತೆರನಾದ ಅದಲು ಬದಲಾಗು 
ವುದಕ್ಕಿಇರುವ ಪ್ರಮುಖ ಶಕ್ತಿಗೆ ಅನಿಲಗಳ ವಿಸರಣಾಶಕ್ತಿ ಎಂದು ಕರೆಯು 
ತ್ತಾರೆ. ಕೋಷ್ಟಕ-18 ಪರಿಶೀಲಿಸಿದರೆ ಈ ಅನಿಲಗಳ ವಿಸರಣಾಶಕ್ತಿಯು ಯಾವ 
ಕಡೆಗಿರುವುದೆಂಬುದು ತಿಳಿಯುವುದು. 


ಕೋಷ್ಟ ಕ.18 


ದೇಹದ ಕೆಲನೆಡೆಗಳಲ್ಲಿರುವ ಅನಿಲಗಳ ಒಶ್ತೆಡ: 


ಅನಿಲಗಳಿರುವ ವಿವಿಧ ಅನಿಲಗಳ ಒತ್ತಡ. ಮಿ. ಮಿ. ಪಾದರಸ 
ಸ್ಥಳಗಳು R 











ಶ್ವಾಸಕೋಶದ 
ಸಂಗುಳ್ಳಿ 106 , 40 |567|47 


ಆಮ್ಲಜನಕ ಇಂಗಾಲಾವಂ' ಸಾರಜನಕ ನೀರಿನ ಆ. 











ಫಗ 10 |, 47 





RA 1... 1.1 47 








ಉತಕ 20-40 

















| |! 

ಶ್ವಾಸಕೋಶಕ್ಕೆ ವಂರಳಿ ಬಂದ ಅಭಿಧಮನಿಗಳೆ ಸೂಕ್ಷ್ಮ ರಕ್ತನಾಳಗಳಲ್ಲಿದ್ದ ರಕ್ತ 
ದಲ್ಲಿ ಆಮ್ಲಜನಕದ ಒತ್ತಡವು 40-80 ಎಂ. ಮಿ. ಪಾದರಸದಷ್ಟು ಇದ್ದು ಇಂಗಾ 
ಲಾಮ್ಲದ ಒತ್ತಡವು 46 ಮಿ. ಮಿ. ನಷ್ಟು ಆಗಿರುತ್ತದೆ. ಆದರೆ ಶ್ವಾಸಕೋಶದ 
ಗಾಳಿ ಗುಳ್ಳೆಗಳಲ್ಲಿ ಆಮ್ಲಜನಕವು 106 ಮಿ. ಮಿ. ಪಾದರಸ ಒತ್ತಡದಿಂದಲ್ಯೂ. " 
ಇಂಗಾಲಾಮ್ಲವು 40 ಮಿ. ಮಿ, ಪಾದರಸ ಒತ್ತಡದಿಂದಲೂ ಇರುವುದರಿಂದ ಈ 
ಅನಿಲಗಳು ವ್ಯಾಪಕ ಶಕ್ತಿಯಿಂದ ಹೆಚ್ಚಿನ ಒತ್ತಡವಿರುವಲ್ಲಿಗೆ ವ್ಯಾಪಿಸುವುದು. ಇದೇ 
ರೀತಿ ಧಮನಿಗಳು ಉತಕಗಳಲ್ಲಿ ಸಂಚರಿಸುವಾಗ ಅನಿಲಗಳೆ ಅದಲು ಬದಲು ಇದರ 
ತದ್ದಿರುದ್ಧವಾದಿ ನಡೆಯಂತ್ರದೆ. 


132 ಸಾಕು ಪ್ರಾ ಣಿಗಳ ಶರೀರ ಕಿ ಕ್ರಿಯಾ ಶಾಸ್ತ್ರ 


ದೇಹದಲ್ಲಿ ಆಮ್ಲಜನಕ ಅಭಾವದ ರೀತಿಗಳು; ದೇಹೆಕ್ಕೆ ಯಾವ 


ವಿಧದಿಂದಲಾದರೂ ಆಮ್ಲ. ಜನಕ ಸಾಗಾಟದ ಅಭಾವವಾದಲ್ಲಿ ಜೀವಕ್ಕೆ ತಂಂಬಾ 
ಅಪಾಯವಾಗುವುದು. ದೇಹದಲ್ಲಿ ಆಮ್ಲಜನಕವು ನಾಲ್ಕು ತೆರನಾದ ರೆಭಾವದಿಂದ 


ಕ್ಷೀಣತೆ ಹಾಂದಬಹುದು. 


1) ನಾವು ಉಸಿರಾಡುವ ಗಾಳಿಯಲ್ಲಿ ಆಮ್ಲಜನಕ ಅನಿಲದ ಒತ್ತಡವು 
ಕಡಿಮೆಯಿದ್ದರೆ ದೇಹಕ್ಕೆ ಆನ್ನುಜನಕ ಅಭಾವ ಒದಗಬಹುದು. ಇದಂ 
" ಅನಾಕ್ಸಿ ಕ್‌ ಅನಾಕ್ಸಿಯಾ', 


2) ರಕ್ತ ಕೊರತೆಯಿಂದ ಆಮ್ಲಜನಕ ಸಾಗಾಟದ ಅಭಾವ ಹೆಚ್ಚಾಗಿ ಒದಗ 
ಬಹುದಂ. ಈ ಸ್ಥಿತಿಯಲ್ಲಿ ರಕ್ತದಲ್ಲಿರುವ ರಕ್ತವರ್ಣಜನಕವಾಗಲೀ, ಕೆಂಪು 
ಕಣಗಳ ಸಂಖ್ಯೆಯಾಗಲೀ ಕಡಿವೆಂಯಾಗಿ ಆಮ್ಲ ಜನಕ ಸಾಗಾಟವು ತೊಂದರೆ 
ಗೀಡಾಗುವುದು. ಇದು " ಅನಿನಿಂಕ್‌ ಅನಾಕ್ಸಿಯಾ'. 


3) ರಕ್ತವು ಯಾವ ಕಾರಣದಿಂದಾದರೂ ಒಂದು ಉತಕಕ್ಕೆ ಹರಿಯದೆ 
ಇದ್ದ ರೆ ಅಥವಾ ಕಡಿಮೆಯಾದರೆ ಅಲ್ಲಿ ಆಮ್ಲಜನಕ ಅಭಾವವಾಗಂವುದು. 


ಸ್ಟ್ಯಾಗ್ಗೆಂಟ್‌ ಅನಾಕ್ಸಿಯಾ. 


4) ಉತಕಗಳು ಯಾವ ಕಾರಣದಿಂದಾದರೂ ವಿಷವತ್ತಾಗಿ ಆಮ್ಲಜನಕ 
ವನ್ನು ಉಪಯೋಗಿಸಲು ಅಶಕ್ತವಾಗುವುದರಿಂದ ಆಮ್ಲ 
ಜನಕದ ಅಭಾವ ಉಂಟಾಗುತ್ತದೆ. ಇದು « ಹಿಸ್ಟೊಟಾಕ್ಸಿಕ್‌ 
ಅನಾಸ್ಸಿಯಾ'. 


ಆಮ್ಲಜನಕದ ಅಭಾವವು ಬಹು ಎತ್ತರದ ಪ್ರದೇಶಗಳಲ್ಲಿ, ಅಂದರೆ ಪರ್ವತ 
ಶ್ರೇಣಿ ಪ ಪ್ರದೇಶಗಳಲ್ಲಿ ವಾಸಮಾಡುವ ಮನುಷ್ಯರಲ್ಲಿಯೂ, ಪ್ರಾಣಿಗಳಲ್ಲಿಯಂ ತೋರಿ 
'ಬರುವುದು. ಪರ್ವತ ಶ್ರೇಣಿಗಳನ್ನು ಏರುವವರಲ್ಲಿಯೂ, ಬಹು ಎತ್ತರಕ್ಕೆ ವಿಮಾನ 
ವಂಖಾಂತರ ಹಾರುವವರಲ್ಲಿಯೂ ಕಂಡುಬರಂವುದು, ಸಹಜವಾಗಿದೆ. ಇಂತಹ 
ಎತ್ತರ ಪ್ರದೇಶಗಳಲ್ಲಿ ಗಾಳಿಯ ಒತ್ತಡ ಬಹಳ ವಿರಳ. ಆಮ್ಲಜನಕದ ಅಭಾವದ 
ಪ್ರಭಾವವು ಹೆಚ್ಚಾಗಿ ದೇಹದಲ್ಲಿಯ್ಕೂ ಮಿದುಳಿನಲ್ಲಿಯೂ, ಹೃದಯದಲ್ಲಿಯೂ ವಂತ್ತು 
ಶ್ವಾಸಕೋಶದಲ್ಲಿಯೂ ತೋರಿಬರುವುದು. ಇಂತಹ ಪ್ರಸಂಗಗಳಲ್ಲಿ ಗಾಳಿಯ ಒತ್ತಡೆ 
ವನ್ನು ಸಂದರ್ಭಾನಂಸಾರ ಹೆಚ್ಚಿ ಸಬೇಕಾಗಂವುದಂ. 


ಶ್ವಾಸೋಚ್ಛ್ಛಾಸದ ನಿಯೆಂತ್ರಣ 


- ಶ್ಹಾಸೋಜ್ಛಾ 4ತೆದ ಕೇಂದ್ರ: ಶ್ವಾಸೋಚ್ಛ್ಛಾಸದ ನಿಯಂತ್ರಣದಲ್ಲಿ 
ವಿಂದುಳಿನಲ್ಲಿರುವ ಕೇಂದ್ರವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂದಂ ಕೆಲ 


ಅನಿಲಗಳ ಸಾಗಾಣಿಕೆ ಮತ್ತು ವಿನಿಮಯ 188 


ಪ್ರಯೋಗಗಳ ಮುಖಾಂತರ ತಿಳಿದು ಬಂದಿದೆ. ಮಿದುಳನ್ನು ಮಜ್ಜೆಯ ಮೇಲ್ಗಡೆ 
ಕತ್ತರಿಸಿದರೆ ಉಸಿರಾಟವು ಹೆಚ್ಚು ಕಡಿಮೆಯಾಗುವುದಿಲ್ಲ. ಅದೇ ಮಜ್ಜೆಯನ್ನು ಅದರ 
ಕೆಳಭಾಗಕ್ಕ ಕತ್ತರಿಸಿ ತುಂಡರಿಸಿದರೆ ಉಸಿರಾಟವು ನಿಂತು ಪ್ರಾಣಕ್ಕೆ ಹಾನಿಯಾಗುವುದು. 
ಆದುದರಿಂದ ಶ್ವಾಸೋಚ್ಛ್ಛ್ವಾಸದ ನಿಯಂತ್ರಣದಲ್ಲಿ ಮಜ್ಜೆಯಲ್ಲಿರುವ ಕೇಂದ್ರವು 
ಪ್ರಾಮುಖ್ಯತೆಯನ್ನು ಹೊಂದಿದೆಯೆಂದು ತಿಳಿಯಬಹುದಾಗಿದೆ. ಈ ಪ್ರಯೋಗ 
ಗಳಲ್ಲದೆ ಇನ್ನೂ ವಿದ್ಯುದ್ಧು ವಗಳ ವಂಖಾಂತರ ಉದ್ರೇಕಿಸಿ ಪರಿಶೀಲಿಸುವಾಗ ಇಂತಹ. 
ಕೇಂದ್ರವು ಮಜ್ಜೆಯ " ರೆಟಿಕ್ಕುಲರ್‌? ಸ್ಮಳದಲ್ಲಿ ಅಡಕವಾಗಿದೆ ಎಂಬುದು 
ಗೊತ್ತಾಗುವುದು. 





ಜಿತ್ರ:28. ತುರಿಯ ಮಲ್ಚೇಮ ಮೇಲನ ಭಾಗದ ಮಾಟಿ 
ನೇರವಾದ ಗೆರೇ?ಥು ವಿ:ಕ್ರಾಪ ತರಿಸುವ ಜಾಣಿಗೆಕೆ; 
ಚೊಟ್ಟುಗಳ ಸ್ಥಳಗಳು ಉ ಚ್ಞಾಹವನ್ನು ಉಂಟು ಮಾಡ್ತುತ್ಯವೆ 


ಉಚ್ಛ್ರ್ವಾಸಕ್ಕೆ ಬೇಕಾದ ಕೇಂದ್ರವೂ ನಿಶ್ವಾಸಕ್ಕೆ ಬೇಕಾದ ಕೇಂದ್ರವೂ ಅಕ್ಕಪಕ್ಕ 
ದಲ್ಲಿ ಅಡಕವಾಗಿದ್ದು ಒಂದು ಉದ್ರೇಕಿಸಲ್ಪಡುವಾಗ ಇನ್ನೊಂದು ಶಾಂತಿಯುತವಾಗಂ 
ವುದು. ಈ ಎರಡು ಕೇಂದ್ರಗಳಲ್ಲಿ ಉಚ್ಛ್ರ್ವಾಸದ ಕೇಂದ್ರವು ಪ್ರಬಲವಾಗಿದ್ದು 
ಯಾವಾಗಲೂ ಹೆಚ್ಚಿನ ತೀವ್ರತೆಯನ್ನು ಹೊಂದಿರುತ್ತದೆ. ಅದರೆ ಪ್ರಬಲತೆ ಯನ್ನು 
ನಿಯಂತ್ರಣಗೊಳಿಸಲು ಮಜ್ಜೆಯ ಹೊರಗಿನ ಕೇಂದ್ರಗಳು ಕೂಡ ಸಹಾಯಕವಾಗುತ್ತವೆ, 
ಈ ಕೆಲಸದಲ್ಲಿ ಎರಡು ತೆರನಾದ ಉದ್ಯಮಗಳು ನೆರವಾಗುತ್ತವೆ. " ಹಿರಿಂಗ್‌ ಬ್ರುವರ್‌ 


\ 


\ 


\ 


134 ಸಾಕುಪ್ರಾಣಿಗಳ ಶರೀರ ಕ್ರಿ ಯಾಶಾಸ್ತ್ರ 


ರಿಫ್ಲೆಕ್ಸ್‌ ಎಂಬ ನಿರಿಜ್ಜಾ ಪ್ರತಿಕ್ರಿಯೆಗಳ ಶ್ವಾಸಕೋಶದ ವಿಸ್ತಾರದಿಂದುಂಟಾಗುವ 
ಶಕ್ತಿಗಳಿಂದ " ವೇಗಸ್‌? ನರದ ಮುಖಾಂತರ ಉಚ್ಛ್ರಾಸ ಕೇಂದ್ರವನ್ನೂ ಕುಗ್ಗಿಸುತ್ತವೆ, 
ನಿರಿಚ್ಛಾ ಪ್ರತಿಕ್ರಿಯೆಯಿಂದ ಆಗಾಗ ಉಚ್ಛ್ವಾಸ ಕೇಂದ್ರವು ಕುಗ್ಗಲ್ಪಟ್ಣ ಶ್ವಾಸೋ 
ಚ್ಛ್ವಾಸವು ಲಯಬದ್ಧವಾಗುತ್ತದೆ. ಇದಲ್ಲದೆ ಎರಡನೆಯದಾಗಿ " ನೀಮೋಟ್ಯಾಕ್ಸಿಕ್‌ ೨ 
ಕೇಂದ್ರವು ಮಿದಂಳಿನ " ಪೋನ್ಸ್‌ ' ಎಂಬಲ್ಲಿದ್ದು ಶ್ವಾಸೋಚ್ಚ್ಛಾಸದ ಲಯ ಬದ್ಯತೆ 
ಯನ್ನು ನಿಯಂತ್ರಣಗೊಳಿಸುತ್ತದೆ. ಈ ಕೇಂದ್ರವು ಕೂಡ ಉಚ್ಚ್ಛ್ವಾಸದ ಪ್ರಾಬಲ್ಯತೆ 
ಯನ್ನು ಕ್ರಮವಾಗಿ ಕುಗ್ಗಿಸಿ ಶ್ವಾಸೋಚ್ಛ್ಛ್ವಾಸವನ್ನು ಕ್ರಮಪಡಿಸುತ್ತದೆ. 


ಮಿದುಳಿನಲ್ಲಿರುವ ಶ್ವಾಸೋಚ್ಚ್ವಾಸದ ಕೇಂದ್ರದ ಮೇಲೆ ಹೆಚ್ಚಿನ ಪರಿಣಾಮವು 
" ವೇಗಸ್‌' ನರದ ಮುಖಾಂತರ ಕೇಂದ್ರಕ್ಕೆ ಹೋಗುವ ನರಗಳಲ್ಲಿ ಅಡಕವಾಗಿವೆ. 
` ಶ್ವಾಸಕೋಶದ ಹಿಗ್ಗು ಕುಗ್ಗಿನಿಂದ ಅಲ್ಲಿರುವ ಗ್ರಾಹಕ ಕೋಶಿಕೆಗಳು ಪ್ರಚೋದಿತವಾಗಿ 
" ವೇಗಸ್‌? ನರದ ಮುಖಾಂತರ ಕೇಂದ್ರವನ್ನು ಸತ್ವಭರಿತಗೊಳಿಸುತ್ತವೆ. ಈ ನರಗಳ 
ಬಲದಿಂದಾಗಿ ಶ್ವಾಸೋಚ್ಚ್ವ್ವಾಸಿವು ಹೆಚ್ಚಿಸಲ್ಪಡುತ್ತದೆ. ಆದರೆ ಅದರ ಪರಿಮಾಣವು 
ಕಡಿಮೆಯಾಗುವುದು. ಹಾಗೂ ಈ ಸಂದರ್ಭಗಳಲ್ಲಿ " ಪೋನ್ಸ್‌ ೨ ನಲ್ಲಿರುವ " ನೀಮೋ 
ಟ್ಯಾಸಿಕ್‌' ಕೇಂದ್ರದಿಂದ ಬರುವ ಪ್ರಚೋದನೆಗಳಿಂದ ಶ್ವಾಸೋಚ್ಚ್ವಾಸವು ಸರಿಯಾದ 
ಲಯಬದ್ಧತೆಯಿಂದ ನಿಯಮಿತಗೊಳ್ಳುವುದು. 


ರಸಾಯನಿಕ ವಸ್ತುಗಳಿಂದ ಶ್ವಾಸೋಚ್ಛ್ಛಾಸದ ನಿಯೆಂತ್ರಣ: 
ಧಮನಿ ರಕ್ತನಾಳಗಳಲ್ಲಿ ಸಂವರ್ಧನ ಕ್ರಿಯೆಯಿಂದ ಹೆಚ್ಚು ಕಡಿಮೆಯಾಗುವ ರಸಾಯನಿಕ 
ವಸ್ತುಗಳಿಂದಲೂ ಉಸಿರಾಟದ ನಿಯಂತ್ರಣವು ಎರಡು ತೆರನಾಗಿ ನಿಯಮಿತ 
ಗೊಳ್ಳುವುದಂ. 


1) ಶಾ ್ವಸೋಚ್ಛಾ ಎಸ ಕೇಂದ್ರದ ಕೋಶಿಕೆಗಳಂ ಧಮನಿ ರಕ್ತನಾಳಗಳಲ್ಲಿ ಬರುವ 
ರಸಾಯನಿಕ ವಸ್ತುಗಳ ಹೊಂದಿಕೆಯ ಮೇರೆಗೆ ನೇರವಾಗಿ ನಿಯಂತ್ರಣ 
ಗೊಳ್ಳುತ್ತವೆ. 


2) ಮಹಾಧಮನಿಯಲ್ಲಿ ಮತ್ತು * ಕೆರೋಟಿಡ್‌' ಧಮನಿಯಲ್ಲಿ ಅಡಕ 
| ವಾಗಿರುವ ರಸಾಯನಿಕ ಪ್ರಚೋದಿತ ಗಂಟುಗಳು ಅಲ್ಲಿ ತಲಪುವರಕ್ತದ 
ಲಃ ರಸಾಯನಿಕ ಬದಲಾವಣೆಗಳಿಂದಲೂ ಉಸಿರಾಟದ ನಿಯಂತ್ರಣದಲ್ಲಿ ಭಾಗ 
ನ ವಹಿಸುತ್ತದೆ. 
ಜ್‌. ರಕ್ತದಲ್ಲಿ ಸಂಚರಿಸುವ ಇಂಗಾಲಾಮ್ಲದ ಒತ್ತಡದಿಂದ ಕೇಂದ್ರವು ಹೆಚ್ಚಾಗಿ 
ನಿಯಮಿತಗೊಳ್ಳುವುದು. ಹಾಗೂ ಇನ್ನಿತರ ರಸಾಯನಿಕ ವಸ್ತುಗಳು ಉಸಿರಾಟ 
ಕೇಂದ್ರದ ಕೋಶಿಕೆಗಳನ್ನು, ಅಲ್ಲಿಯ " ಪಿ.ಹೆಚ್‌'ನ್ನು, ಹೆಚ್ಚು ಕಡಿಮೆ ಮಾಡುವುದರಿಂದ 


ಅನಿಲಗಲ ಸಾಗಾಣಿಕೆ ಮತ್ತು ವಿನಿಮಯ 135 


ಉಸಿರಾಟದ ನಿಯಂತ್ರಣವು ಪರಿಣಾಮ ಹೊಂದುವುದೆಂದು ಇತ್ತೀಚಿನ ಪ್ರಯೋಗ 
ಗೆಳಿಂದ ತಿಳಿದುಬಂದಿದೆ. 


ಮಹಾಧಮನಿಯು ಬಾಗುವಲ್ಲಿಯೂ ಮತ್ತು "ಕೆರೋಟಿಡ್‌* ಧಮನಿಯು 
ಕವಲೊಡೆಯುವಲ್ಲಿಯೂ ಇರುವ ವಿಶೇಷ ತೆರನಾದ ಕೋಶಿಕೆಗಳ ರಚನೆಯು ರಕ್ತದ 
ಕಸಾಯನಿಕ ವಿಶೇಷತೆಗೆ ಸ್ನೂ ರ್ತಿನೀಡುತ್ತ ದೆಂಬುದನ್ನು ಹಿಂದೆಯೇ ತಿಳಿಸಲಾಗಿದೆ: 
ಇಲ್ಲಿಯ ಸ್ಫೂರ್ತಿಯನ್ನು ಕ್ರಮ:ವಾಗಿ " ವೇಗಸ್‌? ನರತಂತುಗಳ " ಸೈನಸ್‌ ನರ 
ತಂತಂಗಳೂ, ಮಿದುಳಿನ ಕೇಂದ್ರಕ್ಕೆ ಕರೆದೊಯ್ದು, ಉಸಿರಾಟದ ನಿಯಂತ್ರಣಕ್ಕೂ ರಕ್ತ 
ಸಂಚಾರದ ನಿಯಂತ್ರಣಕ್ಕೂ ಸಹಾಯಕವಾಗುತ್ತವೆ. ಹಾಗೂ ಈ ಕಣಗಳ ರಚನೆಯು 
ಆಮ್ಲಜನಕದ ಕ್ಷೀಣತೆಗೂ, ಇಂಗಾಲಾಮ್ಲದ ಒತ್ತಡಕ್ಕೂ ಅಲ್ಲದೆ " ಪಿ.ಹೆಚ್‌? 
ಕ್ಷೀಣತೆಗೂ ಸ್ಫೂರ್ತಿನೀಡುತ್ತವೆ. ಆಮ್ಲಜನಕದ ಅಭಾವದಿಂದಾಗಿ ಶ್ವಾಸೋಚ್ಚ್ಛಾಸವು 
ಹೆಚ್ಚಾಗುತ್ತದೆ. ಈ ಕಾರಣದಿಂದಾಗಿ ಪ್ರಾಣಿಗಳು 15,000 ಅಡಿ ಎತ್ತರಕ್ಕೆ 
ಹೋದಾಗ ಅಲ್ಲಿಯ ಆಮ್ಲಜನಕದ ಕ್ಷೀಣತೆಯಿಂದ ಶ್ಹಾಸೋಚ್ಚ್ಚಾಸವು ಹೆಚ್ಚಾಗು 
ವುದು. ಇಂಗಾಲಾಮ್ಲದ ಒತ್ತಡಕ್ಕೂ "ಪಿ.ಹೆಚ್‌' ಕ್ಷೀಣತೆಗೂ ಅಲ್ಲಿಯ ಉತಕಗಳ 
ರಚನೆಗಿಂತ ಶ್ವಾಸೋಚ್ಛ್ಛ್ಯಾಸ ಕೇಂದ್ರವೇ ಅಧಿಕ ಕಾರಣವಾಗಿರುತ್ತದೆ. 


ಶ್ವಾಸೋಚ್ಛ್ಛಾಸದ ಇನ್ನಿತರ ನಿರಿಚ್ಛಾ ಪ್ರತಿಕ್ರಿಯೆಗಳು : ಮೇಲಿನ 
ನಿಯಂತ್ರಣಗಳಲ್ಲದೆ ಶಾ ಸೋಚ್ಛಾ ಎಸವು ಬೇರೆ ತೆರನಾದ ಉದ್ಯಮಗಳಿಂದಲೂ 
ಪ್ರಚೋದಿತವಾಗುವುವು. ಅವುಗಳನ್ನು ಕೆಳಗೆ ವಿವರಿಸಿದೆ, 


1 ವಂಹಾಧಮನಿಗಳಲ್ಲಿಯೂ, €ಕೆರೋಟಿಡ್‌' ಕವಲೊಡೆಯುವಲ್ಲಿಯೂ 

`` ಒತ್ತಡ ಗ್ರಾಹಕ ಕೋಶಿಕೆಗಳು ಇರುತ್ತವೆ. ಇವು ರಕ್ತದ ಒತ್ತ ಡಕ್ಕನುಗುಣ 

ವಾಗಿ ಪ್ರಜೋದಿತವಾಗಿ ನರತಂತುಗಳ ಮುಖಾಂತರ ಕೇಂದ್ರವನ್ನು 

ಪರಿಣಾಮಕಾರಿಯಾಗಿಸುತ್ತವೆ ; ಮತ್ತು ಉಸಿರಾಟವನ್ನು ಒತ್ತಡಕ್ಕನು 

ಗುಣವಾಗಿ ಹೆಚ್ಚು ಕಡಿಮೆ ಮಾಡುವುವು. ಹೆಚ್ಚಿನ ರಕ್ತ ಒತ್ತಡದಿಂದ 

| ಇವು ಪ ಕ್ರಚೋದಿತವಾಗುವಾಗ ಉಸಿರಾಟ ಕೆಂದ್ರ ವು ಕುಗ್ಗಲ್ಲ ಟ್ಟು 

ಉಸಿರಾಟವು ಕಡಿವೆಂಯಾಗುವುದಂ. ಒತ್ತಡವು ಕಡಿಮೆಯಾದಾಗ 
ಉಸಿರಾಟವನ್ನು ಹೆಚ್ಚಿಸುವುದೂ ಇವುಗಳಿಗೆ ಸಂಬಂಧಿಸಿರುತ್ತದೆ. 


2) ಚರ್ಮದಲ್ಲಿಯೂ ಇನ್ನಿತರೆ ಕಡೆಗಳಲ್ಲಿಯೂ ಇರುವ ಬೇನೆಯನ್ನು ತಿಳಿಸುವ 
ನರತಂತುಗಳು ಶ್ವಾಸೋಚ್ಛ್ಛ್ವಾಸದ ಕೇಂದ್ರವನ್ನು ಉತ್ತೇಜಿಸಿದಲ್ಲಿ 
ಉಸಿರಾಟವು ಹೆಚ್ಚಾಗುವುದು. ಸ 


136 ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ರೆ 


8) ಗಂಟಲ ಕುಹರ, ಧ್ವನಿಪೆಟ್ಟಿಗೆ ಮತ್ತು ಶ್ವಾಸನಾಳಗಳಲ್ಲಿರುವ ಲೋಳೆ 
ಗೂಡಿದ ನಯಚರ್ಮಗಳು ಅಲ್ಲಿರುವ ನರಪ್ರಚೋದನೆಯ ಫಲವಾಗಿ 
ಉಂಟಾದ ನಿರಿಚ್ಛಾ ಪ್ರತಿಕ್ರಿಯೆಯಿಂದಾಗಿ ಶ್ವಾಸೋಚ್ಛ್ಛಾ ಸವನ್ನೂ ಕಡಿಮೆ 
ಮಾಡುತ್ತವೆ. ಕೆಲವು ವೇಳೆ ನಿಶ್ವಾಸ ಹೊಂದಿ ಶ್ವಾಸೋಚ್ಛಾ ಎಸೆ ನಿಂತು 
ಹೋಗುವುದು. ಈ ತೆರನಾದ ಪರಿಣಾಮ ಆಹಾರವನ್ನು ನುಂಗುವಾಗ, 
ಪಕ್ಷಿಗಳು ಆಕಾಶದಿಂದ ಕೆಳಗೆ ಧುಮುಕುವಾಗ್ಯ ಪ್ರಾಣಿಗಳು ನೀರಿನಲ್ಲಿ 
ಮುಳುಗುವಾಗ, ತೋರಿಬರುತ್ತದೆ. ಇಲ್ಲಿಯ ಲೋಳೆಗೂಡಿದ ನಯ 
ಚರ್ಮಗಳು ತುರಿಸುವಿಕೆಯನ್ನುಂಟುಮಾಡಂವ ಅನಿಲಗಳಿಂದಲೂ, ಧೂಳಿ 
ನಿಂದಲೂ ಆಹಾರಗಳಿಂದಲೂ ನರಪ್ರಜೋದಿತವಾಗಿ, ಕೆಲವು ಸಲ ಸೀನಂ 
ವುದರಿಂದ ಶ್ವಾಸೋಚ್ಛಾ ಎಸವನ್ನು ಹಾನಿಯಿಂದ ತಪ್ಪಿಸಬಹುದು. 


ವ್ಯಾಯಾಮದಿಂಡುಂಟಾಗುವ ಶ್ವಾಸೋಚ್ಛ್ಛಾಸದ ಬದಲಾನಣೆ 
ಗಳು : ದೇಹವು ಶ್ರಮದ ಕೆಲಸಕ್ಕೊಳಪಟ್ಟಾಗ ಶ್ವಾಸೋಚ್ಛ್ಛಾಸದ ಎಣಿಕೆಯು 
ಹೆಚ್ಚಾಗುವುದು ಸಹಜ. ಕೈ ಕಾಲುಗಳಿಂದ ಕೇಂದ್ರಕ್ಕೆ ಹೋಗುವ ನರ ಪ್ರಚೋದನೆ 
ಗಳಂ ಸಹಾಯ ಮಾಡುತ್ತವೆ. ಹೆಚ್ಚಿನ ಸಂವರ್ಥನ ಕಿ ಯೆಯಿಂದುಂಡಾದ * ಪಿ.ಹೆಚ್‌ ' 
ಬದಲಾವಣೆಗಳು ಶ್ವಾಸೋಚ್ಛ್ವಾಸದ ಕೇಂದ್ರವನ್ನು ಉತ್ತೇಜಿಸುತ್ತದೆ. "ಎಡಿ 
ನಲೀನ್‌ ಎಂಬ ಕಿಣ್ಣ ವ್ಯಾಯಾಮದಿಂದುಂಟಾದ ಬೆವರು, ಇಂಗಾಲಾವ್ಲದ ಒತ್ತಡ 
ಮತ್ತು ಮಿದುಳಿನಿಂದ ಕೆಳಗೆ ಬರುವ ನರ ಪ್ರಚೋದನೆಗಳ ಪರಿಣಾಮ ಈ ಶ್ವಾಸೋ 
ಚ್ಛ್ಯಾಸದ ಎಣಿಕೆಗಳು ಹೆಚ್ಚಾಗಲು ಕಾರಣಗಳು. ಅಂತ್ಕೂ ಈ ಎಲ್ಲ ಕ್ರಿಯೋತ್ಪಾದನೆ 
ಗಳು ಕಟ್ಟ ಕಡೆಗೆ ನರ ಬಲಗಳ ಮುಖಾಂತರವೇ ಉಸಿರಾಟವನ್ನು ಹೆಚ್ಚು ಮಾಡಂತ್ತವೆೈಃ 
ಇದರಲ್ಲಿ ಮುಖ್ಯವಾಗಿ ಉಸಿರಾಟ ಕೇಂದ್ರವೂ, « ವೇಗಸ್‌ ನರದ ನಿರಿಚ್ಛಾ ಪ್ರತಿ 
ಕ್ರಿಯೆಯಂ ಮತ್ತು " ನಿಮೋಟ್ಯಾಕ್ಸಿಕ್‌' ಕೇಂದ್ರದ ಪ್ರಬಲತೆಯೂ ಸೇರಿವೆ. 


ಪಾರಿಭಾಷಕ ಶಬ್ದಕೋಶ 
1 


ಇಂಗಿ ಷ್‌ .. ಕನ್ನಡ 
[a0] 
A 

& ಆಲ ತೆ 
Acacia ಅಕೇಸಿಯಾ 
Acityl cholim ಅಸಿಟೈಲ್‌ ಕೋಲಿಂ 
Acidity ಆವ್ಲಾ ಗುಣ 
Activities ಕಾರ್ಯಕಲಾಪಗಳು 


Adenosine Triphosphate 
Adrenaline 

Adrenergic Nerve 
Agglutinate 
Agglutinogen 
Agranulocytes 

Air channel 


| Albumen 


Alkali Dye 


- Alkali Reservoir 
‘Alkalinity 


Alveol 

All or None 
Allergic 
Amino Acid 
AminoSalt 
Anastesia 

Ana xic anoxia 
Angiotonin 
Aniline 


ಎಡಿನೋಸಿನ್‌ ಟ್ರೈಪಾಸ್ಟೇಟ್‌ 
ಎಡ್ತಿನಲೀನ್‌ | 
ಎಡ್ರಿನರ್ಜಿಕ್‌ ನರ 
ಸಂಶ್ಲೇಷಿತ 
ಸಂಶ್ಲೇಷ ಜನ್ಯ 
ನಿರ್ರೇಣು ಕಣ 
ಗಾಳಿ ಗೊಳವೆ 
ಆಲ್ಫುಮಿನ್‌ 

ಕ್ಷಾರಕ ರಂಗು 
ಕ್ಷಾರದ್ರವಾಶಯ 
ಕ್ಷಾರಗಂಣ 

ಗಾಳಿ ಚೇಲ 

ಎಲ್ಲ ಅಥವಾ ಇಲ್ಲ 
ಅಲರ್ಜಿಕ್‌ 
ಅಮೈನೋ ಆಮ್ಲ 
ಅಮಿನೋಲವಣ 
ವೇದನಾ ನಿರೋಧಕ 
ಅನಾಕ್ಷಿಕ್‌ ಅನಾಕ್ಸಿಯಾ ' 
ಎಂಜಿಯೋಟೋನಿನ್‌ 
ಅನಿಲೀನ್‌ ಬಣ್ಣ 


138 


Animal ಪ್ರಾಣಿ 
Anion . ಹಣ ವಿದ್ಯುದ್ಧಾಹಿಕಣ 
Antibody ಪ್ರತಿ ಜೀವಿ 
Aorta ; ಮಹಾಪಧಮನಿ 
Aortic Arch “'ಮಹಾಧಮನಿ ಬಾಗು 
Aortic Body - ಪ್ರಚೋದಿತ ಗಂಟು 
Aortic Pressure ಹೃತ್ಯರ್ಣ ಒತ್ತಡ 
Apex Beat ಮ. ಹೃದಯ ತುದಿಯ ಬಡಿತ . 
Apnea ಶ್ವಾಸಬಂಧನ । 
Aquaduct of Sylvius ಏಕ್ವಾಡಕ್ಟ್‌ ಸಿಲ್ವಿಯಸ್‌ 
Arachnoid ಅರೆಕ್‌ನೈ ಡ್‌ 
Arachnoid Granulation ಅರೆಕ್‌ನೈ ಡ್‌ ಗ್ರಾನ್ಯು ಲೇಷನ್‌ 
Artery ಧಮನಿ 
Arteriole ಆರ್ಸರಿಯೋಲ್‌ 
Arteriovenular Bridge ಧಮನಿ ಅಭಿಧಮನಿಗಳ ಸುಂಕ 
Artial Pressure § ಧಮನಿ ಒತ್ತಡ 
Atelectasis ಎಟಿಲೆಕ್ಟೇಸಿಸ್‌ 
Atmosphere ವಾತಾವರಣ 
Atrial Muscle ಹೃತ್ಕರ್ಣದ ಸ್ನಾಯು 
Atrial systole ' ' ಆಟ್ರಿಯಲ್‌ ಸಿಸ್ಬೇಲ್‌ 
Atricle 4 ಹೃತ್ಕರ್ಣ 
Automatic Nervous System ಸ್ವ 'ಯಂಚಾಲಿತ ನರವ್ಯ ವಸ್ಥೆ 
A. V. Bundle § ಎ. ವಿ. ಸೂಡಂಕಟ್ಟು 
A. V. Node ' ಎ. ಎ ಗಂಟು 

B 
6 | ಬೀಟ 
Balanced  .. ಸಮತೋಲನ 
Band cell ಪಟ್ಟೆ ಕಣ 
Barrier ಆತಂಕ ಬೇಲಿ 


Basophils ಬೇಸೋಫಿಲ್ಸ್‌ 


Battery 

Behaviour 

Benedict Roth Type 
Bicarbonate 


Bicarbonate Chloride 


Bicuspid Valve 
Bile Salts 
Bilirubin 
Block 
Blood Bank 
Blood circulation 
Blood Corpuseles 
Blood Group 
Blood Plasma 
Blood Reaction 
Body Condition 
Body Fluid 
Bone 

-Bone Marrow 
Boyle’s Law 
Brain Bridge Reflk 
Bronchi 
Bubble Stromhur . 


1 


1 
Calcium 
Calibrating Syringe 
Canula 
Capillary 
Carbohydrate 
Carbonic Acid 


139 


ಬ್ಯಾಟರಿ 
ವ್ಯವಹಾರ 
ಬೆನಿಡಿಕ್ಟ್‌ ರೊಥ್‌ ಮಾದರಿ 
ಬೈಕಾರ್ಬೊನೇಟ್‌ 
ಬೈಕಾರ್ಬೊನೇಟ್‌ ಕ್ಲೋರೈಡ್‌ 1 
ರೂಪಾಂತರ 
ಎರಡು ಹಾಳೆಗಳ ಮಂಚ್ಚಳ ` 
ಪಿತ್ತಗಳ ಉಪ್ಪು 
ಬಿಲಿ ರೂಬಿನ್‌ 
ತಡೆ 
ರಕ್ತ ಬ್ಯಾಂಕ್‌ ` 
ರಕ್ತ ಸಂಚಲನ 
ರಕ್ತ ಕಣ 
ರಕ್ತ ಗುಂಪು 
ರಕ್ತ ದ್ರವ 
ರಕ್ತ ಪ್ರತಿಕ್ರಿಯೆ 
ದೇಹ ಪರಿಸ್ಥಿತಿ 
ದೇಹದ ದ್ರವ 
' ಎಲುಬು 
ಎಲುಬಿನ ತಿರುಳು 
| ಬಾಯಲ್ಸ್‌ ನಿಯಮ 
ಬ್ರೈನ್‌ ಬ್ರಿಡ್ಜ್‌ ರಿಫ್ಲೆಕ್ಸ್‌ 


( ಲ ಟ್ರ 


ನ್‌ 
'ಬ್ರೋೊಕೈ 


ಳ್ಳ ಕೈಯ ಸೊ ಕ್ಟ್ರೀಮರ್‌ 


೦೨ 


ಕ್ಯಾಲ್ಟಿ ್ಸಿಯಂ 
ಕ್ಯಾಲಿ ಬ್ರೇಟಿಂಗ್‌ ಸಿರಿಂಜ್‌ 
ಕ್ಯಾನುಲಾ 
ಸೂಕ್ಷ್ಮನಾಳ 
ಕರ್ಕರಪಿಷ್ಟ pa 
ಇರ್ಬಾನಿಕ್‌ ಆಮ್ಲ " " 


140 


Carbonic Anhydride 
Carbomino Hemoglobin 
Carboxy Hemoglobin 
Cardiac Arrhythmias 
Cardiac Cycle 
Cardiac Reflex 
Carotid Bifurcation 
Carotid Sinus 
Cardiometer 
Cartilage 

GCarotin 

Catheter 

Cation 

Cell 


Cell Membrane 
Centrifuge 


Gephalin 
Cerebral Cortex 
Cerebrospiral Fluid 
Chamber 
Characteristies 
Chemical 
Chloride 
Cholesterol 
Cholinergic 
Chorda Tympani 
Choride Plexus 
Cilia 

Cistern Magna 
Citrate 

Climate 


Clotting 


ಕಾರ್ಬನಿಕ್‌ ಅನ್‌ಹೈಡ್ರೈಡ್‌ 
ಕಾರ್ಬಮಿನೊ ಹಿಮಾಗ್ಲೋಬಿನ್‌ 
ಇಂಗಾಲೇಕಾಮ್ಲ ರಕ್ತವರ್ಣಜನಕ 
ಕಾರ್ಡಿಯಾರ್‌ ಆರಿಥ್ಮಿಯಾಸ್‌ 


ಹೃದ್ದೀಪಕ ಕಾಲಚಕ್ಟೆ 


. ಹೃದಯ ನಿರಿಚ್ಛಾ ಪ್ರತಿಕ್ರಿಯೆ 


ಕೆರೊಟಿಡ್‌ ಧಮನಿ ಕವಲೊಡೆ 
ಕೆರೊಟಿಡ್‌ ಸೈನಸ್‌ 
ಕಾರ್ಡಿಯೋಮಾಪಕ 
ಮೆಲ್ಲೆಲಂಬು 

ಕೆರೊಟಿನ್‌ 
ನೆಳಿಕೆಸಲಕರಣೆ 
ಧನವಿದ್ಯುದ್ಧಾ ಿಹಿಕಣ ' 
ಕೋಶಿಕೆ ` 
ಕೋತಿಕ ಪೊರೆ 
ಕೇಂದ್ರಾಪಗಮನ 
ಸಿಫೇಲಿನ್‌ 
ಮೇಲ್ಮಿದುಳು 
ಮಿದುಳು ಕಶೇರುಕದ್ರವ 
ಕೋಣೆ 

ಲಕ್ಷಣ 

ರಾಸಾಯನಿಕ 
ಕ್ಲೋರೈಡ್‌ 
ಕೊಲಿಸ್ಟಿರೋಲ್‌ 
ಕೊಲಿನರ್ಜಿಕ್‌ 

ಕೋರ್ಡ ಟಿಂಪೆನಿ 
ಕೋರೈಡ್‌ ಪ್ಲೆಕ್ಸಸ್‌ 
ಎವೆ 

ಸಿಸ್ಟರ್ನ್‌ ಮಾಗ್ನ 
ಸಿಟ್ರೇಟ್‌ 

ಹವಾಗಂಣ 

ರಕ್ತ ಹೆಪ್ಪು ಗಟ್ಟುವಿಕೆ 


Cobalt 
Colostrem 
Complete Period 
Complex System 
Composition 
Copper Sulphate 
Corbon Dioxide 
Coronary Artery 
Coronary Circulation 
Coranary Sinus 
Costal Type 
Criotinine 
Cytoplasm 


Daltan’s Law 
Depolarized State 
Depressor Nerve 
Dextran 
Diaphragm 
Dicoumarol 
Difference 
Diffusion K 
Diffusion Pressure 


D. ೫. A. (Deoxy Ribonuc- 
lic Acid) 


Domestic Animal 
Duramator 
Dyspnea 


141 
ಕೋಬಾಲ್ಟ್‌ 
ಮೊದಲ ಮೊಲೆ ಹಾಲು 
ಪೂರ್ತಿ ಅವಧಿ 
ಸಂಕೀರ್ಣ ವ್ಯವಸ್ಥೆ 
ಸಂಯೋಜನೆ 
ಮೈಲು ತುತ್ತ 
ಇಂಗಾಲಾವ್ಲಾ 
ಕೊರೊನರಿ ಧಮನಿ 
ಹೃದಯದಲ್ಲಿಯ ರಕ್ತಸಂಚಲನೆ 
ಕೊರೊನರಿ ಸೈನಸ್‌ 
ಪಕ್ಕೆಲುಬು ವಿಧ 
ಕ್ರಿಯೋಟಿನಿನ್‌ 
ಕೋಶಿಕಾ ದ್ರವ 


i 

ಡಾಲ್ವನ್ನಿನ ನಿಯಮ 

ನಿರ್ಧವೀಕರಣ ಸ್ಥಿತಿ 

ಕುಗ್ಗಿಸುವ ನರೆ 

ವಪೆ 

ಡೈಕ್ಯುಮರೋಲ್‌ 

ತಾರತಮ್ಯ 

ವಿಸರಣ 

ವಿಸರಣ ಒತ್ತಡ 

ಡಿ. ಎನ್‌. ಎ. (ಡೆಕ್ಸಿ ರಿಬೊ 
ನ್ಯೂಕ್ಲಿಕ್‌ ಆಮ್ಲ) 

ಸಾಕುಪ್ರಾಣಿ ಎ 

ಡ್ಕ್ಯೂರಾ ಮೇಟರ್‌ 

ಕಷ್ಟ ಶ್ವಾಸ 


142 


E ctopic Impulse 
Elastic Muscle 

Electro Cardiogram 
Electro Cardiograph 
Electrode 

Electrolytes 

Embryo 

Endocardium 
Endoplasmic Reticulum 
Energy 

Environment 

Enzyme 

Erythropoeitin 
Erythrocyte Sedimentation 
Esinophils 

Enpnea 

Exercise 


Expiratory Reserve Volume 


Extrinsic Factor 


Fat 

Femoral 

Ferric 

Ferrous 
Fibrinogen 

Fick Procedure 
Filtration Pressure 
Flura 

Folic acid 


F 


ಎಕ್ಟೋಪಿಕ್‌ ಉತ್ತೇಜಕ 
ಸ್ಲಿತಿಸ್ಮಾಪನಾ ಸ್ನಾಯು 
ವಿದ್ಯುದ್ಧೃದಯ ತಿಳುವಳಿ 
ವಿದ್ಯುದ್ಭೃದಯಾ ಲೇಖನ 
ವಿದ್ಯುದ್ಧ,ವ 


ಶಲ 
ವಿದ್ಯುದ್ಧಿಶ್ಲೇಷಕ 
ಭ್ರೂಣ 
ಹೃದಯದ ಒಳ ಪರೆ 
ಅಂತರ್ಧಾತು ಬಲೆಗಳು 
ಶಕ್ತಿ 
ಪರಿಸರ 
ಕಿಣ್ವ 
ಎರಿತ್ರೊಪೊಯೆಟಿನ್‌ 
ಮಡ್ಡಿಕಟ್ಟುವ ವೇಗ 
ಇಸಿನೋಫಿಲ್ಸ್‌ 
ಸ್ವಾಭಾವಿಕ ಶ್ನಾ ಸ 
ವ್ಯಾಯಾಮ 
ನಿಶ್ಚಾಸಕ್ಕೆ ಕಾಯ್ದಿಟ್ಟ ಗಾತ್ರ 
ಹೊರಘಟಕ 


ಕೊಬ್ಬು 
ಫಿಮೋರಲ್‌ 
ಫೆರಿಕ್‌ 

ಫೆರಸ್‌ 
ಫೈಬ್ರಿನೋಜನ್‌ 
ಫಿಕ್‌ ಕ್ರಮ 
ಸೋಸುವ ಒತ್ತಡ 
ಪ್ಲೂರ 

ಫೋಲಿಕ್‌ ಆಮ್ಲ 


Foramina Luscka 
Forcign Body 


Functional Residual Copacity 


Galvanometer 
Gene 

Glacial Acetic Acid 
Gland 

Glasso Pharyngal Nerve 
Globin 

Globulin 

Glucose 

Glycogen 

Gold Blate 

Golgi Body 

Golgi Complex 
Granulocytes 
Graph 
Gravitational Force 
Growth 


Harmomy 
Harmones 
Heart 
Heart Lung Preparation 
Heat 

Hemato Crit 
Hematocrit Test 
Heme 


G 


143 
ಫೊರಾಮಿನಾ ಲುಷ್ಕ 
ಪರಜೀವಿ 
ಕ್ರಿಯೂ ಉಳಿಕೆ ಸಾಮರ್ಥ್ಯ 


ಪ್ರವಾಹ ವಿದ್ಯುನ್ಮಾಪಕ 
ವಂಶವಾಹಿ 

ಗ್ಲೇಸಿಯಲ್‌ ಅಸಿಟಿಕ್‌ ಆಮ್ಲ 
ಗ್ರಂಥಿ 

ಗ್ಲಾಸೊ ಪ್ಯಾರಿಂಜಿಯಲ” ನರ 
ಗ್ಲೋಬಿನ್‌ 

ಗ್ಲೋಬ್ಯುಲಿನ್‌ 

ಗ್ಲೂಕೋಸ್‌ 

ಗ್ಲೈಕೊಜೆನ್‌ 

ಗೋಲ್ಡ್‌ ಬ್ಲೇಟ್‌ 

ಗೋಲ್ಲಿ ವಸ್ತು 

ಗೋಲ್ಲಿ ಕಾಂಪ್ಲೆಕ್ಸ್‌ 
ರೇಣುಕಣ 

ಆಲೇಖನ 

ಗುರುತ್ವಾಕರ್ಷಣೆ 


ಬೆಳವಣಿಗೆ; 


\ 
ಲಯ ಬದ್ಧತೆ 
ಚೋದಕಗಳು 
ಹೃದಯ 


 ಹೈದಯ ಶ್ವಾಸಕೋಶ ಸಿದ್ಧತೆ 
"“ ಉಷ್ಣತೆ 


ಹೆಮಟೋಕ್ರಿಟ್‌ 
ಹೆಮಟೋಕ್ಟಿಟ್‌ ಸ್‌ 
ರಕ್ತವರ್ಣ 


144 


Hemin 
Hemoglobin 
Hemolysis 
Hemophilia 
Henry’s Law 
Heparin 
Heriditary 

Hering Breuer Reflexes 
Hirudin 

Histamin 
Histotaxic Anoxia 
Homeostesis 

5HT (Serotonin) 
Hyperea 

Hyper Tensin 
Hyper Tensinogen 
Hypertonic Solvent 
Hypothalamus 
Hypotonic Solvent 


Impulse Action 

In Compatible Blood ೩1 
Indicator Substance 
Inspiratory Capacity 
Inspiratory Reserve volvme 
Inter Cellular Fluid 


Interstitial Fluid 


Intra Pleural 
Intra Thoracic 


ಹೀಮಿನ್‌ 

ರೆಕ್ಕವರ್ಣ ಜನಕ 

ರಕ್ತ ಛೇದಕ 

ಹಿಮೋಫಿಲಿಯೂ 

ಹೆನ್ರಿ ನಿಯಮ 

ಹಿಪಾರಿನ್‌ 

ಅನುವಂಶಿಕ 

ಹೆರಿಂಗ್‌ ಬ್ರುವರ್‌ ರಿಪ್ಲೆಕ್ಸಸ್‌ 
ಹಿರುಡಿನ್‌ 

ಹಿಸ್ಟಮಿನ್‌ 

ಹಿಸ್ಟೋಟಾಕ್ಸಿಕ್‌ ಅನೋಕ್ಸಿಯೂ 
ಹೊಮಿಯೋ ಸ್ಟೇಸಿಸ್‌ 
ರ ಹೆಚ್‌. ಟಿ. (ಸೆರೊಟೋನಿನ್‌) 
ಅಧಿಕಶ್ವಾಸ 

ಹೈಪರ್‌ ಟೆನ್ಸಿನ್‌ 

ಹೈಪರ್‌ ಟೆನ್ಸಿನೋಜೆನ್‌ 
ಉಚ್ಛೆಸ್ಥಿತಿ ದ್ರಾವಕ 

ಹೈಪೊ ತಾಲಮಸ್‌ 


ಲ 
ನೀಚಸ್ವಿತಿ ದ್ರಾವಕ 


ಪ್ರಚೋದ ಕಾರ್ಯ 
ಹೊಂದಾಣಿಕೆಯಾಗದ ರಕ್ತ 
ಗುರುತಿಸಲು ಬರಂವ ಪದಾರ್ಥ 
ಉಚ್ಛಾ ಇಸನೆಯ ಸಾವಂರ್ಥ್ಯ 
ಉಚ್ಛ್ವ್ವಾಸಕ್ಕೆ ಕಾಯ್ದಿಟ್ಟ ಗಾತ್ರ 
(ಇಂಟರ್‌ ಸೆಲ್ಯುಲರ್‌ ದ್ರವ) 
ಕೋಶಿಕಾಂತರ ದ್ರವ 

ಉತಕಾಂತರ ದ್ರವ 

(ಇಂಟರ್‌ ಸ್ಟಿಷಿಯಲ್‌ ದ್ರವ) 
ಪ್ಲೂರಾಂತರ್ಗತ 
ಎದೆಯೂಂತರ್ಗತ 


: 145 


Intra-vascular Fluid 


Intrinsic Factor 
Introduction 

Iodine 

Isometric Contraction Phase 
Isometric Relaxation Phase 
Isotonic Solvent 


Jaundice 
Jugular Furrow 


KHB 


‘K 


Kidney 

Korot Kov 

Korot Kov Sound 

Kreb Gycle 

Krogh ೫೫3. 
Kymograph 


Lactic Acid 
Lactose 
Larynx 
Lecithin 
Leech 
Leucocytes 
Life 


ಕ 


ಟ್ರವೆಸ್ಕ್ಯುಟರ್‌ ದ್ರವ 


ರಕ್ತನಾಳ ದ್ರವ 


ಇಂ 


CiL 


ಜಿ 


ಳಘಟ 
ಪರಿಚಯ 

ಆಯೋಡಿನ್‌ 

ಐಸೊಮೆಟ್ರಿಕ್‌ ಕಾಂಟ್ರಾಕ್ಟನ್‌ ಫೇಸ್‌ 
ಐಸೊಮೆಟ್ಟಿಕ್‌ ರಿಲ್ಯಾಕ್ಸೇಷನ್‌ ಫೇಸ್‌ 
ಸಮಸ್ಥಿತಿ ದ್ರಾವಕ 


[a 


ಕಾಮಾಲೆ 
ಜ್ಯುಗುಲರ್‌ ಫರೊ 
ಪೊಟಾಸಿಯಂ ಹಿಮೊಗ್ಗೋಬಿನ್‌ 


ಮೂತ್ರಪಿಂಡ 
\ ಕೊರೊಟ್‌ ಕೊವ್‌ 


| ಕೊರೊಟ್‌ ಕೊವ್‌ ಶಬ್ದ 


| ಕ್ರೆಬ್‌ ಸೈಕಲ್‌ 
" ಕ್ರೋಗ್‌ 
'ತರಂಗಲೇಖನ 


ಲ್ಯಾಕ್ಟಿಕ್‌ ಆಮ್ಲ 
ಲ್ಯಾಕ್ಟೋಸ್‌ 

ಧ ನಿ ಪೆಟ್ಟಿ ಗೆ 
ಲೆಸಿಧಿನ್‌ 

ಜಿಗಣೆ 

ಬಿಳಿ ರಕ್ತಕಣಗಳು 
ಜೀವಕಾಲ 


\ 


Lipid 

Liver 

Living 

Ludwig Stromuhr 
Lung 

Lwok Solution 
Lymph 

Lymph Node 
Lymph Vessel 
Lymphocytes 
Lymphocyte Cell 
Lysosomes 


Mammal 
Manganeese 
Manometer 
Marrow 

Mass of Cells 
Medulla 
Medulla Oblongata 
Mega Karyocytes 
Megnesium 
Membrane 
Meninges 
Mesentry 

Meta Arteriole 
Metabolic Waste 
Metabolism 
Metamorphosis 


. 146 


ಲಿಪಿಡ್‌ 

ಯಕೃತ್‌ 

ಸಜೀವಿ 

ಲುಡ್‌ವಿಗ್‌ ಸ್ಫೋಮರ್‌ 
ಶ್ವಾಸಕೋಶ 

ಲ್ಹೊಕ್‌ ದ್ರವ 

ಲಿಂಫ್‌ 

ಲಿಂಫ್‌ ಕಾಯಿ 

ಲಿಂಫ್‌ ನಾಳ 

ಲಿಂಘೊ ಸೈಟ್ಸ್‌ 
ಲಿಂಫೋಸೈಟ್‌ ಕೋಶಿಕೆ 
ಲೈಸೋಸೋಮ್ಸ್ಸ್‌ 


ಸಸ್ತನಿ 

ಮ್ಯೂಂಗನೀಸ್‌ 

ಅನಿಲ ಪೀಡನಮಾಪಕ 

ತಿರುಳ್ನೆಣ 

ಕೋಶಿಕೆಗಳ ಕೂಟ 

ಮಜ್ಜೆ 

ನೀಳ ವಂಜ್ಯೆ 

ಮೆಗಕೇರಿಯೋ ಸೈಟ್ಸ್‌ 
ಮೆಗ್‌ನೀಸಿಯಂಂ 

ಪೊರೆ 

ಮೆನೆಂಜಿಸ್‌ ) 
ಮೆಸೆಂಟರಿ 1 
ಮೆಟಆರ್ಬಿರಿಯೋಲ್‌' 

ಸಂವರ್ಧನಾ ನಷ್ಟ 

ಸಂವರ್ಧನ 

ಸ್ಥಿತ್ಯಂತರ 


14) 


Methane 
Methemoglobin 
Micron 
Microscope 
Millimeter 
Millimicron 
Million 

Mineral 

Minute Volume 
Mitochondria 

M. N.S. Arrangement 
Molecule Size 
Molecular Weight 
Monocytes 

Monro 

Mucus 

Mucus Gland 
Multiplication 
Muscle 
Myoglobin 


Natural 
Natural Prope... 


Negative Electric Charge 


Nembutal 
Nerve 
Neutral Dye 
Neutral pH. 
Neutrophils 
Nonliving 


ಮೀಥೇನ್‌ 

ಮೆಟ ರಕ್ತವರ್ಣ ಜನಕ 
ಮೈಕ್ರಾನ್‌ 
ಸೂಕ್ಷ್ಮದರ್ಶನ 
ಮಿಲಿಮೀಟರ್‌ 

ಮಿಲಿ ಮೈಕ್ರಾನ್‌ 
ಮಿಲಿಯನ್‌ 
ಖನಿಜವಸ್ತು 
ನಿಮಿಷಗಾತ್ರ 
ಮೈಟೊಕೊಂಡ್ರಿಯೂ 
ಎಂ. ಎನ್‌. ಎಸ್‌, ವ್ಯವಸ್ಥೆ 
ಅಣುಗಾತ್ರ 
ಪರಮಾಣುಭಾರ 
ಮಾನೊಸ್ಗೆ ೈಟ್ಸ್‌ 
ಮೊನ್ರೊರಂಧ್ರ) 
ಶ್ಲೇಷ್ಮ 


ಲೋಳೆಗ್ರಂಥಿ 


( ವೃದ್ಧಿ 


ಸ್ನಾಯು 
ಸ್ನಾಯು ರಕ್ತವರ್ಣ ಜನಕ 


ಹ್ರಾಕೃತಿಕ 
ಪ್ರಕೃತಿಲಕ್ಷಣ 
ಯಣ ವಿಮ್ಯುದಂ* 
ನೆಂಬುಟಲ್‌ 


Nor-adrenaline 
Nuclear Membrane 
Nucleoplasm 
Nucleoproteins 
Nucleus 


Oidema 

Optical Manometer 
Organelles 

Origin 

Osmatic Pressure 
Oxalate 

Oxidation 

Oxygen 


Oxygen Dissociation Curve 


Oxyhemoglobin 


Para Sympathetic 


Nervesystem 


Parts 

Pectin 

Penis 
Pericardium 

pH 

Phono Cardiogram 
Phosphate 
Phospholipids 
Phosphoric Acid 
Phrynx 
Physiology 


` 148 


ನೊರ್‌ ಎಡ್ರಿನಲಿನ್‌ 
ಕೇಂದ್ರಕ ಪೊರೆ 
ಕೇಂದ್ರಕ ದ್ರವ 
ಕೇಂದ್ರಕ ಸಸಾರಜನಕ 
ಕೇಂದ್ರಕ 


ಅಂಗಶೋಫ 
ಆಪ್ಟಿಕಲ್‌ ಮಾನೋಮೀಟರ್‌ 
ಅಲ್ಟಾಂಗಗಳು 
ಉತ್ಪತ್ತಿ 
ಅಭಿಸರಣ ಒತ್ತಡ 
ಓಗ್ಗ ಲೇಟ್‌ 

op 
ಉತ್ಕರ್ಷಣ 
ಆವ್ಲಜನಕ 
ಆಮ್ಲಜನಕ ವಕ್ರರೇಖೆ 
ಆಮ್ಲ ರಕ್ತವರ್ಣ ಜನಕ 


ಅನುಕಂಪನ ನರವ್ಯವಸ್ಥೆ 
ಅಂಗಾಂಗ 

ಪೆಕ್ಟಿನ್‌ 

ಶಿಶ್ನ 

ಹೃದಯ ಕೋಶ 

ಹಿ. ಹೆಚ್‌, 

ಧ್ವನಿಹ್ಯ ಚ್ಛೆಲನೆಯ ಲೇಖನ 
ಫಾಸೆ ಕೇಟ್‌ 
ಫಾಸ್ಟೋಲಿಪಿಡ್ಸ್‌ 
ಫಾಪ್ಟಾರಿಕ್‌ ಆವ್ಲಾ 
ಗಂಟಲ ಕುಹರ 


ಶರೀರ ಕ್ರಿಯಾಶಾಸ್ತ್ರ 


149 


Piamater 

Pigments 

Pinial 

Pitutary 

Placenta 

Plant 

Platelets 

Platelet Thrombocytes 
Plat hysmograph 
Pneumograph 
` Penumotaxic Centre 
Pneumothorax 
Polarized State 
Polypnea 

Pons 

Porphyrin 

Positive Electric Charge 
Potassium 

Potassium Bicarbonate 
Premature Beat 
Prenic Nerve A 
Pressure Receptors ` 
Progress 

Protein 
` Protrombin 
Protoplasm 
Pulmonary Artery 
Pulmonary Capacity 
Pulmonary Circulation 
Purkingi Fibre 
Pyridoxin 

Pyrol Rings 


ಪೈಯೂಮೇಟರ್‌ 
ಬಣ್ಣದಂಶ 
ಪಿನಿಯಲ್‌ 
ಪಿಟ್ಯುಟರಿ 
ಭ್ರೂಣದ ಕವಚ 
ಕ್‌ 


ಗ್ಯ 


ಪ್ಲೇಟ್‌ಲೆಟ್ಸ್‌ 

ತುಂಡುಕಣ 
ಪ್ಲೆತಿಸ್ಮೊಗ್ರಾಫ್‌ 
ನ್ಯೂಮೊಗ್ರಾಫ್‌ 
ನ್ಯೂಮೊಟಾಕ್ಸಿಕ್‌ ಕೇಂದ್ರ 
ನ್ಯೂಮೊಥೋರೆಕ್ಸ್‌ 
ಧೃವೀಕರಣ ಸ್ಥಿತಿ 
ಬಹುಶ್ವಾಸ 

ಪೊನ್ಸ್‌ 

ಪೊರ್ಬಿರಿನ್‌ 

ಧನ ವಿದ್ಯುದಂಕ 
ಪೊಟ್ಮಾಸಿಯಂ 
ಪೊಟ್ಯಾಸಿಯಂ ಬೈಕಾರ್ಬೊನೇಟ್‌ 
ಅಪಕ್ವ ಮಿಡಿತ 

ಪ್ರಿ ನಿಕ್‌ ನರ 

ಒತ್ತಡಗ್ರಾ ಹಕ ಕೋಶಿಕೆಗಳು 


ಪರ್ಕಿಂಜಿ ಫೈಬರ್‌ (ನಾರು) 
ಪೈ ರಿಡೊಕ್ಸಿನ್‌ 

ನ Ween 

ಪೈರೂ ೮ ರಿ ಗ್ಸ್‌ 


150 


Pyruvate ಪೈರುವೇಟ್‌ 


Pyruvic Acid ಪೈರುವಿಕ್‌ ಆವ್ಲು 
R 
Radio Isotope ವಿಕಿರಣ ಸಮಸ್ಕಾನೀಯ 
Rapid Filling ರ್ಯಾಪಿಡ್‌ ಫಿಲ್ಲಿಂಗ್‌ 
Rate of Heart Beat ಮಿಡುಕು ವೇಗ 
R. N. A (Rebonuclic Acid) ಆರೇ, ಎನ್‌, ಎ (ರಿಬೊನ್ಮೂಕ್ಲಿಕ್‌ 
ಆಮ್ಲ 

Receptors ಗ್ರಾಹಕ ಕೋಶಿಕೆ 
Recoiling Power ಪೂರ್ವಸ್ಥಿತಿಗೆ ಬರೆವಶಕ್ತಿ 
Refractory Period ರಿಪ್ಪ್ಯಾಕ್ಟರಿ ಪಿರಿಯಡ್‌ 
Relative Period .: ಸಾಪೇಕ್ಷ ಅವಧಿ 
Rennin ರೆನಿನ್‌ 
Reproduction ಸಂತಾನಾಭಿವೃದ್ಧಿ 
Residual Air ಶ್ವಾಸಕೋಶದ ಉಳಿಕೆಗಾಳಿ 
Resistance . ಪ್ರತಿಭಟನೆ 
Respiration  ಶ್ವಾಸೋಚ್ಛ್ರಾಸ 
Respiratory Quotient ಶ್ವಾಸೋಚ್ಛ್ವಾಸ ಭಾಗಲಬ್ಧ 
Reticular ರೆಟಿಕ್ಕುಲರ್‌ 
Reticulocytes ಅಪಾಯ ಕೆಂಪುಕಣ 
Reticulo Endothelial System ರೆಟಿಕ್ಕುಲೊಎಂಡೋತಿಲಿಯಲ್‌ 

| ವ್ಯವಸ್ಥೆ 
Rh Group ಆರ್‌ಹೆಚ್‌ ಗುಂಪ 
Rhythmic Contraction ಲಯಬದ್ಧ ಮಿಡಿತ 
Riboflavin ರಿಬೊಫ್ಲೇವಿನ್‌ ` 
Ringers Fluid ರಿಂಗರ್‌ ದ್ರಾವಕ 
Ringer Solution ರಿಂಗರ್‌ ದ್ರವ 
Roaring ಗೊರಕೆ ಹೊಡೆ 


Rotameter -: ತಿರುಗುವ ಮೀಟರ್‌ 


"151 


Saccharin 

S. A. Node 
Sorcolemma 
Science 

Serum 

Sex 

Shock 

Sinoartrial Junction 


Sinoauricular Node 


Sinus 

Skull 

Sodium 

Sodium Chloride 
Specific Gravity 
Sphygmogram 
Sphygmomanometer 
Spirometer 

Spleen 


‘ Sponge 


೫.8. 


Stagnamt Anoxia 
Stair Case Effect’ 
Stannius Ligature 
Stephan Hails 
Stethescope 


. Stethograph 


Stimulant 

Stimulated Nerves 
Stimulation 
Stimulation of Stimuli 
Stimuli 


ಸಕ್ಕರೆಅಂಶ 

ಎಸ್‌. ಎ. ಗಂಟು 
ಸಾರ್ಕೊಲೆಮ್ಮ 

ವಿಜ್ಞಾ ನ 

ರಕ್ತನೀರು 

ಲಿಂಗ 

ಆಘಾತ 
ಸೈನೋಆರ್ಟಿಯಲ್‌ ಜಂಕ್ಷನ್‌ 
ಸೈನೊ ಆರಿಕ್ಕುಲರ್‌ ನೋಡ್‌ 
ಸೈನಸ್‌ನರ 

ಕಪಾಲ 

ಸೋಡಿಯಂ 

ಸೋಡಿಯಂ ಕ್ಲೋರೈಡ್‌ - 
ವಿಶಿಷ್ಠ ತ ಗುರುತ್ತ } 
ಸ್ಲಿಗ್ಮೊಗ್ರಾವರ್‌ 
ಸ್ಫಿಗ್ಮೊವೂನೊ ಮೀಟರ್‌ 
ಶ್ಚಾಸಮಾಪಕಯಂತ್ರ 
ಪ್ಲೀಹ 

ಸ್ಪಾಂಜ್‌ 

ಸ್ಟ್ಯಾಗ್‌ನೆಂಟ್‌ ಅನಾಕ್ಸಿಯೂ 
ಮೆಟ್ಟಲು ತೆರನಾದಕ್ಷಿಯೆಂ 
ಸ್ಟೇನಿಯಸ್‌ ಪಟ್ಟೆ 

ಸ್ಟೀಫನ್‌ ಹೇಲ್ಸ್‌ 

ಆಕರ್ಣಕ 

ಸೈತೊಗ್ರಾಫ್‌ 

ಉತ್ತೇಜಕ 

ಸಂಪೀಡನ ನರಗಳು 
ಉದ್ದೀಪನ 

ಉದ್ದೀಪನಗಳ ಒಟ್ಟುಕ್ರಿಯೆ 
ಉದ್ದೀಪನಗಳು 


\ 


\ 


Stretch Recaptors 
Stroke Volume 


Sub-nexillary 
Sulphate 

Sulphuric Acid 
Surface Tension 
Surfactant 

Sweet Clover 
Systemic Circulation 


Tamubour 

Test Tube 
Thermostromhur 
Thorocic Vessel 
Thorax 
Thrombocytes 
Thromboplastin . 
‘Trombopoitic Facor 
Through Fare Channels 
Thyroxin 

Tidal Volume 

Tissue 

Total Lung Capacity 


Trachea 
Transportation 
Tricuspid Valve 
Trillian 


{52 


ಶ್ವಾಸಕೋಶವಿಸ್ತಾರ 
ಬಡಿಸದಗಾತ್ರ ; ಆಕುಂಚನ ಗಾತ್ರ ; 
ನಾಡಿಪರಿಮಾಣ 


ಶಾರೀರಿಕ ಸಂಚಲನ 


ತೆಮಟೆ 

ಪ್ರನಾಳ 

ಕಾಲಿನ ಸ್ಟೋಮರ್‌ 

ಥೊರೆಸಿಕ್‌ನಾಳ 

ಎದೆಗೂಡು 

ತ್ರೊಂಬೊ ಸೈಟ್ಸ್‌ 

ತ್ರೊಂಬೊಪ್ಲಾಸ್ಟಿನ್‌. 

ತ್ರೊಂಬೋಪ್ಲೊಯಟಿಕ್‌ ಘಟಕ 

ಹೆದ್ದಾರಿಗಳ ಕಾಲುವೆ 

ಥೈರೋಕ್ಷಿನ್‌ 

ಏರಿಳಿತಗಾತ್ರ 

ಉತಕ 

ಶ್ವಾಸ ಕೋಶದ ಒಟ್ಟು 
ಸಾಮರ್ಥ 


ಮೂರು ಹಾಳೆಗಳ ಮುಚ್ಚಳ 
ಟ್ವಿಲ್ಲಿಯನ್‌ 
ಲ್ಯ 


153 


ಸ 
Unicellular _ ಏಕಕೋಶಿಕಾ 
Universal Doner ಸಾರ್ವತ್ರಿಕ ರಕ್ತದಾನಿ 
Universal Recipant ಸಾರ್ವತ್ರಿಕ ರಕ್ತಸ್ಟೀಕಾರಿ 
Urea ಯೂರಿಯೊ 
Uric Acid ಯೂರಿಕ್‌ ಆಮ್ಲ 
A's 
Vagas Escape ವೇಗಸ್‌ ಜಾರುವಿಕೆ 
Vagus Nerve | ವೇಗಸ್‌ನರ 
Valve ಕವಾಟ 
Vaso Constructor . ವಾಸೋಕನ್ಸ್ಟಕ್ವರ್‌ 
Vaso Dilator ವಾಸೋ ಡೈಲೇಟರ್‌ ' 
Vaso Moter Centre ವಾಸೋ ಮೋಟಾರ್‌ ಕೇಂದ್ರ 
Vein ಅಭಿದಮನಿ 
Venous Sinuses ಧಮನಿಚೀಲ 
Venticular Muscle ಹೃತ್ಯುಕ್ಷಿಗಳ ಸ್ನಾಯು 
Venticular Pressure ಹೃತ್ಯುಕ್ಷಿ ಒತ್ತಡ 
entricle ಹೈತ್ಯುಕ್ಷಿ 
Ventricular Fibrillations ಹೃತ್ಯುಕ್ಷಿನಡುಕಗಳು 
Vennule ರರ ವೆನುಲ್‌ 
Vibration ಅದಿರಾಟ 
Viscocity ಸ್ನಿಗ್ಗತ್ವ 
Vital Capacity Wy ಅತ್ಯುನ್ನತ ವಿಸ್ತಾರಸಾಮರ್ಥ್ಯ 
Vitamin ವಿಟಮಿನ್‌ 
w 
Warfarin ವಾರ್‌ಫಾರಿನ್‌ 
Water Vapour ನೀರಿನ ಆವಿ 
Wintrobe Sedimentation ವಿಂಟ್ರೋಬ್‌' ಸೆಡಿಮೇಟೇಷನ್‌ 


Tube 


154 


ಕನ್ನಡ -. ಇಂಗ್ಲಿಷ್‌ 


ಅಕೇಸಿಯೂ 

ಅಂಗಶೋಫ 

ಅಂಗಾಂಗ 

ಅಣುಗಾತ್ರ 

ಅತ್ಮುನ್ನತ ವಿಸ್ತಾರ ಸಾಮರ್ಥ್ಯ - 
ಅಂತರ್‌ ಧಾತು ಬಲೆಗಳು 
ಅದಿರಾಟ 

ಅಧಿಕಶ್ವಾಸ 

ಅನಾಕ್ಸಿಕ್‌ ಅನಾಕ್ಸಿಯಾ 
ಅನಿಲಪೀಡನ ಮಾಪಕ 
ಅನಿಲೀನ್‌ ಬಣ್ಣ 
ಅನುಕಂಪನ ನರ ವ್ಯವಸ್ಥೆ 


ಅಪಕ್ಚವಿಂಡಿತ 
ಅಪಧಮನಿ 

ಅಪಾಯ ಕೆಂಬ್ರೆಕಣ 
ಅಭಿಧಮನಿ 

ಅಭಿಸರಣ ಒತ್ತಡ 
ಅಮಿನೋಲವಣ 
ಅಮಿನೋ ಆಮ್ಲ 
ಅಯೋಡಿನ್‌ ಮ 
ಅರೆಕ್‌ನೈಡ್‌ 
ಅರೆಕ್‌ನೈಡ್‌ಗ್ರಾನ್ಯುಲೇಷನ್‌ 
ಅಲರ್ಜಿಕ್‌ 
ಅಲ್ಫಾಂಗಗಳಂ 


Acacia _ 
Oidema 


. Parts 


Molecule Size 

Vital capacity 
Endoplasmic Reticulum 
Vibration 

Hyperea 

Anaxic Anoxia 
Monometer 

Aniline Colour 


Para Sympathetic 
Nerve System 


Premature Beat 
Pulmanary Artery 
Reticulocytes 
Vein 

Osmatic Pressure 
Amino Salt 
Amino Acid / 
Iodine 
Arachnoid 
Arachnoid Gramulation 
Allergic 

Organules 


155 


ಅಸಿಟಿಲ್‌ಕೋಲಿಂ 


ಆಕರ್ಣಕ 

ಆಘಾತ 
ಆಟ್ರಿಯೋಲ್‌ಸಿಸ್ಟೋಲ್‌ 
ಆತಂಕ ಬೇಲಿ 

ಆನಂವಂಶಿಕ 
ಆಪ್ಟಿಕಲ್‌ಮಾನೋ ಮೀಟರ್‌ 
ಆಮ್ಲಗುಣ 

ಆಮ್ಲ ಜನಕ 

ಆಮ್ಲಜನಕ ವಕ್ರರೇಖೆ 


ಆಮ್ಲರಕ್ತವರ್ಣಜನಕ 


ಆರ್‌.ಎನ್‌.ಎ (ರಿಬೊನ್ಯೂಕ್ಲಿಕ್‌ಆಮ್ಲ) 


ಆರ್‌ಎಚ್‌ ಗುಂಪು 
ಆರ್ಬಿರಿಯೋಲ್‌ 
ಆಲ್ಚುಮಿನ್‌ 
ಆಲೇಖನ 


ಇಂಗಾಲಾಮ್ಲ 
ಇಂಗಾಲೇಕಾವ್ಲೂರಕ್ಷವರ್ಣ ಜನಕ 
ಇಲೆಕ್ಟೊ ೀಕಾರ್ಡಿಯೋಗ್ರಾಮ್‌ 
ಇಸಿನೋಫಿಲ್ಸ್‌ 


ಉಚ್ಛಸ್ಥಿತಿ ದ್ರಾವಕ 


ಉಚ್ಛಾ ಸೆ ಕಾದಿಟ ಗಾತ್ರ 


ಹಾರರ್‌ 


Acityl cholim 


Stethescop€ 
Shock 


Atrial Systole 
Barrier 

Heriditary 

Optical Monometer 
Acidity 


Oxygen 

Oxygon Dissociation 
Curve 

Oxyhemoglobin 

R.N.A.(Rebonuclic 
Acid) 

Rh Group 

Arteriole 

Albumen 

Graph 

Carbondioxide 

Carboxyhemoglobin 

Electro Cardiogram 

Esinophils 


ಎ 


pp 


Hypertonic Solvent 


Inspiratry Reserve 
\ Volume 


ಉಚ್ಛಾ ಎಸನೆಯಸಾಮರ್ಥ್ಯ 
ಉತಕ 


ಉತಕಾಂತರ ದ್ರವ (ಇಂಟರ್‌ಸ್ಪಿಷಿಯಂಲ* 


ಉತ್ತ ೈರ್ಷಣ 
ಉತ್ಪತ್ತಿ 
ಉತ್ತೇಜಕ 
ಉದ್ದೀಪನ 
ಉದ್ದೀಪನಗಳೆಒಟ್ಟು ಕ್ರಿಯೆ 
೧ pu 
ಉಪನಾಳ 
ಉಷ್ಣತೆ 
ಣಿ 


ಯಣವಿದ್ಯುದಂಕ 


ಯಣ ವಿದ್ಯುದ್ಧಾ ಿಹಿಕಣ 


ಎಕ್ಟೋಪಿಕ್‌ ಉತ್ತೇಜಕ 
ಎಡ್ತಿನಲೀನ್‌ 
ಎಡ್ರಿನರ್ಜಿಕ್‌ನರ 
ಎಡಿನೋಸಿನ್‌ಟ್ರೈಫಾಸ್ಟೇಟ್‌ 
ಎಂಜಿಯೋಟೋನಿನ್‌ 
ಎಂಜೈಮ್‌ 
ಎಟಿಲೆಕ್ಟೇಸಿಸ್‌ 
ಎಂತ್ರೊಪೊಯೆಟಿನ್‌ 
ಎದೆಗೂಡು 
ಎದೆಯಾಂತರ್ಗತ 

ಎಂ. ಎನ್‌, ಎಸ್‌. ವ್ಯವಸ್ಥೆ 
ಎರಡು ಹಾಳೆಗಳಮುಚ್ಚಳ 


ದ್ರವ) 


ಯ 


156 


Inspiratory Capacity 
Tissue 
Interstitial Fluid 


Oxidation 

Origin 

Stimulant 

Stimuli 

Stimulation of Stimuli 
Artery 

Heat 


Negative Electric 
Charge 
An'on 


Ectopic Impulse 
Adrenaline 

Adrenergic Nerve 
AdenosineTriphosphate 
Angiotonin 

Enzyme 

Atelectasis 
Erythropoietin 
Thorax 

Intrathoracic 

M. N.S. Arrangement 
Bicuspid Valve 


» 


" 157 


ಎಲ್ಲ ಅಥವಾ ಇಲ್ಲ 
ಎಲುಬಿನ ತಿರುಳು 
ಎಲುಬು 

ಎ. ವಿ. ಗಂಟು 

ಎ. ವಿ. ಸೂಡುಕಟ್ಟು 
ಎವೆ 

ಎಸ್‌. ಎ. ಗಂಟು 


ಏಕಕೋಶಿಕಾ 
ಏಕಾ ಿಡಕ್ಸ್‌ ಸಿಲಿ ಯಸ್‌ 
ಏರಿಳಿತ ಗಾತ್ರ 


ಐಸೊಮೆಟ್ಟಿಕ್‌ ಕಂಟ್ರಾಕ್ಟನ್‌ ಫೇಸ್‌ 


ಐಸೋಮೆಟ್ಟಿಕ ರಿಲ್ಯಾಕ್ಷೇಷನ್‌ ಫೇಸ್‌ 


ಒಗ್ಗೃ ಲೇಟ್‌ 
ಒತ್ತಡಗ್ರಾಹಕ ಕೋಶಿಕೆಗಳು 
ಒಳಘಟಕ '` 


ಕಣಗಳ ಒಟ್ಟು ಪರಿಮಾಣ ' 
ಕವಾಟ 

ಕಷ ಶ್ಛಾ ಸ 

ಇರ್ಡಿಯೂಕ್‌ ಆರಿಥ್ಮಿಯಾಸ್‌ 


All or None 
Bone Marrow 
Bone 

A.V. Node 
A.V. Bundle 
Cilia 

S, A. Node 


Unicellular 
Acquaduct of Sylvius 
Tidal Volume 


Isometric Contraction 
Phase 


Isometric Relaxation 
Phase 


. Oxalate 
‘Pressure Rcceptors 


Intrinsic Factor 


Hemotocrit or ೫. V. 0: 


“ Malve 


Dyspnea 
Cardiac Arrhythmias 
\ 


\ 


ಕಾರ್ಡಿಯೊ ಮಾಪಕ 
ಕಪಾಲ 
ಕಾರ್ಬಮಿನೋಹಿಮೊಗ್ಗೋಬಿನ್‌ 
ಕಾರ್ಬಾನಿಕ್‌ ಆಮ್ಲ 
ಕಾರ್ಬಾನಿಕ್‌ ಅನ್‌ಹೈಡ್ರೈಡ್‌ 
ಕಾಮಾಲೆ 
ಕಾರ್ಯಕಲಾಪಗಳು 
ಕಾಲಿನ ಸೊ ಸ್ಟೀಮರ್‌ 
ಕಿಣ್ವ 
ಕುಕ್ಷಿ 

ಂಗ್ಗಿಸುವ ನರ 
ಕೆರೋಟಿಡ್‌ ಧಮನಿ 
ಕೆರೋಟಿಡ್‌ ಧಮನಿ ಕವಲೊಡೆ 
ಕೆರೊಟಿಡ್‌ ಸೆ ಲನಸ್‌ 
ಕೆರೊಟಿನ್‌ 

ಕೆಳದವಡೆಯ 

ಕೇಂದ್ರಕ 

ಕೇಂದ್ರಕ ದ್ರವ 

ಕೇಂದ್ರಕ ಪೊರೆ 

ಕೇಂದ್ರಕ ಸಸಾರಜನಕ 
ಕೇಂದ್ರಾಪಗಮನ 
ಕೊಬ್ಬು 

ಕೆಣರೆಣಟ್‌ ಕೊವ್‌ ಶಬ್ದ 
ಕೊರೋನರಿ ಧಮನಿ 
ಕೊರೊನರಿ ಸೈನಸ್‌ 
ಕೊಲಿಸ್ಟಿರೋಲ್‌ 
ಕೋರ್ಡ ಟೆಂಪೆನಿ 
ಕೋಣೆ 

ಕೋಬಾಲ್ಟ್‌ 
ಕೋರೈಡ್‌ ಪ್ಲೆಕ್ಸಸ್‌ 
ಕೋಲಿನರ್ಜಿಕ್‌ 
ಕೋಶಿಕ ಪೊರೆ . 


158 


Cardiometer 

Skull 

Carbomino Hemoglobin 
Carbonic Acid 
Carbonic Anhydride 
Jaundice 

Activities 

Thermo Stromhur 
Enzyme 

Wentricles 

Depressor Nerve 
Carotid Artery 
Carotid Bifurcation 
Carotid Sinus 
Carotin 
Submexillary 
Nucleus 
Nucleoplasm 
Nuclear Membrane 
Nucleo Proteins 


“Centrifuge 


Fat 

Korot Kov Sound 
Coronary Artery 
Coronary Sinns 
Cholesterol 

Chorda Tympani ! 
Chamber 
Cobalt 

Choride Plexus 
Cholinergic 
Cell Membrane. 


159 


ಕೋಶಿಕಾ ದ್ರವ 

ಕೋಶಿಕಾಂತರ ದ್ರವ (ಇಂಟರ್‌ಸೆಲ್ಯೂಲರ್‌ 
ದ್ರವ) 

ಕೋಶಿಕೆ 

ನೋಶಿಕೆಗಳ ಕೂಟ 

ಕ್ಯಾನುಲಾ 

ಕ್ಯಾಲಿಬ್ರೇಟಿಂಗ್‌ ಸಿರಿಂಜ್‌ 

ಕ್ಯಾಲ್ಸಿಯಂ 

ಕಾರಕ ರಂಗು 

ಕ್ಲಾರಗಂಣ 

ಕ್ಷಾರ ದ್ರವಾಶಯ 

ಕ್ರಿಯಾ ಉಳಿಕೆ ಸಾಮರ್ಥ್ಯ 


x 


ಕ್ರಿಯೋಟಿನಿನ್‌ 
ಕ್ರೈಬ್‌ ಸೈಕಲ್‌ 
ಕ್ರೊಗ್‌ 
ಕ್ಲೋರೈಡ್‌ 


ಖನಿಜ ವಸ್ತು 


ಗಂಟಲ ಕುಹರ 

ಗಾಳಿ ಗೊಳವೆ 

ಗಾಳಿ ಚೀಲ 

ಗುರುತ್ವಾಕರ್ಷಣೆ 

ಗುರುತಿಸಲು ಬರುವ ಪದಾರ್ಥ 
ಗುಳ್ಳೆಯ ಸ್ಕೊ ಕ್ರ್ರೀಮರ್‌ 
ಗೊರಕೆ ಹೊಡೆ 

ಗೋಲ್ಡ್‌ ಬ್ಲೇಟ್‌ 

ಗೋಲ್ಲಿ ಕಾಂಪ್ಲೆಕ್ಸ್‌ 


Cytoplasm 
Intercellular Fluid 


Cell 

Mass of Cells 

Canula 

Calibrating Syringe 

Calcium 

Alkali Dye 

Alkalinity 

Alkali Reservoir 

Functional Residual 
Capacity 

Criotinine 

Kreb Cycle 

Krog 

Chloride 


Mineral 


‘: Phrynx 
‘Air Channel 


Alveol 
Gravitational Force 
Indicator Substance 
Bubble Stromhur , 
Roaring 
Gold Blate 

Golgi Complex 


ಗೋಲ್ಲಿ ವಸ್ತು 

ಗ್ರಂಥಿ 

ಗ್ರಾಹಕ ಕೋಶಿಕೆ 
ಗ್ಲಾಸೊಫ್ಯಾರಿಂಜಿಯಲ್‌ ನರ 


ಗ್ಲೂಕೋಸ್‌ 

ಗ್ಲೇಸಿಯಲ್‌ ಅಸಿಟಿಕ್‌ ಆಮ್ಲ 
ಗ್ಲೆ ಕೋಜೆನ್‌ 

ಬ್ರ 

ಗ್ಲೋಬಿನ್‌ 

ಗ್ಲೋಬ್ಯುಲಿನ್‌ 


` ಚೋದಕಗಳು 


ಜಿಗಣೆ 

ಜೀವ 

ಜೀವಕಾಲ 
ಜೀವದ್ರವ 
ಜೀವಸತ್ವ 
'ಜ್ಯುಗುಲರ್‌ ಫರೊ 


ಟ್ರಿಲಿಯನ್‌ 


` ಡಾಲ್ಬನ್ನನ ನಿಯಮ 
ಡಿ.ಎನ್‌.ಎ. (ಡೆಕ್ಸಿರಿಬೋನ್ಯೂಕ್ಲಿಕ್‌ 
ಆಮ್ಲ) 
ಡೆಕ್ಸ್‌ಟ್ರಿನ್‌ 
ಡೆ ಕೈಕ್ಯುಮರೋಲ್‌ 
ಡ್ಯೂರಾಮೇಟರ್‌ 


160 


Golgi Body 
Gland 
Receptors 


Glassopharyngeal 
Nerve 
Glucose 


Glacial Acetic Acid 
Glycogen 

Globin 

Globulin 


Hormones 


Leech 

Life 

Life Period 
Protoplasm 
Vitamin 
Jugular Furrow 


Trillion 


Dalton’s Law 


D.N.A. (Deoxy 
Ribonuclic Acid) 
Dextran 4 


Dicoumarol 
Duramater 


161 


ತಟಸ್ಥ ಪಿ. ಎಚ್‌ 
ತಟಸ್ಥ ವರ್ಣ 

ತಡೆ 

ತಂಬೋರ್‌, ತಮಟೆ 
ತರಂಗ ಲೇಖನ 
ತಾರತವ್ಯು 

ತಿರುಗುವ ಮೀಟರ್‌ 
ತಿಂರುಳ್ನೆಣ 

ತುಂಡು ಕಣ 
ತ್ರೊಂಬೋಪ್ಲಾ ಸ್ಟಿನ್‌ 
ತ್ರೊಂಬೋಪೊಯಟಿಕ್‌ ಘಟಕ 
ತ್ರೊಂಬೋಸೈಟ್ಸ್‌ 


ಥೊರೆಸಿಕ್‌ ನಾಳ 
ಥೈರೋಕ್ಸಿನ್‌ 


ದುಗ್ಧಾಮ್ಲಾ 
ದೇಹದ ದ್ರವ 
ದೇಹ ಪರಿಸ್ಥಿತಿ 


1 
[4 


ಧನ ವಿದ್ಯುದಂಕ 
ಧನ ವಿದ್ಯೂದ್ವಾಹಿಕಣ 
ಧಮನಿ 
ಧಮನಿ ಅಭಿಧಮನಿಗಳ ಸಂಕ 


Neutral pH 

Neutral Dye 

Block 

Tambour 
Kymograph 
Difference 

Rotameter 

Marrow 

Platelet Thrombocytes 
Thromboplastin 
Thrombopoitic Factor 
Thrombocytes 


Thoracic Vessel - 
Thyroxin 


Lactic Acid 
Body Fluid 
Body Condition ` 


Positive Electric Ch 
Cat-ion 7 
Artery 
Arterio-venular Bri 


ಧಮನಿ ಒತ್ತಡ 

ಧಮನಿ ಚೀಲ 

ಧೃವೀಕರಣ ಸ್ಥಿತಿ 
ಧ್ವನಿಪೆಟ್ಟಿಗೆ 

ಧ್ವನಿ ಹೃಚ್ಛೈೆಲನೆಯ ಲೇಖನ 


ನರ 

ನಳಿಕೆ ಸಲಕರಣೆ 

ನಿರ್ಜೀವಿ 

ನಿಧೃವೀಕರಣ ಸ್ಥಿತಿ 

ನಿಮಿಷ ಗಾತ್ರ 

ನಿಕ್ರೇಣು ಕಣ 

ನಿಶ್ಚಾಸಕ್ಕೆ ಕಾಯ್ದಿಟ್ಟ ಗಾತ್ರ 


ನೀಚೆಸ್ಕಿತಿ ದ್ರವ 
ನಿಮೊಟ್ಕಾಕ್ಸಿಕ್‌ ಕೇಂದ್ರ 
ನಿಮೋಹೊಕೆಕ್ಸ್‌ 

ನೀರಿನ ಆವಿ 

ನೀಳವಂಜ್ಜೆ 

ನೆಂಬುಟಲ್‌ 

ನೇರ ಉದ್ದೀಪನೆಯ ಕ್ರಿಯೆ 
ನೊರ್‌-ಎಡ್ರಿನಲಿನ್‌ 
ನ್ಯೂಟ್ರೊಫಿಲ್ಸ್‌ 
ನ್ಯೂಮೊಗ್ರಾಫ್‌ 


ಪರ್ಕಿಂಜಿ ಫೈಬರ್‌ (ನಾರು) 
ಪಕ್ಕೆಲುಬು ವಿಧ 

ಪಚ್ಚಿ ಕಣ 

ಪರಜೀವಿ 


Arterial Pressure 
Venous Sinuses 
Polarized State 
Larynx 

Phono Cardiogram 


Nerve 

Catheter ' 

Non Living 
Depolarized State 
Minute Volume 
Agranulocytes 
Expiratory Reserve 


Volume 


Hypotonic Solution 
Pneumotaxic Centre 
Pneumothorax 
Water Vapour 
Medulla Oblongata 
Nembutal 
Stiumlation 
Nor-adrenaline ' 
Neutrophils 
Pneumograph 


Purkinji Fibre 
Costal Type 
Band Cell 
Foreign Body 


163 


ಪರಮಾಣು ಭಾರ 

ರಿಚಯ 
ರಿಸರ 
ಪಾತಳಿಕರ್ಷಣ 

ಪಾತಳಿ ಎಳೆತ 

ಪಿಟ್ಯುಟರಿ 

ಪಿತ್ತಗಳ ಉಪ್ಪು 

ಏನಿಯಲ್‌ 

ಏ. ಎಚ್‌ 

ಪೂರ್ತಿ ಅವಧಿ 

ಪೂರ್ವಸ್ಥಿತಿಗೆ ಬರುವ ಶಕ್ತಿ 
ಪೆಕ್ಟಿನ್‌ 

ಪೈರಿಡೋಕ್ಸಿನ್‌ 

ಪೈರುವಿಕ್‌ ಆಮ್ಲ 
ಪೈರುವೇಟ್‌ 

ಪೈರೋಲ್‌' ರಿಂಗ್ಸ್‌ 

ಪೆ ೈಯೂಮೇಟರ್‌ 
ಪೊಟ್ಯಾಸಿಯಂ 

ಪೊಟಾಸಿಯಂ ಚೈಕಾರ್ಬೊನೇಟ್‌ 


ಟಟ 


ಪೊಟಾಸಿಯಂ ಹಿಮೊಗ್ಗೋಬಿನ್‌ 


ಪೊನ್ಸ್‌ 

ಪೊರಾಮಿನ್‌ ಲಂಷ್ಕ 
ಪೊರ್ಫಿರಿನ್‌ 

ಪೊರೆ 
ಪ್ರಕೃತಿ ಲಕ್ಷಣ 

ಪ್ರಗತಿ 

ಪ್ರಚೋದಕ ಕಾರ್ಯ 
ಪ್ರಚೋದಿತ ಗಂಟು 
ಪ್ರತಿಜೀವಿ 

ಪ್ರತಿಭಟನೆ 

ಪ್ರನಾಳ 

ಪ್ರವಾಹ ವಿದ್ಯುನ್ಮಾಪಕ 


Molecular Weight 
Introduction 
Environment 
Surface Tension 


Surface Tension 


Pitutary 

Bile Salts 

Pinial 

pH 

Complete Period 
Recoiling Power 
Pectin 
Pyridoxin 
Pyruvic Acid 
Pyruvate 

Pyrol Rings 
Piamater 
Potassium 


Potassium Bicarbonate 
K Hb 


- Pons 


Foramin Luscka | 
Porphyrin 
Membrane 
Natural Properties 
Progress 

Impulse Action 
Aortic Body 
Antibody 
Resistance 

Test Tube 
Galvanormeter 


ಫೈಬ್ರಿನೋಜನ್‌ 
ಫೋಲಿಕ್‌ ಆಮ್ಲ 


ಬಡಿತದ ಗಾತ್ರ, ಆಕುಂಚನ ಗಾತ್ರ 
ನಾಡಿ ಪರಿಮಾಣ 


ಬಣ್ಣದಂಶ 

ಬಹುಶ್ವಾಸ 

ಬಾಯಲ್ಸ್‌ ನಿಯಮ 
ಬಾಹ್ಯ ಪ್ರಚೋದನೆ 
ಬಿಲಿರೂಬಿನ್‌ 

ಬಿಲ್ಲೆ 

ಬಿಳಿ ರಕ್ತಕಣಗಳು 

ಬೀಟ 
ಬೆನಡಿಕ್ಟ್‌ ರೋಥ್‌ ಮಾದರಿ 


164 


Natural 

Animal 

Phrenic Nerve : 
Prothrombin 
Spleen 

Pleura 
Intrapleural 
Plethysmograph 
Platelets 
Phosphate 
Phosphoric Acid 
Phospholipids 
Fick Procedure 
Femoral 
Ferrous 

Ferric 
Fibrinogen 
Folic Acid 


Stroke Volume 


Pigments 
Polypnea 
Boyle’s Law ` | 
Ectopic Impulse Ny 
Bilirubin 1 
Platelet 
Leucocytes 


ಠಿ 
Benidict Roth Type 


165 

ಬೆಳವಣಿಗೆ 

ಬೇಸೋಫಿಲ್ಸ್‌ 

ಚೆ ಕಾರ್ಬೊನೇಟ್‌ 
ಬೈಕಾರ್ಬೊನೇಟ್‌ ಕ್ಲೋರೈ ಡ್‌ 


ರೂಪಾಂತಕೆ 


ಬ್ಯಾಟರಿ ಲ್ನ 
ಬೈನ್‌ ಬ್ರಿಡ್ಜ್‌ ರಿಪ್ಲೆಕ್ಸ್‌ 
ಬ್ರೊಂಕೈ 

ಭ್ರೂಣ 

ಭ್ರೂಣದ ಕವಚ 


ಕ 


ಮಜ್ಜೆ 
ಮಡಿ ಕಟಂ ವ ವೇಗ 
[eS ಒಬ 


ಮಹಾಪಧಮನಿ 
ಮಹಾಧಮನಿ ಬಾಗು 
ಮಾನೋವಿಂಟರ್‌ 
ವಿಂಡುಕು ವೇಗ 

ಮಿದುಳು ಕಶೇರುಕ ದ್ರವ 
ಮಿಲಿ ಮೀಟರ್‌ 

_ ಮಿಲಿ ಮೈಕ್ರಾನ್‌ 
ಮಿಲಿಯನ್‌ 

ಮೀಥೇನ್‌. 

ಮೂತ್ರ ಪಿಂಡ 

ಮೂರಂ ಹಾಳೆಗಳ ಮುಚ್ಚಳ 
ಮೆಗಕೇರಿಯೊಸೈಟ್ಸ್‌ 
ಮೆಗ್ನೀಸಿಯಂ 
ವೆಂಟ್‌ರಕ್ತವರ್ಣ ಜನಕ 
ವೆಂಟ ಆರ್ಬಿರಿಯೋಲ್‌ 
ಮೆಟ್ಟಲು ತೆರನಾದ ಕ್ರಿಯೆ 
ವೆಂನೆಂಜಿಸ್‌ 


ಮ 


Growth 

Basophils 

Bicarbonate 

Bicorbonate Chloride” . 
Shift 

Battery 


Bain Bridge Reflex 
Bronchi 

Embryo 

Placenta 


Medulla 


Erythrocyte Sedimen- 
tation. Rate 
Aorta 


Aortic Arch 


§ Manometer 


' Rate of Heart Beat 


Cerebro Spiran Fluid 
‘Millimetre 
‘Milli Micron 
Million 
Methane 

Kidney 
Tricuspid Valve 
Megakaryocytes : 
Megnessium 
Met-hemoglobin 
Meta Arteriole 
Staircase Effect 
Meninges 





ಮೆಂಲ್ಲೆಲುಬು 

ವೆಂಸೆಂಟರಿ 
ಮೇಲ್ಮಿದುಳು 
ಮೈಕ್ರಾನ್‌ 
ಮೈಟೊಕೊಂಡ್ರಿಯ 
ಮೈಲು ತುತ್ತ 

. ಮೊದಲ ಮೊಲೆ ಹಾಲು 
ಮೊನೊರಂಧ್ರ 
ಮಾನೊಸೈಟ್ಸ್‌ 
ಮ್ಯಾಂಗನೀಸ್‌ 


ಯಕೃತ್‌ 
ಯೂರಿಕ್‌ ಆಮ್ಲ 
ಯೂರಿಯೂ 


ರಕ್ತಕಣ 
ರಕ್ತ ಗುಂಪು 
ರಕ್ತ ಛೇದಕ 
ರಕ್ತ ದ್ರವ 


ಯ 


ರಕ್ತನಾಳ ದೃವ (ಇಂಟ್ರಾವಾ ಕ್ಕ್ಯುಲರ್‌ 


ರಕ್ತ ನೀರು, ರಕ್ತ ಸಾರ 
ರಕ್ತ ಪ್ರತಿಕ್ರಿಯೆ 

ರಕ್ತ ಬ್ಯಾಂಕ್‌ 

ರಕ್ತ ವರ್ಣ 
ರಕ್ತವರ್ಣ ಜನಕ 

ರಕ್ತ ಸಂಚಲನ 


po 


ದ್ರವ) 


ಆ 


166 


Cartilage 
Mesentery 
Gerebral Cortex 
Micron 
Mitochondria 
Copper Sulphate 
Colostrum 
Monro Foramina 
Monocytes 
Manganeese 


Liver 
Uric Acid 
Urea 


Blood Corpuscles 
Blood Group 
Hemolysis 

Blood Plasma 
Intravasculor Fluid 


Serum 
Blood Reaction 1 
Blood Bank 

Heme 

Hemoglobin 

Blood Circulation 


167 


ರಕ್ತ ಹೆಪ್ಪುಗಟ್ಟುವಿಕೆ 

ರಾಸಾಯನಿಕ 

ರಿಂಗರ್‌ ದ್ರವ 

ರಿಂಗರ್‌ ದ್ರಾವಕ 

ರಿಫ್ರಾಕ್ಟರಿ ಪಿರಿಯಡ್‌ 

ರಿಬೊಪ್ಲೇವಿನ್‌ 

ರೆಟಿಕ್ಕುಲರ್‌ 

ರೆಟಿಕ್ಕುಲೋ ಎಂಡೊತೀಲಿಯಲ್‌ ವ್ಯವಸ್ಥೆ 


ರೆನಿನ್‌ 

ರೇಣು ಕಣ 
ರ್ಯಾಪಿಡ್‌ ಫಿಲ್ಲಿಂಗ್‌ 
ಲಕ್ಷಣ 
ಲಯಬದ್ಧತೆ 
ಲಯಬದ್ಧ ಮಿಡಿತ 
ಲಿಂಗ 

ಲಿಪಿಡ್‌ 


ಲಿಂಫ್‌ 

ಲಿಂಪ್‌ ಕಾಯಿ 
ಲಿಂಫ್‌ ನಾಳ 
ಲಿಂಪೊಸೈಟ್ಸ್‌ 
ಲಿಂಫೊಸೈಟ್‌ ಕೋಶಿಕೆ 
ಲುಡ್‌ವಿಗ್ಸ್‌ ಸ್ಟ್ರೋಮರ್‌' 
ಲೆಕ್ಟೊಸ್‌ 

ಲೆಸಿಧಿನ್‌ 
ಲೈಸೋಸೋಮ್ಸ್‌ 
ಲ್ಹೊಕ್‌ ದ್ರವ 
ಲೋಳೆಗ್ರಂಥಿ 
ಲ್ಲಾಕ್ಸಿಕ್‌ ಆಮ್ಲ 


Clotting 
Chemical 

Ringer Solution 
Ringer’s Fluid 
Refractory Period 
Reboflavin 
Reticular 


Reticulo Endothelial 


System 
Rennin 


Granulocytes 

Rapid Filling 
Characteristics 
Harmony 

Rhythmic Contraction 
Sex 

Lipid 


Lymph 
Lymph Node ' 
Lymph Vessel 
Lymphocytes 
Lymphocyte Cell 
Ludwigs Stromhur 
Lactose 
Lecithin 
Lysosomes 
Lock Solution 
Mucus Gland 
Lactic Acid 

\ 


168 


ವಪೆ 
ವೃದ್ಧಿ 
ವಂಶವಾಹಿ 
ವಾತಾವರಣ 
ವಾರ”ಫಾರಿನ್‌ 
ವಾಸೊಕನ್‌ಸ್ಕಿ ಕ್ಟರ್‌ 
ವಾಸೋಡೈಲೇಟರ್‌ 
ವಾಸೊ ಮೊಟಾರ್‌ ಕೇಂದ್ರ 
ಏಕಿರಣ ಸಮಸ್ಥಾನೀಯ 
ಎಜ್ಲಾನ 
m 
ವಿಟಮಿನ್‌ 
ವಿಂಟ್ರೋಬ್‌ ಸೆಡಿವೆಂಂಟೇಷನ್‌ ಟ್ಯೂಬ್‌ 
ವಿದ್ಯುದ್ಧ ಲವ 
ವಿದ್ಯುದ್ದೃದೆಯ ತಿಳುವಳಿ 
ವಿದ್ಯದ್ಧೃದಯಾಲೇಖನ 
ವಿದ್ಯುದ್ದಿಶ್ಲೇಷಕ 1 
ವಿಶಿಷ್ಟ ಗುರುತ್ತ } 
ವಿಸರಣ 
ವಿಸರಣ ಒತ್ತಡ 
ವೆನ್ನುಲ್‌ _ 
ವೆಸ್ಟರ್‌ಜೆನ್‌ ಸೆಡಿಮೆಂಟೇರ್ಷ ಟ್ಯೂಬ್‌ 


ವೇಗಸ್‌ ಜಾರುವಿಕೆ 
ವೇಗಸ್‌ ನರ 
ವೇದನಾರೋಧಕ 
ವ್ಯವಹಾರ 
ವ್ಯಾಯಾಮ 


ಶರ್ಕರಪಃ' 
ಶಕ್ತಿ 


Diaphragm 
Multiplication 
Gene 


Atmosphere 
Warfarin 


Vasoconstrictor 
Vasodilator 

Vaso Motor Centre 
Radio Isotope 


Science 
Vitamin 
Wiatrobe Sedimentation 
Tube 
Electrode 


Electro Cardiogram 
Electro Cardiograph 
Electrolytes 


Specific Gravity 
Diffusion 


Diffusion Pressure 
Venule 
Westergen Sedimen- 
tation Tube . 
Vagus Escape 
Vagus Nerve 
Anaesthesia 
Behavior 
Exercise 


Carbohydrates 
Energy 


169. 


ಶರೀರ ಕ್ರಿಯಾಶಾಶ್ತ್ರ 
ಶಾರೀರಿಕ ಸಂಚಲನ 

ಶಿಶ್ನ 

ಶಾ ಸ ಸಂಚಲನ 
ಶ್ವಾಸಕೋಶ 

ಶ್ವಾಸಕೋಶದ ಉಳಿಕೆಗಾಳಿ 
ಶಾ ಿಸಕೋಶದ ಒಟ್ಟು ಸಾಮರ್ಥ್ಯ 
ಶ್ವಾಸಕೋಶ ವಿಸ್ತಾರ 
ಶ್ವಾಸಕೋಶ ಸಾಮರ್ಥ್ಯ 
ಶ್ವಾಸನಾಳ 

ಶ್ವಾಸಬಂಧನ 

ಶ್ವಾಸಮಾಪಕ ಯಂತ್ರ 
ಶಾಸೋಚ್ಚಾ ಕ ಎಸೆ 
ಶ್ವಾಸೋಚ್ಛಾಸ ಭಾಗಲಬ್ಧ 
ಶ್ಲೇಷ್ಮ 


- ಹವಾಗುಣ 

ಹಿಮಟೊಕ್ಟಿಟ್‌ 
ಹಿಮೊಫಿಲಿಯ 

ಹಿರಂಡಿನ್‌ 

ಹಿಸ್ಬೆಮಿನ್‌ 

ಹಿಸ್ಟೋಟಾಕ್ಸಿಕ್‌ ಅನಾಕ್ಸಿಯಾ 


- ಹೀವಿಂನ್‌ 


5 ಹೆಚ್‌ ಟಿ (ಸೆರೆಟೋನಿನ್‌) 
ಹೆದ್ದಾರಿಗಳ ಕಾಲಂವೆ 

ಹೆನ್ರಿ ನಿಯಮ 

ಹೆಪಾರಿನ್‌ 

ಹೆಮಟೊಕ್ರಿಟ್‌ ಪರೀಕ್ಷೆ 
ಹೆರಿಂಗ್‌ ಬ್ರುವರ್‌ ರಿಫ್ಲೆಕ್ಸಿಸ್‌ 
ಹೈಪರ್‌ಟೆನ್ಸಿನ್‌ 


Physiology 

Systematic , Circulation 
Penis 
Pulmonary Circulation 
Lung ೨.4 
Residual Air 

Total Lung Capacity 
Stretch Receptors 
Pulmonary Capacity 
Trachea 

Apnea 

Spirometer 

Respiration 
Respiratory Quotient 
Mucus 


Climate 


‘ Hematocrit 


Hemophilia 
Hirudin 
Histamin 


 Histotaxic Anoxia 
‘ Hemin 1 
.5 ೫ 7 (Serotonin) 


Thoroughfare Channel 
Henry’s Law 

Heparin | 
Hematocrit Test ”' 
Hering Breuer Reflexes 
Hypertensin . 


ಹೈಪರ್‌ಟೆನ್ಸಿನೋಜೆನ್‌ 
ಹೈಪೊತಾಲಮಸ್‌ 
ಹೊಂದಾಣಿಕೆಯಾಗದ ರಕ್ತ 
ಹೊರಘಟಕ 
ಹೋವಿಂಯೋ ಸ್ಟೇಸಿಸ್‌ 
ಹೃತ್ಯರ್ಣ , 
ಮಹಾಪಧಮನಿ ಒತ್ತಡ 
ಹೃಕ್ಕರ್ಣದ ಸ್ನಾಯು 
ಹೃತ್ಯುಕ್ಷ 

ಹೃತ್ಯುಕ್ಷಿ ಒತ್ತಡ 
ಹೃತ್ಯುಕ್ಷಿ ನಡುಕ 


ಹ ತ್ಯುಕ್ಷಿಗಳ ಸ್ನಾಯು 
ಹೃದಯ 

ಹೃದಯ ಕೋಶ 

ಹೈದಯ ತುದಿಯ ಬಡಿತ 
ಹೃದಯ ಬಿಳಿಪರೆ 

ಹೈದಯ ನಿರಿಚ್ಛಾ ಪ್ರತಿಕ್ರಿಯೆ 
ಹೃದಯದಲ್ಲಿಯ ರಕ್ತಸಂಚಲನೆ 
ಹೃದಯ ಶ್ವಾಸಕೋಶ ಸಿದ್ಧತೆ 
ಹೃದ್ದೀಪಕ ಕಾಲಚಕ್ರ 


ಸಕ್ಕರೆ ಅಂಶ 
ಸಂಕೀರ್ಣ ವ್ಯವಸ್ಥೆ 

ಆ 
ಸಜೀವಿ 


170 


Hypertensinogen 
Hypothalamus 
Incompatible Blood 
Extrinsic Factor 
Homeostasis 

Auricle 

Aortic Pressure 
Atrial Muscle 
Ventricle 
Ventricular Pressure 


Ventricular Fibrilla- 
tions 
Ventricular Musele 


Heart 

Pericardium 

Apex Beat 
Endocardium 

Cardiac Reflex 
Coronary Circulation 
Heart Lung Preparation 
Cardiac Cycle 


Saccharin . 
Complex System 
Non Living 
Reproduction 
Surfactent 
Stimulatary Nerve: 
Balanced 

Isotope Labelling 
Isotonic Solvent 


171. 


ಸಂಯೋಜನೆ 
ಸಲ್ಫ್ಯೂರಿಕ್‌ ಆಮ್ಲ 
ಸಲ್ಫೇಟ್‌ 

- ಸಂವರ್ಧನ 
ಸಂವರ್ಧನಾನಷ್ಟ 
ಸಂಶ್ಲೇಷಜನ್ಯ 
ಸಂಶ್ಲೇಷಿತ 

ಸಸ್ತನಿ 

ಸಸ್ಯ 

ಸಸಾರಜನಕ 

ಸಾಕಂ ಪ್ರಾಣಿ 
ಸಾರ್ಕೊಲೆಮ್ಮ 

ಸಾಗಾಟ 

ಸಾಪೇಕ್ಷ ಅವಧಿ 
ಸಾರ್ವತ್ರಿಕ ರಕ್ತದಾನಿ 
ಸಾರ್ವತ್ರಿಕ ರಕ್ತಸ್ವೀಕಾರಿ 
ಸಿಟ್ರೇಟ್‌ 

ಸಿಫೇಲಿನ್‌ 

ಸಿಸ್ಟರ್ನ್‌ ಮ್ಯಾಗ್ನ 
ಸೂಕ್ಷ್ಮದರ್ಶಕ 
ಸೂಕ್ಷ್ಮೆನಾಳ. 

; ಸೈನಸ್‌ ನರ 

ಸೈನೋ ಆಟ್ನಿ ಕೈಯಲ್‌ ಜಂಕ್ಷನ್‌ 
ಸೈನೋ ಅರಿಕ್ಕುಲರ್‌ ನೋಡ್‌ 
ಸೋಡಿಯಂ 

ಸೋಡಿಯಂ ಕ್ಲೋರೈಡ್‌ 
ಸೋಸುವ ಒತ್ತಡ 
ಸ್ವಯಂಚಾಲಿತ ನರ ವ್ಯವಸ್ಥೆ 


ಸ್ಟ್ಯಾಗ್‌ನೆಂಟ್‌ ಅನಾಕ್ಸಿಯಾ 
ಯು 


ಫೆ 


Composition - 
Sulphuric Acid 
Sulphate 
Metabolism 
Metabolic Waste 
Agglutinogen 
Agglutinate 
Mammal 
Plant 
Protein 
Domestic Animal 
Sarcolemma 
Transportation 
Relative Period 
Universal Donor 
Universal Recipia 
Citrate 
Cephalin 
Cistern Magna 

\ Microscope 
Capillary 
Sinus Nerve 
Sino Atrial Junction 
Sino Auricular Node 


\ Sodium 


‘Sodium Chloride 
Filtration Pressure 
Automatic Nervous 


System 


Stagnant Anaxia 
Muscle 


ಸ್ನಾಯು ರಕ್ತವರ್ಣ ಜನಕ 
ಸ್ಪಾಂಜ್‌ 
ಸ್ವಾಭಾವಿಕ ಶ್ವಾಸ 
ಸ್ನಿಗೃತ್ವ 

ಸ್ಟಿಗ್ಮೊಗ್ರಾಮ್‌ 
ಸ್ಟಿಗ್ಮೊಮಾನೋಮೀಟರ್‌ 
ಸ್ಥಿತ್ಯಂತರ 


ಸ್ಥಿತಿಸ್ಯಾಪನಾ ಸ್ನಾಯು. 


ಸ್ಟೀಫನ್‌ ಹೇಲ್ಸ್‌ 
ಸ್ವೀಟ್‌ ಕ್ಲೋವರ್‌ 
ಸ್ಪೆತೋಗ್ರಾಫ್‌ 

ಸ್ಟೇನಿಯಸ್‌ ಪಟ್ಟಿ 


172: 


Myoglobin 
Sponge 
Eupnea 
Viscocity 
Sphygmogram 


- Sphygmomanometer 


Metamorphosis 
Elastic Muscle 
Stephon Hales 
Sweet Clover 
Stethograph 
Stanius Ligature 


ಆಧಾರ | ಗ್ರಂಥಗಳು 


ಪು The Physiology of Domestic Animals 


(VII Edition) 

H. H. Dukes | 

Comstock Publishing Associates, 
Ithaca, New Yark, (1956) 


- 2) Dukes’ Physiology of Domestic Animals 


“4 


Bombay. 


ಸ್‌ 


(VIII Edition) 

M. J. SwENsoN (Editor) 
Comstock Publishing Associates, 
Ithaca, New Yark, (1970) 


3) Reproductive Physiology 


(11 Edition) | 
A. 77. NALBANDOV. 
D. B. Taraporvala Sons & Co. 


| 
೬ಕ್ಕೆ 


Text Book of Medical Physiology . 
A. C. GuYTON 

W. B. Saunders Company, 
Philadelphia and London, (1966) 


ತಪು ಶಿ 
ಎಂಡೋಪಾಸ್ಕೆಕ್‌ 
ಸಾಸರಜನಕ 
ಗ್ಲೆಕೋಜೆನ್‌ 
ಕಂಪು 
ಎಂಡೋತೀಲಿಯಟ್‌ 
ಮೈನೋಸೈಟ್ಸ್‌ 
ರಕ 
ರಕ 
ಲೇಶ್ವಿಕ್‌ 
ಮುಚ್ಚಳವು 
ನಿದ್ರವೀಕರಣ 
ಆಸೊಮೆಟ್ಟಿಕ್‌ 
ಕೆಲಸದೂಡುವುದನ್ನು 
ಸ್ಥಿತ್ಯಂತರಹೆಡಿಸುವುದಕ್ಕೆ 
ರಕವು 
ಒಶ್ಶಡ 
ನೀಮೋಟ್ಯಾಸಿಕ್‌ 
Acityl cholim 
ಅಸಿಟ್ಟಿ ಕೈಲ್‌ ಕೋಲಿಂ 
Anastesia 
Anaxic anoxia 
ಮಹಾಪಧವಂನಿ 
ಪ್ರಚೋದಿತಗಂಟು 


ಹೈತ್ಯರ್ಣ ಒತ್ತಡ 
ಸುಂಕ 

Artial Pressure 
Atricle 


Bicarbonate chloride 


Blood corpuselss , 


ತಿದ್ದುಪಡಿ 

ು 

ಒಪು ಲ 

ಎಂಡೋಪ್ಲಾಸ್ಮಿಕ್‌ 
ಸಸಾರಜನಕ 
ಗ್ಲೈಕೊಜೆನ್‌ 
ಕೆಂಪು 
ಎಂಡೋತೀಲಿಯಲ್‌ 
ಮೊನೋಸೈಟ್ಸ್‌ 
ರಕ್ತ 
ರಕ್ತ 
ಲೇಕ್ಸಿಕ್‌ 
ಮುಚ್ಚಳವು 
ನಿರ್ದವೀಕರಣ 
ಐಸೊಮೆಟ್ಟಿಕ್‌ 
ಕೆಲಸಮಾಡುವುದನ್ನು 


ಸ್ಥಿತ್ಯಂತರಪಡಿಸುವುದಕ್ಕೆ 


ರಕ್ತವು 

ಒತ್ತಡ 
ನೀಮೊಟ್ಯಾಕ್ಸಿಕ್‌ 
Acetyl choline 
ಅಸಿಟೈಲ್‌ ಕೋಲಿನ್‌ 
Anaesthesia 
Anoxic anoxia 


` ಮಹಾಧವಂನಿ 


ಪ್ರಚೋದಿತಗಂಟು, 


ವಂಹಾಪಧವಂನಿಗಂಟಂ 
`, ಮಹಾಪಧವಮನಿ ಒತ್ತಡ 


ಸಂಕ 
Arterial Pressure 
Auricle - 


Bicarbonte chloride 


Shift 


Blood Corpuscles 


138 


ಪುಟಿ ಪಂಕ್ತಿ 
19 ಗ್ಗ 
2] 10 
22 7 
30 13 
34 21 
88 19 
48 17 
48 20 
57 14 
60 1 
66 4 
69 19 
76 8 
105 217 
126 17 
131 7 
134 14 
187 7 
137 26 
187 27 
4 
138 6 
1388 7 
1388 18 
138 16 
1388 21 
189 8 
1389 12 


115 
°° ತಪ್ಪು 
Brain -ಬ್ರೈನ್‌ 
Carbomino 
ಕಾರ್ಡಿಯೊರ್‌ 
Cation 
Cerebrospiral 
 Colostrem 
Criotinine 
Erythrocyte 


Sedimentation 


Esinophils 
Enpnea 
Flura 
Hemato Crit 
Hyperea 
Hypertonic Solvent 
ಉಚ್ಛಸ್ಸಿತಿ ದಾವಕ 
Hypotonic Solvent 
ನೀಚಸ್ಥಿತಿ ದ್ರಾವಕ 
In Compatible 
Isotonic Solvent 
ನೀಚಸ್ಕಿತಿ ದ್ರಾವಕ 
KHB 
Korot Kov 
' Korot Kov Sound 
‘ Lvok Solution 
‘Mega Karyocytes 
ಸೂಕ್ಶ್ಮದರ್ಶನ 
Monro 
oidema 


Osmatic 
Phrynx 
Prenic 


ಒ ಪ್ಸು 
Bain-uೈನ್‌ 
Carbamino 
ಕಾರ್ಡಿಯಾಕ್‌ 
Cat-ion 
Cerebrospinal 
Colostrum 
Creatinine 


Erythrocyte Sedim- ' 


entation Rate 
Eosinophils 
Eupnea 
Pleura 
Hematocrit 
Hypernea 


Hypertonic Solution 


ಉಚ್ಛೆಸ್ಸಿತಿದ್ರವ 


Hypotonic Solution 


ನೀಚಸ್ಥಿತಿದ್ದವ 
Incompatible 
Isotanic Solution 
ಸಮಸ್ಥಿತಿದವ 

1೭111 ' 

Korotkov 
Kortkov Sound 
Lock Solution 


` Megakaryocytes 


ಸೂಕ್ಷ್ಮದರ್ಶಕ 


Monro Foramina 


oedema 
Osmotic 
Pharynx 
Phrenic \ 


ಪುಟ 
189 
140 
140 
140 
140 
141 


141 


142 
142 
142 
142 
143 
144 
144 


144 


144 
145 


145 
145 


145 


146 - 


146 
147 


, 147 
148 ' 


148 
148 
149 


11 
14 
16. 
21 
15 
11 
‘21 


1078 (೫ 


UNIVERSITY 6೯ 1881೧017081 50/1083 
ಕ 11101 DEVELCPAEKT PROJECT LIBRARY. 





- Protrombin 

Pur Kingi 

Stagnamt 

Tamubour-ತೆಮಟೆ 

Through Fare 
Channels 


Trillian 

Vagas 

: Vaso Constructor 
ವಾಸೊಕನ್ಸೃಕ್ಸರ್‌ 

Maso Moter 
ಹೈತ್ಯುಕ್ಷಿನಡಂಕಗಳು 
‘Mennule 
‘Oidema 

` Hyperea 
Monometer 

Osmatic : 
Gramulation 

: Acityl cholim 
ಅಸಿಟಿಲ್‌ ಕೋಲಿಂ 
Monometer 
Esinophils 
 ಉಚ್ಛಸ್ಮಿತಿದ್ರಾವಕ 
Hypertonic Solvent 
Inspiratry 
ಉಪನಾಳೆ-ಸrtery 
Anon 
`ಎಂತ್ರೊಪೊಯೆಟಿನ್‌ , ' 
Korot Kov 
Coronary Sinns 
Ctiotinine 
Phrynx 


BANGALORE. , 


Prothrombin 
Purkinji 
Stagnant 
Tambour-ತಮಟಿ 


Thoroughfare 
Channels 
Trillion 

Vagus 

Vaso Constricter 
ವಾಸೊಕನ್ಸಿಕ್ಟರ್‌ 
Vaso Motor 
ಹೃತ್ಯುಕ್ಷಿನಡುಕಗಳು 
Venule 
Oedema 
Hypernea 
Manometer 
Osmotic 
Granulation - . 
Acetyl Choline 
ಅಸಿಟಿಲ್‌ ಕೋಲಿನ್‌ , 
Manometer 
Eosinophils 

ಉಚ್ಚ ಸ್ಲಿತಿದ್ರವ 


ಭಿ" ಲ 


. Hypertonic Solution 


Inspiratory 
ಧಮನಿ-ಸArteriole 
An-ion 
ಎರಿತ್ರೊಪೊಯಂಟಿನ್‌ 
Korotkov. 
Coronary Sinus 
Creatinine 


Pharynx 


156 
156 
185 
155 
155 
156 
156 
156 
158 
158 


159 
159 


176 
ಪಂಕ್ತಿ 


pS 


0೪1೫5171 05 ASRIGULTURAL SCIENCES 
RANNADA DEVELOPMENT PROJECT LIBRARY. 
BANGALORE. 






